Azim Premji 
ಕ | ಬೆಂಗಳೂರು University 


ಪುಟ 4 


ಸ್ಥಕ-ಆಧಾರಿತ 
ವಿಜ್ಞಾನದ ಕಲಕೆ 


ಅಜೀಂ ಪ್ರೇಮ್‌ಜ Mh. ಒಂದು ಪ್ರಕಟಣೆ 


ಚಿತ್ರಾ ರವಿ, ಸಂಪಾದಕರು 

ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ. ಸರ್ಜಾಪುರ 
ಬೆಂಗಳೂರು 


Email: chitra.ravi@apu.edu.in 


ಅಮೋಲ್‌ ಆನಂದರಾವ್‌ ಕಾಟಿ 
ಅಜೀಂ ಪ್ರೇಮ್‌ಜ ಫೌಂಡೇಷನ್‌ 
ಬಸಂತ್‌ಕುಂಜ್‌, ಸಿರೋಹಿ 


Email: amol.kate @azimpremjifoundation.org 


ಆನಂದ್‌ ನಾರಾಯಣನ್‌ 
ಇಂಡಿಯನ್‌ ಇನ್ಸಿಟ್ಯೂಟ್‌ ಆಫ್‌ 
ಸೈನ್ಸ್‌ ಅಂಡ್‌ ಟೆಕ್ನಾಲಜ 


Email: anand @iist.ac.in 


ಹೃದಯಕಾಂತ್‌ ದಿವಾನ್‌ 

ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಕ್ಕನಹಳ್ಳ ಮುಖ್ಯ ರಸ್ತೆ. ಸರ್ಜಾಪುರ 
ಬೆಂಗಳೂರು 


Email: hardy @azimpremjifoundation.org 


ಮೂರ್ತಿ ಒವಿಎಸ್‌ಎನ್‌ 

ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ. ಸರ್ಜಾಪುರ 
ಬೆಂಗಳೂರು 


Email: murthy.ovsn @apu.edu.in 


ಸಂಪಾದಕೀಯ ಕಾರ್ಯಾಲಯ 


ಸಂಪಾದಕ ಮಂಡಳ 


ರಾಧಾ ಗೋಪಾಲನ್‌, ಸಂಪಾದಕರು 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ. ಸರ್ಜಾಪುರ 
ಬೆಂಗಳೂರು 


Email: radha.gopalan @gmail.com 


ಸೌರವ್‌ ಶೋಮ್‌ 
ಅಜೀಂ ಪ್ರೇಮ್‌ಜ ಫೌಂಡೇಷನ್‌ 
ಭಟ್‌ವಾರಿ ರಸ್ತೆ. ಉತ್ತರಕಾಶಿ 


Email: saurav.shome @azimpremjifoundation.org 


ಶಿವ್‌ ಪಾಂಡೆ 
ಅಜೀಂ ಪ್ರೇಮ್‌ಜ ಫೌಂಡೇಷನ್‌ 
ದಿನೇಶ್‌ಪುರ್‌, ಪಥಮ್‌ಸಿಂಗ್‌ ನಗರ 


Email: shiv.pandey @azimpremjifoundation.org 


ಸುಶೀಲ್‌ ಜೋಶಿ 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಷನಹಳ್ತ ಮುಖ್ಯ ರಸ್ತೆ, 

K-3 *” ee 
ಸರ್ಜಾಪುರ, ಬೆಂಗಳೂರು 


Email: rusushil@yahoo.com 


ರಾಮ್‌ಗೋಪಾಲ್‌ (ರಾಮ್‌.ಜ) ವಲ್ಲತ್‌ ಸಂಪಾದಕರು 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 

ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ 

ಬೆಂಗಳೂರು 


Email: ramg @azimpremjifoundation.org 


ವಿಜೇತ ರಘುರಾಮ್‌ 
ಇಂಡಿಯಾ ಬಯೋಸ್ಯೆನ್ಸ್‌ ರಾಷ್ಟ್ರೀಯ 
ಜೈವಿಕ ವಿಜ್ಞಾನಗಳ ಕೇಂದ್ರ, ಬೆಂಗಳೂರು 


Email: vijeta @indiabioscience.org 


ಯಾಸ್ಕಿನ್‌ ಜಯತೀರ್ಥ 

ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ 
ಬೆಂಗಳೂರು - 562125 


Email: yasmin.cfl@gmail.com 


ವೆಂಕಟ ನಾಗ ವಿನಯ್‌ ಸೂರಂ 

ಅಜೀಂ ಪ್ರೇಮ್‌ಜ ಫೌಂಡೇಷನ್‌ 

# 190. ಗಾಂಧಿಬಜಾರ್‌, ಬಸವನಗುಡಿ, 

ಬೆಂಗಳೂರು 

Email: vinay.suram @azimpremjifoundation.org 


ಸಂಪಾದಕರು, ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ, ಸರ್ವೇ ನಂ. 66, ಬುರುಗುಂಟಿ ಗ್ರಾಮ, ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ, ಬೆಂಗಳೂರು - 562125 


Phone: 080-66144900 | Fax: 080-66144900 | Email: publications @apu.edu.in | Website: www.azimpremjiuniversity.edu.in 
ಈ ಪತ್ರಿಕೆಯ ವಿದ್ಯುನ್ಯಾನ ಪ್ರತಿಯನ್ನು http://azimpremjiuniversity.edu.in/SitePages/resources-iwonder.aspx ತಾಣದಿಂದ ಡೌನ್‌ಲೋಡ್‌ ಮಾಡಿಕೊಳ್ಳಿ. 


ನಮ್ಮ ಬಗ್ಗೆ 


ಐ ವಂಡರ್‌... ಶಾಲಾ ಶಿಕ್ಷಕರಿಗಾಗಿ ಪ್ರಕಟಸುತ್ತಿರುವ ವಿಜ್ಞಾನ ಪತ್ರಿಕೆ. ತರಗತಿಯಲ್ಲ ಮತ್ತು ಅದರ ಹೊರಗೆ ವಿಜ್ಞಾನದ ಬೋಧನೆ ಮತ್ತು ಜವನ ಪಯಂ೯ತ 
ವಿಜ್ಞಾನ ಕಅಕೆಯ ಹಲವು ಆಯಾಮಗಳನ್ನು ಕುರಿತಂತೆ ಶಿಕ್ಷಕರು ಹಾಗೂ ಪೋಷಕರು, ಸಂಶೋಧಕರು ಮತ್ತು ಆಸಕ್ತ ವಯಸ್ಸ್ಥರು ಸೌಮ್ಯ ಮತ್ತು 
ಚಿಂತನಶೀಲ ಸಂವಾದದಲ್ಲ ತೊಡಗಿಕೊಳ್ಳುವಂತೆ ಮಾಡುವ ಲೇಖನಗಳನ್ನು ಬರೆಯಿಸಿ ಪ್ರಕಟಸುವ ಗುರಿ ನಮ್ಮದು. ವಿಜ್ಞಾನ ಮತ್ತು ವಿಜ್ಞಾನ ಶಿಕ್ಷಣ 
ಹಾಗೂ ಶಾಲಾ ವಿಜ್ಞಾನ ಪಠ್ಯಕ್ರಮದಲ್ಲರುವ ಮೂಲ ಪರಿಕಲ್ಪನೆಗಳು ಮತ್ತು ತತ್ವಗಳನ್ನು ಆಳವಾಗಿ ಅನ್ನೇಷಿಸುವ ಮತ್ತು ವಿಜ್ಞಾನದ ಕಅಕೆಯನ್ನು ಹೆಚ್ಚು 
ಅರ್ಥಪೂರ್ಣ ಮತ್ತು ಪರಿಶೋಧನಾತ್ಮಕ ವಿಧಾನಗಕಲ್ಲ ಉತ್ತೇಜಸುವ ಆಚರಣಿಯ ನಿದರ್ಶನಗಳ ಮೇಲೆ ವಿಮರ್ಶಾತ್ಮಕ ದೃಷ್ಟಿಕೋನಗಳನ್ನು 
ರೂಪಿಸುವ ಲೇಖನಗಳನ್ನು ನಾವು ಸ್ವಾಗತಿಸುತ್ತೇವೆ. ವಿದ್ಯಾರ್ಥಿಗಳು ಮತ್ತು ವಿಜ್ಞಾನದ ಬಧ್ಧೆ ಆಸಕ್ತಿಯುಳ್ಳವವರಿಗೆ ಐ ವಂಡರ್‌ ಪತ್ರಿಕೆ ಉತ್ತಮ 
ಸಾಮದ್ರಿಯಾಗಿದೆ. 


ಈ ಸಂಚಿಕೆಯು ಇಂದ್ಲಿಷ್‌ನಲ್ಪ್ಲ ಪ್ರಕಟವಾದ ಐ ವಂಡರ್‌... ಸಂಚಿಕೆ ೨, ಜೂನ್‌ 2೦೦1ರ ಅನುವಾದವಾಗಿದೆ. ಅನುವಾದಿತ ಸಂಚಿಕೆಗಳ ಪಿಡಿಎಫ್‌ ಮತ್ತು ಬಡಿಲೇಖನಗಳು 
https://anuvadasampada.azimpremjiuniversity.edu.in/ ಈ ಅಂ೦ಕ್‌ನಲ್ಪ ಲಭ್ಯವಿರುತ್ತವೆ. 


ಚಿತ್ರ ಕೃಪೆ 

ಮುಖಪುಟ: ಇಂಟರ್‌ಕನೆಕ್ಟೆಡ್‌ 

ಕೃಪೆ: URL: https://pixabay. 
com/photos/grasshopper-green-close- 
up-insect-619398/. License: CCO. 


ಹಿಂಪುಟ: ತೋಟಕ್ಕೆ ನೀರೆರೆಯುತ್ತಿರುವ ಮಗು. 
ಕೃಪೆ:URL: https:// 
pixabay.com/photos/tree-watering-child- 
planting-3335400/. License: CCO. 


ಸಲಹೆಗಾರರು 

ಮನೋಜ್‌ ಪಿ, ರಾಜಾರಾಮ್‌ ನಿತ್ಯಾನಂದ, 
ಸುಧೀಶ್‌ ವೆಂಕಟೇಶ್‌, ಎಸ್‌ ಗಿರಿಧರ್‌ ಮತ್ತು 
ವಿನೋದ್‌ ಅಬ್ರಹಾಂ 


ಕನ್ನಡ ಸಂಚಿಕೆಯ ಸಂಪಾದಕರು: 
ಎಸ್‌. ವಿ. ಮಂಜುನಾಥ್‌, ದಿನೇಶ್‌ ಮಡಗಾಂವ್‌ಕರ್‌ 
ಮಧುಕರ ಪುಟ್ಟಿ 


ಪ್ರಕಾಶನ ಸಂಯೋಜಕರು 


ಶಾಂತಾ ಕೆ. ಶಹನಾಜ್‌ ಬೇಗಂ, ಸುನಿಲ್‌ ಎಸ್‌. 


ಚಿತ್ರಗಳು 
ವಿದ್ಯಾ ಕಮಲೇಶ್‌ 


ಕನ್ನಡ ಆವೃತ್ತಿ ವಿನ್ಯಾಸ 
ಫ್ಲವರ್‌ ಗ್ರಾಫಿಕ್‌ 
080-26643097 


ಮುದ್ರಕರು 
€ ಮುಭ್ರರುಲಯ 


LAKSHMI MUDRANALAYA 
ಚಾಮರಾಜಪೇಟೆ, ಬೆಂಗಳೂರು-560 018 


ಕೃತಜ್ಞತೆಗಳು 

ಸ್ನೇಹಾ ಕುಮಾರಿ, ಅಜೀಂ ಪ್ರೇಂಜಿ ಯೂನಿವರ್ಸಿಟಿ, 
ಬೆಂಗಳೂರು ಇವರ ಅಮೂಲ್ಯವಾದ ಕೊಡುಗೆಗೆ ಮತ್ತು 
ಸತ್ಯಜಿತ್‌ ಮೇಯರ್‌ & ಸ್ಮಿತಾ ಜೈನ್‌, ಇಂಡಿಯಾ 
ಬಯೋಸ್ಕೈನ್ಸ್‌, ನ್ಯಾಷನಲ್‌ ಸೆಂಟರ್‌ ಫಾರ್‌ ಬಯಲಾಜಿಕಲ್‌ 
ಸೈನ್ಸಸ್‌, ಬೆಂಗಳೂರು ಇವರಿಗೆ ಈ ಸಂಪುಟವನ್ನು 
ಹೊರತರುವಲ್ಲಿ ನೀಡಿದ ಬೆಂಬಲಕ್ಕೆ ವಿಶೇಷ ಕೃತಜ್ಞತೆಗಳು. 


ಪರವಾನಗಿ 

ಈ ಪತ್ರಿಕೆಯಲ್ಲಿರುವ ಎಲ್ಲ ಲೇಖನಗಳೂ ಕ್ರಿಯೇಟಿವ್‌ 
ಕಾಮನ್ಸ್‌-ಅಟ್ರಿಬ್ಯೂಷನ್‌-ನಾನ್‌ ಕಮರ್ಷಿಯಲ್‌ 4.೦ 
ಇಂಟರ್‌ನ್ಯಾಷನಲ್‌ ಲೈಸೆನ್ಸೆ ಅನುಗುಣವಾಗಿ 
ಪರವಾನಗಿ ಹೊಂದಿವೆ. 


ದಯವಿಟ್ಟು ಗಮನಿಸಿ: ಈ ಸಂಚಿಕೆಯಲ್ಲಿ ಮಂಡಿಸಿರುವ 

ಎಲ್ಲ ದೃಷ್ಟಿಕೋನಗಳು ಮತ್ತು ಅಭಿಪ್ರಾಯಗಳು ತತ್ಸಂಬಂಧಿತ 
ಲೇಖಕರದ್ದೇ ಆಗಿರುತ್ತವೆ. ಅಜೀಂ ಪ್ರೇಮ್‌ಜಿ ಯೂನಿವರ್ಸಿಟಿ 
ಅಥವಾ ಅಜೀಂ ಪ್ರೇಮ್‌ಜಿ ಫೌಂಡೇಷನ್‌ ಅವುಗಳಿಗೆ 
ಜವಾಬ್ದಾರರಾಗಿರುವುದಿಲ್ಲ. 


ಐ ವೆ೦ಡೆರ್‌... 


ರೀಡಿಸವರಿಂಗ್‌ ಸೂಲ್‌ ಸೈನ್ಸ್‌ 
ಕ 7 ಬ 


ಸಂಪಾದಕೀಯ 


ವಾತಾವರಣ ಬದಲಾವಣಿ, ಜಾಗತಿಕ ಉಷ್ಟೋತ್ಸರ್ಷ. ಓಿರೋನ್‌ ಪದರ ಸವೆತ, ಸಾಮೂಹಿಕ ಅಆವು ಮತ್ತು ಠಗ ಜಾಗತಿಕ 
ಪಿಡುಗು; ಠ ಎಲ್ಲ ಪದಗಳು, ಪದಪುಂಜಗಳು ನಮ್ಮ ದೈನಂದಿನ ಮಾತುಕತೆಗಳ ಅವಿಭಾಜ್ಯ ಅಂಗಗಕೇ ಆಗಿಹೋಗಿವೆ. 


ಚಿಕ್ಕಮಕ್ಕಳಗೆ ಅವರ ಶಾಲಾ ಪಠ್ಯಕ್ರಮ. ಪಠ್ಯಪುಸ್ತಕಗಳು ಮತ್ತು ತರಗತಿಗಳಲ್ಲಲ್ಲದೆ ಸಾಮಾಜಕ ಜಾಲತಾಣಗಳು. 
ದೂರದರ್ಶನ ಮುಂತಾದ ಹಲವಾರು ಸುದ್ದಿ ಮಾಧ್ಯಮಗಳ ಮೂಲಕ ಹರಿದು ಬರುವ ಸುದ್ದಿಗಳು ಸುಳ್ಳುಸುದ್ದಿಗಳು ಮತ್ತು 
ವದಂತಿಗಳ ಮೂಲಕ ಈ ಪಾರಿಭಾಷಿಕ ಪದಗಳನ್ನು ಪರಿಚಯಿಸಲಾಗಿದೆ. ಇಂತಹ ಪದಪುಂಜಗಳು ಚಿಕ್ಕ ಮಕ್ಕಳ ಮೇಲೆ 
ಎರಡು ವ್ಯತಿರಿಕ್ತ ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತವೆ ಎಂದು ಸಂಶೋಧಕರು ವರದಿ ಮಾಡಿದ್ದಾರೆ. ಒಂದೆಡೆ 
ಆತಂಕ ಮತ್ತು "ಹತಾಶೆಯ ಭಾವ ಮೂಡಿದರೆ, ಮತ್ತೊಂದೆಡೆ ವಸ್ತುಸ್ಥಿತಿಯ ಸ್ತೀಕಾರ ಮತ್ತು ಉದಾಸೀನತೆ ತಲೆದೋರುತ್ತವೆ. 
ಪ್ರಕೃತಿಯಲ್ಲ ಅಂತರ್ಗತವಾಗಿರುವ "ಬದುಕನ್ನು ಸುಸ್ಲಿರಗೊಳಸುವ ಸಾಮರ್ಥ್ಯದೊಡನೆ ಸಹಕರಿಸಲು" ಅತ್ಯಗತ್ಯವಾದ 
ಪ್ರತಿಪ್ಲಂದನ ಶಕ್ತಿಯನ್ನು ಈ ಎರಡೂ ಧೋರಣೆಗಳು ಕುಂಠಿತಗೊಳಸುತ್ತವೆ" ಎನ್ನುತ್ತಾರೆ ಭೌತವಿಜ್ಞಾನ ಫಿಬ್ದಾಫ್‌ ಕಪ್ರಾ. ಈ 
ಪದಪುಂಜಗಳು ಸೃಷ್ಟಿಸಿರುವ ಗದ್ದಲವನ್ನು ದಾಟ ವೈಜ್ಞಾನಿಕ ಸತ್ಯವನ್ನು ಅರಿಯುವತ್ತ ಸಾಗುವ ಸಾಮರ್ಥ್ಯವನ್ನು 
ಬೆಳೆಸಿಕೊಳ್ಳುವುದು ಸರಿಯಾದ ನಿಟ್ಟನಲ್ಲ ಇಡಬೇಕಾದ ಮೊದಲ ಹೆಜ್ಜೆ. "ಇಂತಹ ಹೆಜ್ಜೆಗಳು ವಿದ್ಯಾರ್ಥಿಗಳು ವಿಜ್ಞಾನದಲ್ಲ ಆಸಕ್ತಿ 
ಹೊಂದಲು, ಅದರ ಬಗ್ಗೆ ಆತ್ಯವಿಶ್ನಾಸದಿಂದ ಮಾತನಾಡಲು ಮತ್ತು ತಮ್ಮ ಬದುಕಿನ ಹಾದಿಯಲ್ಲ ವಿಜ್ಞಾನದೊಡನೆ 
ಅನುಸಂಧಾನ ನಡೆಸಿದಾಗಲೆಲ್ಲ ವಿಜ್ಞಾನದೊಂದಿಗೆ ತೊಡಗಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳಲು ನೆರವಾಗುತ್ತವೆ" 
ಎಂದು ವಿಜ್ಞಾನ ಶಿಕ್ಷಕರಾದ ಜೊನಾಥನ್‌ ಹಿಸ್ನೊರ್ನ್‌ ನುಡಿದಿದ್ದಾರೆ. ಅಂಥದೊಂದು ಕಲಕೆಯು. ಪರಸ್ಪರ ಬೆಸೆದುಕೊಂಡ ಈ 
ಸೃಷ್ಟಿಜಾಲದ, ಸ್ಥಿತಿಸ್ಲಾಪಕ ಗುಣವನ್ನು ಬೆಳೆಸಿಕೊಳ್ಳಲು ನೆರವಾಗಿರುವ ಬದುಕಿನ ಅಂತಃಸಂಬಂಧಗಳ, ಸಮೃದ್ಧವಾಗಿ 
ಬೆಳೆಯುತ್ತಿರುವ ಮಾನವ ಸಮಾಜಕ್ಕೆ ಪ್ರಕೃತಿ ಒದಗಿಸಿರುವ ಬೆಂಬಲದ - ಒಟ್ದಾರೆ ಬದುಕನ್ನು ಪ್ರಕೃತಿ ಹೇಗೆ ತನ್ನೊಳಗೆ 
ಸುಸ್ಲಿರಗೊಳಸಿಕೊಂಡಿದೆ ಎಂಬುದರ ರ್ರಹಿಕೆಯಾಗಿದೆ. 


ವಿಜ್ಞಾನ ಮತ್ತು ವೈಜ್ಞಾನಿಕ ಬೆಳವಣಿಗೆಗಳು ಭೂಮಿಯ ವ್ಯವಸ್ಥೆಯನ್ನು ಗಮನಿಸಿ ಅರ್ಥ ಮಾಡಿಕೊಳ್ಳಲು ನಮಗೆ ಹೊಸ 
ಮಾರ್ಗಗಳನ್ನು ತೋರಿಸಿಕೊಟ್ಜವೆ. ವಿಜ್ಞಾನವು ಪ್ರಕೃತಿಯ ಅದ್ಭುತಗಳು ಮತ್ತು ಬದುಕಿನ ವಿಸ್ಮಯಗಳನ್ನು ಬೆರಗಿನಿಂದ 
ಆಸ್ಟಾದಿಸಲು ನಮಗೆ ಅವಕಾಶ ಒದಗಿಸಿರುವುದಲ್ಲದೆ ಮಾನವನ ಚಟುವಟಕೆಗಳ ಪರಿಣಾಮವಾಗಿ ಗ್ರಹಗಳ ಮಟ್ಟದಲ್ಲ 
ಉಂಬಾಗುವ ಗಾಢವಾದ ಬದಲಾವಣಿಗಳಗೆ ಪುರಾವೆಗಳನ್ನೂ ಒದಗಿಸಿದೆ. ವಿಜ್ಞಾನವು ಮಾನವಸಮಾಜದೊಂದಿಗೆ 
ಹಾಸುಹೊಕ್ಕಾಗಿದೆ ಮತ್ತು ಮಾನವ ಸಮಾಜದ ಬದಲಾಗುವ ಆದ್ಯತೆಗಳ೦ದ ಪ್ರಭಾವಿತವಾಗುತ್ತದೆ. ವಿಜ್ಞಾನವು ಬಗೆಬಗೆಯ 
ಸಂದರ್ಭಗಳಲ್ಲ ಮತ್ತು ಬಗೆಬಗೆಯ ಸಂದರ್ಭಗಳ೦ದ ಮೂಡುವ ರಚನಾತ್ಯಕೆ ಹಾಗೂ ಸಹಭಾಗಿತ್ವದ ಜಜ್ಞಾಸೆಯೂ ಹೌದು. 
ಆದ್ದರಿಂದ ಭೂಮಿಯ ಮೇಲನ ಕಾಳಜಯೊಂದಿಗೆ ಬದುಕನ ಜಾಲವನ್ನು ಸುಸ್ಲಿರಗೊಳಸುವ ಸುಸಂಬದ್ಧವಾದ 
ನಿರ್ಧಾರಗಳನ್ನು ಮತ್ತು ಕಾರ್ಯಗಳನ್ನು ಕೈಗೊಳ್ಳಲು ವಿಜ್ಞಾನವು ಸಹಾಯಕವಾಗಬಲ್ಲದು. 


ಇಂತಹ ವೈಜ್ಞಾನಿಕ ನಿಷ್ಠೆ ಮತ್ತು ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಮನೋಭಾವವನ್ನು ಚಿಕ್ಕ್ಷವಯಸ್ಸಿನಲ್ಲಯೇ 
ಬತ್ತಬೇಕಾದುದು ಅತ್ಯವಶ್ಯಕ. ಇಂತಹ ಬೀಜಗಳನ್ನು ಬತ್ತಿ ಪೋಷಿಸಲು ಶಾಲಾ ವಾತಾವರಣವೇ ಸೂಕ್ತ ಭೂಮಿಕೆಯಾಗಿದೆ. 
ವಿದ್ಯಾರ್ಥಿಗಳು ಜೀವನದ ಭೌತವಿಜ್ಞಾನ ಮತ್ತು ರಾಸಾಯನಿಕ ವಿಜ್ಞಾನಗಳನ್ನು ಅಧ್ಯಯನ ಮಾಡಿ ಅವುಗಳ ಸಾರವನ್ನು 
ಜೀವವಿಜ್ಞಾನ ಮತ್ತು ಗಣಿತೀಯ ತತ್ತ_ ಗಳೊಡನೆ ಬೆಸೆಯಬೇಕಾಗಿದೆ. ಈ ರೀತಿ ಅವರು ಜೀವನವನ್ನು ಮತ್ತು ಜೀವನದ 
ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ, ಸಮಗೆವಾಗಿ ರಹಿಸಲು ಸಾಧ್ಯವಾಗುತ್ತದೆ. ಶಿಕ್ಷಕರು ಮಕ್ಕಳ ಸಹಜ ಕುತೂಹಲ. ವಿಸ್ಕಯ, 
ಅನುಭೂತಿಗಳೊಂದಿಗೆ ಸುತ್ತಅನ ಜಗತ್ತನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳುತ್ತ. ಮರುಪರಿಶೀಅಸುತ್ತ,. ಅವರಲ್ಲ ಸೂಕ್ಷೃತೆ ಮತ್ತು 
ಅರಿವನ್ನು ಮೂಡಿಸುತ್ತಾ. ಅವರ ಕಆಕಾನುಭವಕ್ಕೆ ಅವಶ್ಯವಾದುವನ್ನು ಕಲ್ತಸುವುದರ ಮೂಲಕ ಮಕ್ಕಳ ಕಅಕೆಯ ಅನುಭವದ 
ಒಂದು ಅಂಗವೇ ಆಗಬೇಕಾಗುತ್ತದೆ. ರೂಪಕವಾಗಿ ಹೇಳುವುದಾದರೆ, ಶಿಕ್ಷಕರು ಮಕ್ಕಳಲ್ಲ ಭೂಮಿಯ ಮೇಲೆ ಕಾಕಜ 
ಮೂಡಿಸುವ ಮೂಲಕ ಈ ಭೂಮಿಯೆಂಬ ಉದ್ಯಾನವನದ ಓರ್ವ ತೋಟಗಾರನ ಪಾತ್ರವನ್ನು ವಹಿಸಬಹುದು. 


ಈ ಸಂಚಿಕೆಯಲ್ಲ 'ಭೂಮಿಯ ಮೇಅನ ಕಾಳಜಯನ್ನು ವ್ಯಕ್ತಪಡಿಸುವ ಹಲವು ಲೇಖನಗಳ ಮೂಲಕ ಅನೇಕ ಶಿಕ್ಷಕರು ತಮ್ಮ 
ಶೈಕ್ಷಣಿಕ ಅನ್ನೇಷಣಿಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಉದಾಹರಣೆಗೆ, ಮೀನಾಕ್ಷಿ ಉಮೇಶ್‌ ಅವರು 
"ಮಗುವನ್ನು. ಭೂಮಿಯನ್ನು ಮತ್ತು ಜೀವ ಜಗತ್ತನ್ನು ಗೌರವಿಸುವುದು" ವಿಜ್ಞಾನ ಕಲಕೆಯ ಆಶಯವಾಗಿದೆ ಎಂಬ 
ಅಂಶವನ್ನು ತಮ್ಯ ನಿಚ್ಛಕವಾದ ಅನುಭವಗಳ ಮೂಲಕವೇ ಮಂಡಿಸಿದ್ದಾರೆ. ಗಮನಿಸುವ ಮೂಲಕವೇ ಕಲಯುವುದರಿಂದ, 
ವಿಮರ್ಶಾತ್ಮಕವಾಗಿ ವೈಜ್ಞಾನಿಕ ಹುಡುಕಾಟ ನಡೆಸುವುದರಿಂದ ಮತ್ತು ಸುತ್ತಅನ ಪರಿಸರದೊಡನೆ ಅವಿನಾಭಾವ 
ಸಂಬಂಧವನ್ನು ಏರ್ಪಡಿಸಿಕೊಳ್ಳುವುದರಿಂದ ಕಲಕೆ ಅರ್ಥಪೂರ್ಣವಾಗುತ್ತದೆ ಎಂಬುದು ಪೂರ್ಣಿಮಾ ಮತ್ತು ನಿಶಾಂತ್‌ರ 
ಅಭಿಪ್ರಾಯವಾಗಿದೆ. ಇವಕ್ಕಿಂತ ಭಿನ್ನವಾಗಿ ರೋಹಿಣಿ ಚಿಂತಾ ಅವರು ತಾತ ಮತ್ತು ಮೊಮ್ಮಗನ ನಡುವೆ ನಡೆಯುವ 
ಲವಲವಿಕೆಯ ಮಾತುಕತೆಯನ್ನು ಬಳಸಿಕೊಂಡು ಪರಿಸರದ ಸಮಸ್ಯೆಗಳಗೆ ವ್ಯಕ್ತಿ ತನ್ನ ಕ್ರಿಯೆಯ ಮೂಲಕ ಹೇಗೆ 
ಪ್ರಂದಿಸಬಹುದು ಎಂಬುದನ್ನು ಪರಿಶೀಆಸಿದ್ದಾರೆ. ಪ್ರಶಾಂತ್‌ ಡಬ್ಲ್ಯೂ ಮತ್ತು ಕವಿತಾ ಕೆ ನೀರು ಬದುಕಿಗೆ ಹೇಗೆ ಅತ್ಯಗತ್ಯ 
ಎಂಬ ಪರಿಶೋಧನೆಯ ಮೂಲಕ ಮಕ್ಕಳ ವಾಸ್ತವ ಬದುಕಿನ ಜ್ಞಾನ ಮತ್ತು ತರಗತಿಯ ಕಲಕೆಗಳ ನಡುವೆ ಸಂಬಂಧ 
ಏರ್ಪಡಿಸಿದ್ದಾರೆ. 


ಶೇ ಅನುಭವಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಶಿಕ್ಷಕರಾಗಿ ನೀವು 
ಹೊಂದಿರುವ ಅನುಭವಗಳು ಎಂತಹವು? ನಿಮ್ಮ ಪ್ರತಿಕ್ರಿಯೆಗಳನ್ನು ಈ 
ಕೊಂಡಿಯಲ್ಲ ಹಂಚಿಕೊಳ್ಳ: iwonder@apu.edu.in 


ಅಂತಿಮವಾಗಿ ಈ ಸಂಚಕೆಬುಂದ, 'ಏ ವಂಡರ್‌ ನ ರೂಪದಲ್ಲ ಸ್ವಲ್ಪ 
ಬದಲಾವಣೆಯಾಗಿರುವುದನ್ನು ಓದುಗರು ಗಮನಿಸಬಹುದು. ಸಾಕಷ್ಟು 
ಆಲೋಚಿಸಿಯೇ ಈ ಬದಲಾವಣಿಯನ್ನು ಮಾಡಲಾಗಿದೆ. ಲೇಖನಗಳ 


ಗುಣಮಟ್ಟವನ್ನು ಎಂದಿನಂತೆ ಕಾಯ್ದುಕೊಳ್ಳಲಾಗಿದ್ದು ಓದುಗರೊಂದಿಗೆ 
ನಿರಂತರ ಸಂವಾದದಲ್ಲಿ ತೊಡಗುವ ನಮ್ಮ ಬದ್ಧತೆಯೂ 
ಮುಂದುವರೆಯಲದೆ. 
ರಾಧಾ ಗೋಪಾಲನ್‌ 


ಸಂಪಾದಕಿ 


ಪರಿವಿಡಿ 


ಭೂಮಿಯು ಮಹತ್ವದ್ದು ಎಂಬಂತೆ ಕಲಿಸುವುದು 
ಸ್ಥಳ-ಆಧಾರಿತ ವಿಜ್ಞಾನದ ಕಲಿಕೆ 
ಪೂರ್ಣಿಮಾ ಅರುಣ್‌ ಮತ್ತು ನಿಶಾಂತ್‌ 


ನೀರಿನ ಬಗ್ಗೆ ಶೋಧನೆ: ವಿಜ್ಞಾನದ ಬೋಧನೆಯಲ್ಲಿ 
ಸ್ಥಳೀಯ ಸಂದರ್ಭಗಳನ್ನು ಬಳಸುವುದು 
ಕವಿತಾ ಕೃಷ್ಣ 


ಣ 


ಪುವಿಧಮ್‌ನಲ್ಲಿ ವಿಜ್ಞಾನ: 
ಬದುಕುವುದರ ಮೂಲಕವೇ ಕಲಿಕೆ 
ಮೀನಾಕ್ಷಿ ಉಮೇಶ್‌ 


ಘಟಕ ಯೋಜನೆ: ನೀರು 
ಕವಿತಾ ಕೃಷ್ಣ 


ಚಟುವಟಿಕೆ ಹಾಳೆ 
ನಾನು ಎಷ್ಟು ನೀರನ್ನು ಬಳಸುತ್ತೇನೆ? 
ಕವಿತಾ ಕೃಷ್ಣ 


ಕಿರು ಹೊತ್ತಗೆ: ನಾನು ಆಯ್ಕೆ ಮಾಡುತ್ತೇನೆ 
ರೋಹಿಣಿ ಚಿಂತಾ 


ವಿಜ್ಞಾನ ಪ್ರಯೋಗಾಲಯ 
ಆರ್ಕಿಮಿಡೀಸ್‌ನ ತತ್ವದೊಂದಿಗೆ ವಿನೋದ 
ಮನೀಷ್‌ ಯಾದವ್‌ 


ಸೂಕ್ಷ್ಮಜೀವಿ ಲೋಕದ ಅವಲೋಕನ: 


ವಿದ್ಯಾರ್ಥಿಗಳ ಅನುಭವಗಳು 
ಮೀನಾ ಖರಟ್ಮಲ್‌ 


ಪೋಟೋಮೀಟರ್‌ನೊಂದಿಗೆ 


ನನ್ನ ಅನುಭವಗಳು 
ಕಿಶೋರ್‌ ಪನ್ವಾರ್‌ 


ಚಟುವಟಿಕೆ ಹಾಳೆಗಳು: 

ಬಾಯಾರಿದ ಕಾಗೆಯ ಕಥೆ * ತೇಲುವಿಕೆಯ ಮೇಲೆ ಪರಿಣಾಮ 
ಬೀರುವ ಅಂಶಗಳು * ವಸ್ತುಗಳು ಮತ್ತು ದ್ರವಮಿಶ್ರಣಗಳು 
ವಸ್ತುವಿನ ದ್ರವ್ಯರಾಶಿ, ಘನಫಲ ಮತ್ತು ಸಾಂದ್ರತೆ ಅದರ 
ತೇಲುವಿಕೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ. 
ತೇಲುವಿಕೆ 

ಮನೀಶ್‌ ಯಾದವ್‌ 

ತುಣುಕು: 

ಹಾಸ್ಯದ ವಿಕಾಸ 

ವಿಜೇತಾ ರಘುರಾಮ್‌ 


ಕ್ಷೇತ್ರ ಮಾರ್ಗದರ್ಶಕ: 

ನಿಮ್ಮ ಕೊಳಪ ಜೊತೆಗಾರರನ್ನು ತಿಳಿಯಿರಿ 

ಮೀನಾ ಖರತ್‌ಮಲ್‌ 

ತುಣುಕು: 

ಮರೆಯಲ್ಲಿರುವ ಮನೆಯ ಸಂಗಾತಿಗಳು: 

ನಮ್ಮ ಮನೆಯಲ್ಲೇ ಇರುವ ಪ್ರಕೃತಿಯನ್ನು ತಿಳಿಯೋಣ 


ನೇಚರ್‌ ಕ್ಲಾಸ್‌ರೂಮ್ಸ್‌ 


ತುಣುಕು: 


ಮತ್ತವರು ದೀರ್ಫ್ಥವಾಗಿ ಉಸಿರನ್ನೆ ಳೆದರು! 
ಮೃಣಾಲ್‌ ಶಾ 


ನಿಮ್ಮ ಹಿತ್ತಲಿನಲ್ಲಿ ಜೀವನ 


ಸಸ್ಯ-ಸಸಿಹೇನು-ಇರುವೆ 
ಅಂತರಕ್ರಿಯೆಯ ಶೋಧನೆ 

ರುದ್ರಪ್ರಸಾದ್‌ ಬ್ಯಾನರ್ಜಿ, ರೆನೀ ಎಂ. ಬೋರ್ಜೆಸ್‌, 
ಸರೋಜ್‌ ಕೆ. ಬರಿಕ್‌, ಪ್ರೇಮ್‌ ಪ್ರಕಾಶ್‌ ಸಿಂಗ್‌ ಮತ್ತು 
ಮಧೂಲಿಕ ಅಗ್ರವಾಲ್‌ 


ಪ್ರಶ್ನಾವಳಿ: ಸಸ್ಯ-ಸಸಿಹೇನು-ಇರುವೆ ಅಂತರಕ್ರಿಯೆಯ 
ಶೋಧನೆ 
ರುದ್ರ ಪ್ರಸಾದ್‌ ಬ್ಯಾನರ್ಜಿ 


ಕಾರ್ಯನಿರತ ವಿಜ್ಞಾನ ಶಿಕ್ಷಕ 


ಈ 
ಈ 
K 


ಬೆಳಕಿನ ವೀಕ್ಷಣೆ: 
ನೆರಳುಗಳು ಮತ್ತು ಪ್ರತಿಫಲನಗಳು 


ರಾಜಾರಾಂ ನಿತ್ಯಾನಂದ 


ಸ್ವಯಂಸ್ಥೂರ್ತಿಗೆ ಚೌಕಟ್ಟು: 
ಕಲಿಕೆಯಲ್ಲಿನ ವಿರೋಧಾಭಾಸವೇ ? 


ರಾಧಾ ಗೋಪಾಲನ್‌ 


ಆಶ್ರಮ ಶಾಲೆಯ ಬುಡಕಟ್ಟು ವಿದ್ಯಾರ್ಥಿಗಳೊ ಡನೆ 


ಹೈಡ್ರೋಪೋನಿಕ್‌ ತೋಟಗಾರಿಕೆ (ಜಲಬೇಸಾಯ) 


ತುಣುಕು; ಹೊರಡಿರಿ, ಕೈ ಕೆಸರು ಮಾಡಿಕೊಳ್ಳಿರಿ 
ರಾಮ್‌ಗೋಪಾಲ್‌ (ರಾಮ್‌ಜಿ) ವಲ್ಲಥ್‌ 


ತುಣುಕು: ವಿಕಾಸವಾದದ ವೃಕ್ಷಗಳನ್ನು 
ಹೇಗೆ ರಚಿಸಲಾಗುತ್ತದೆ? 
ಗೀತಾ ರಾಮಸ್ವಾಮಿ 


ಚಟುವಟಿಕೆ ಹಾಳೆ 
ಮಣ್ಣು ಇಲ್ಲದೆ ಗಿಡಗಳನ್ನು ಬೆಳೆಯುವುದು 
ಪ್ರಶಾಂತ್‌ ವಹುಲೆ 


ತುಣುಕು: ಭೂಮಿ ಏಕೆ ಮುಖ್ಯವಾಗುತ್ತದೆ: ನಯೀ ತಾಲೀಮ್‌ 


ಪ್ರಶಾಂತ್‌ ವಾಹುಲೆ 
ಅದ್ವೆತ್‌ ದೇಶಪಾಂಡೆ 
ಸಂಶೋಧನೆಯಿಂದ ಆಚರಣೆಗೆ 
ವಿಜ್ಞಾನ ತರಗತಿಯಲ್ಲಿ ತುಣುಕು: ಬೇಟೆ ಮತ್ತು ಬೀಜದ ಗಾತ್ರ: 
ಸಾಮಾನ್ಯ ಜ್ಞಾನ ವರ್ತಮಾನದಲ್ಲಿ ವಿಕಾಸದ ಒಂದು ಕಥೆ 
ಕೆಕೆ ಮಷೂದ್‌ ಮತ್ತು ಪುಣ್ಯ ಮಿಶ್ರಾ ಗೀತಾ ರಾಮಸ್ವಾಮಿ 


“ಪವಿತ್ರವಲ್ಲದ ಜಾಗಗಳು ಯಾವವೂ ಇಲ್ಲ, 
ಅಪವಿತ್ರ-ಗೊಳಿಸಲ್ಪಟ್ಟ ಸ್ಥಳಗಳಿವೆ ಅಷ್ಟೇ" 
- ವೆಂಡಲ್‌ ಬೆರ್ರಿ 


ಇಡೀ ಜಗತ್ತನ್ನು ನಾವು ಅಮೂಲ್ಯ ಎಂದು 
ಪರಿಗಣಿಸಬೇಕೆ೦ದರೆ, ಮೊದಲು ನಾವಿರುವ ಸ್ಥಳದ ಬಗ್ಗೆ 
ನಾವು ಕಾಳಜಯನ್ನು ಹೊಂದಿರಬೇಕು. ಒಂದು 
ಸ್ಥಳದೊಂದಿಗೆ ನಮ್ಮ ಸಂಬಂಧವನ್ನು ಮತ್ತೆ 
ಸ್ಥಾಪಿಸಿಕೊಳ್ಳುವ ನಮ್ಯ ಪಯಣವು. ಸಾಮೂಹಿಕ 
ಮಟ್ಟದಲ್ಲೂ. ವೈಯಕ್ತಿಕ ಮಟ್ಟದಲ್ಲೂ. ಹೆಚ್ಚು ಆಳವಾಗಿ 
ಅರ್ಥ ಮಾಡಿಕೊಳ್ಳುವ, ಖುಷಿ ಅನುಭವಿಸುವ, ಕಾಳಜ 
ತೋರುವ ದೀರ್ಷವಾದ, ಮುಂದುವರೆಯುತ್ತಲೇ ಇರುವ 
ಪ್ರಕ್ರಿಯೆಯಾಗಬಹುದು. ಈ ತತ್ವವು ಮರುಡಮ್ನಲ್ಪ 
ನಡೆಯುವ ಬಹಳಷ್ಟು ಕೆಲಸದ ಮೂಲಾಧಾರವಾಗಿದೆ 
(ಬಾಕ್ಸ್‌ 1 ಅನ್ನು ನೋಡಿ). 


ಬೋಧನೆಯನ್ನೇ ತೆಗೆದುಕೊಂಡರೆ ನಮ್ಮಲ್ಲ 
ಯಾವಾಗಲೂ ಪರಿಸರ ವಿಜ್ಞಾನ, ಭೂಮಿಯ-ವಿಜ್ಞಾನ 
ಇವು ವಿಷಯಗಳಾಗಿರುವುದಿಲ್ಲ. ಆದರೆ ಎಲ್ಲ ತರಗತಿಗಳ 


4 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ ! ಜುಲ್ಯೆ 2023 


ಮಕ್ಕಳೂ ಸಹ ಸುತ್ತಅನ ಪರಿಸರದೊಂದಿಗೆ, ಅಲ್ಪನ ಜೀವ 
ಪ್ರರೂಪಗಳೊಂದಿಗೆ ಸಂಬಂಧಗಳನ್ನು ಕಟ್ಟಕೊಳ್ಳಲು 
ಸಮಯ ತೆಗೆದುಕೊಳ್ಳುತ್ತಾರೆ. ಇದರಲ್ಲ ಕೆಲವು 
ಸಂಬಂಧಗಳು ಹತ್ತಿರದಲ್ಲರುವ ಅರುಣಾಚಲ ಬೆಟ್ಟದ 
ಮೇಲಅರುವ ಕಾಡಿನೊಂದಿಗೆ, ಇನ್ನು ಕೆಲವು 
ಸಂಬಂಧಗಳು ಶಾಲೆಯ ಅವರಣದ ಸುತ್ತಮುತ್ತಲನ 
ಜೀವಿಗಳೊಂದಿಗೆ, ಕೆಲಪೊಂ೦ದು ಸಂಬಂಧಗಳು ಸುತ್ತಲನ 
ಹೊಲ-ಗದ್ದೆಗಳೊಂದಿಗೆ, ನಾವು ಸೇವಿಸುವಂಥ 
ಸಸ್ಯಗಳೊಂದಿಗೆ, ಜಮೀನಿನ ಗುಂಟ ಹರಿಯುವ, 
ನೆಲದಡಿ ನಿಂತಿರುವ ನೀರಿನೊಂದಿಗೆ ಮತ್ತು ಶಾಲೆಯ 
ಆವರಣದ ಸುತ್ತಮುತ್ತ ಕೆಲಸ ಮಾಡುವ ಇತರ 
ಜನರೊಂದಿಗೆ (ಚಿತ್ರ 1 ಅನ್ನು ನೋಡಿ). ನಿಸರ್ಗದೊಂದಿಗೆ 
ಹೀಗೆ ಮತ್ತೆ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುವ 
ಪ್ರಕ್ರಿಯೆಯು ಒಂದು ಬೌದ್ಧಿಕ ಕಸರತ್ತಲ್ಲ. ಬಐದಲಗೆ 
ಅನುಭವ. ಕ್ರಿಯೆ ಮತ್ತು ಚಿಂತನೆಯಬುಂದ 
ಹೊರಹೊಮ್ಮುವಂಥದ್ದು. 


ಬಾಕ್ಸ್‌ 1 
ಮರುಡಮ್‌ ಫಾರ್ಮ್‌ ಸ್ಕೂಲ್‌ ನಪರಿಚಯ 


ಮರುಡಮ್‌ ಫಾರ್ಮ್‌ ಸ್ಥೂಲ್‌, ತಮಿಳುನಾಡಿನ 
ತಿರುವಣ್ಣಾಮಲ್ಕೈ ಪಟ್ಟಣದ ಬಳ ಇದೆ. ಈ 
ಶಾಲೆಯು 'ದ ಫಾರೆಸ್ಟ್‌ ವೇ (The Forest Way)’ 
ಎಂಬ ನೋಂದಾಯುತ ಲಾಭೋದ್ದೇಶ ರಹಿತ ದತ್ತಿ 
ನ್ಯಾಸ ಸಂಸ್ಥೆಯ ಆಶ್ರಯದಲ್ಲ ಕೆಲಸಮಾಡುತ್ತದೆ. 
ಈ ನ್ಯಾಸವು ಶಿಕ್ಷಣ, ಕಾಡುಗಳನ್ನು ಬೆಳೆಸುವುದು. 
ಪರಿಸರ ಶಿಕ್ಷಣ. ಸಾವಯವ ಕೃಷಿ ಮುಂತಾದ 
ಚಟುವಟಕೆಗಳ್ಲ ತೊಡಗಿಕೊಂಡಿದೆ. ಅನೇಕ 
ಬದ್ಧತೆಯುಳ್ಳ ವ್ಯಕ್ತಿಗಳ ಉತ್ಸಾಹ ಮತ್ತು 
ಪ್ರಯತ್ನದಿಂದ ಮತ್ತು ಜಗತ್ತಿನ ಎಲ್ಲೆಡೆಯಲ್ಲರುವ 
ಗೆಕೆಯರು ಹಾಗೂ ದಾನಿಗಳ ಸಮುದಾಯದ 
ಉದಾರ ನೆರವಿನಿಂದ ಈ ಶಾಲೆಯ ಪಯಣ 
ಆರಂಭಗೊಂಡು ಅದರ ಆವರಣ ಹಾಗೂ ಅದು 
ಹೊಂದಿರುವ ಭೂಮಿಗೂ ಕಾರಣವಾಗಿದೆ. 


ಈ 2೦೭೦ ರಂತೆ ಮರುಡಮ್ನಲ್ಪ್ಲ 4 ರಿಂದ 16ರ 
ವಯಸ್ಸಿನವರೆಗಿನ 13೦ ಮಕ್ಕಳು. 30೦ ಜನ 
ಶಿಕ್ಷಕರು ಮತ್ತು ಇತರ ವಿಭನ್ನು ಜವಾಬ್ದಾರಿಗಳನ್ನು 
ನಿರ್ವಹಿಸುವ ಸಿಬ್ಬಂದಿ ಹಾಗೂ ಸುಮಾರು 2೦ 
ನಿವಾಸಿಗಳು ಇದ್ದಾರೆ. ಜೊತೆಗೆ ಅನೇಕ 
ನಾಯುಗಳು, ಬೆಕ್ಕುಗಳು. ಹಸುಗಳು. ಕೋಳಗಳು 
ಇವೆ; ಮತ್ತು ಬಹಳ ಸಮೃದ್ಧವಾದ, 
ವೈವಿಧ್ಯಮಯವಾದ, ಸದಾ ಬೆಳೆಯುತ್ತಿರುವ ಎಲ್ಲ 
ರೀತಿಯ ವನ್ಯ ಜೀವಿಗಳೂ ಇವೆ. 8 ಎಕರೆ 
ವಿಸ್ತೀರ್ಣದ ಸಾವಯವ ಕೃಷಿ ತೋಟದಲ್ಲ ಕೆಲಸ 
ಮಾಡುತ್ತಿರುವ ನಾವು. ಕಲಕೆಯ ಅವಿಭಾಜ್ಯ 
ಅಂಗವಾಗಿ, ಭೂಮಿಯನ್ನು ಒಂದು ಶ್ರೀಮಂತ, 
ನೈಜ-ಬದುಕಿಗೆ ಸೇರಿದ, ಶೈಕ್ಷಣಿಕ 
ಸಂಪನ್ಯೂಲವನ್ನಾಗಿ ಭಾವಿಸಿ ಅದರೊಂದಿಗೆ 
ನಿರಂತರವಾಗಿ ತೊಡಗಿಸಿಕೊಳ್ಳುತ್ತೇವೆ. 


ವಿಭಿನ್ನು ಸಾಂಸ್ಕೃತಿಕ. ಸಾಮಾಜಕ ಹಿನ್ನಲೆಗಆ೦ದ 
ಬಂದಿರುವ ತುಂಬಾ ವೈವಿಧ್ಯತೆಯುಳ್ಳ 
ತಂಡವಾಗಿರುವ ನಮಗೆ ಭಾವೈಕ್ಯತೆಯ 
ಶ್ರೀಮಂತಿಕೆಯೇ ನಮ್ಮ ಮೂಲಭೂತ ತತ್ವದ 
ಮುಖ್ಯ ಅಂಶವಾಗಿದೆ. ಹೆಚ್ಚು ಔಪಚಾರಿಕ 
ರಚನೆಯಲ್ಲದ, ಅಂತಹ ಪರಿಸರದಲ್ಲ 
ಆಪ್ತತೆಯಿಂದ ಒಂದಾಗಿ ಕೆಲಸಮಾಡುವುದು 


ಮತ್ತು ಕಲಅಯುವುದು ಕೆಲವೊಮ್ಮೆ ತೀರಾ 
ಸವಾಲಅನ ವಿಷಯವಾಗಬಹುದು. ಅದೇ 
ಸಮಯದಲ್ಲ ಅದು ನಿರಂತರವಾಗಿ 
ರೋಮಾಂಚನಕಾರಿಯಾದದ್ದು, ಹೆಚ್ಚು 
ಫಲಪ್ರದವಾದದ್ದು ಹಾಗೂ ಎಂದಿಗೂ 
ಬೇಸರವನ್ನು ಹುಳ್ತಸದಿರುವಂಥದ್ದು! 


ಮನುಷ್ಯರ ನಡುವಿನ ಸಂಬಂಧಗಳು ಬೇರೆ ಇತರ 
ಸಂಬಂಧಗಳಷ್ಟೇ ಮುಖ್ಯವಾದವು. ನಾವೆಲ್ಲರೂ 
ನಿಸರ್ಗದೊಂದಿಗೆ ಸಂಬಂಧವನ್ನು ಪುನರ್ಸ್ಸಾಪಿಸಿ- 
ಕೊಳ್ಳುವ ಪಯಣದಲ್ಲ ಜೊತೆಯಾಗಿ ಸಾಗುತ್ತಿದ್ದೇವೆ 
ಎಂಬುದನ್ನು ಗ್ರಹಿಸಿದರೆ. ಆಗ ನಾವು ಇನ್ನೊಬ್ಬರಿಂದ, 
ಇನ್ನೊಬ್ಬರ ಜೊತೆಗೆ ಕಲಅಯುವುದು 


ಚಿತ್ರ 1: ಅರುಣಾಚಲದ ಬೆಟ್ಟದ ಕಾಡಿನಲ್ಲಿ ತರಗತಿ. 
ಕೃಪೆ: Marudam Farm School. Licence: CC-BY-NC. 


ಮುಖ್ಯವಾಗುತ್ತದೆ. ಶಿಕ್ಷಕರು ಸಹ ತಾವು ಯಾರಿಗೆ 
ಕಅಸುತ್ತಿದ್ದಾರೋ ಅವರಿಂದಲೂ ಕಲಅಯ- 
ಬೇಕಾಗುತ್ತದೆ; ಏಕೆಂದರೆ ಸಾಮಾನ್ಯವಾಗಿ ಮಕ್ಕಳ 
ಇಂದ್ರಿಯ ಶಕ್ತಿ ಹಾಗೂ ಗ್ರಹಣ ಸಾಮರ್ಥ್ಯದ 
ಗುಣಗಳು ಹೆಚ್ಚು ಚುರುಕಾಗಿರುತ್ತವೆ. ಇನ್ನೊಂದು 
ಕಡೆ, ಮಕ್ಕಳೂ ಸೇರಿದಂತೆ ಎಲ್ಲರೂ ಸಹ ತಮ್ಮ 
ಕಅಕೆಯ ಜವಾಬ್ದಾರಿಯನ್ನು ತಾವೇ ತೆಗೆದು- 
ಕೊಳ್ಳಬೇಕು. ಈ ಅರ್ಥದಲ್ಲ ತರಗತಿಗಳನ್ನು 
ಎಲ್ಲರೂ ಒಂದು ತಂಡವಾಗಿ ಚರ್ಜಿಸಿ, ತೀರ್ಮಾನಕ್ಕೆ 
ಬಂದು ಪರಸ್ಪರ ಸಮ್ಮತಿಯಿಂದ ನಡೆಯುತ್ತಿರು- 
ವಂತದ್ದು ಎಂದು ಪರಿಗಣಿಸಬಹುದು. 
ವೇಳಾಪಟ್ಟಯನ್ನು. ಕೆಲಸದ ಲಯಗಳನ್ನು 
ನಿರ್ಧರಿಸುವಾಗ. ಈ ಸಂಬಂಧಗಳು ಒಟ್ಲಾಗಿರಲು 
ಸಮಯ ಬೇಕಾಗುತ್ತದೆ ಎಂಬ ವಾಸ್ತವಾಂಶವನ್ನು 
ಗಣನೆಗೆ ತೆಗೆದುಕೊಂಡಿರಲಾಗುತ್ತದೆ. 


ಈ ದೃಷ್ಟಿಕೋನದಿಂದ ನೋಡಿದಾಗ. ವಿಜ್ಞಾನ 
ಎಂದರೇನು ಮತ್ತು ಶಿಕ್ಷಣದಲ್ಲ ಅದರ ಸ್ಥಾನವೇನು? 
ವಿಜ್ಞಾನದಲ್ಲ ತೊಡಗಿ-ಕೊಂಡಿರುವ ಶಿಕ್ಷಕರಾಗಿ ಈ 
ಪ್ರಶ್ನೆಗಳನ್ನು ನಾವು ಹೇಗೆ ಅರ್ಥೈಸಿಕೊಳ್ಳುತ್ತೇವೆ? 


ವಿಜ್ಞಾನವನ್ನು ಆಮೂಲಾಗ್ರವಾಗಿ ಕಲಿಯುವ 
ವಿಧಾನ 


ವಿಜ್ಞಾನದ ಅತ್ಯಂತ ಸಕಾರಾತ್ಯಕ ಅಂಶಗಳು 
ಮಕ್ಕಳು ತಮ್ಮ ಸುತ್ತಮುತ್ತಅನ ಜಗತ್ತನ್ನು 
ವೀಕ್ಷಿಸುತ್ತಾ. ಅವರ ಸುತ್ತ ಇರುವ ಆ ವಿಭನ್ನು 
ವಸ್ತುಗಳ ಕುರಿತು 'ಇದು ಹೇಗೆ?' 'ಇದು ಹೀಗೇಕೆ?' 
ಎಂದು ಕೇಕಳುವುದರೊಂದಿಗೆ ಆರಂಭವಾಗಬಹುದು. 


ಮಕ್ಕಳು ತಾವು ಕಂಡಿರುವುದರ ಬಣ್ಣೆ ಮುಕ್ತವಾದ 
ಚರ್ಚೆಗಳಲ್ಲ ತೊಡಗಿಕೊಳ್ಳುವುದರಿಂದ ಮತ್ತು 
ವಿಜ್ಞಾನ ಕ್ಷೇತ್ರದ ಅಧ್ಯಯನವು ಒದಗಿಸುವ 
ಜ್ಞಾನವನ್ನೂ ಒಳಗೊಂಡಂತೆ ಅವುಗಳನ್ನು ತಾವು 
ಕೇಳದ್ದರ. ನಿದಿದ್ದರ ಇತರ ವಿಷಯಗಳೊಂದಿಗೆ 
ಸಂಬಂಧ ಕಲ್ಪಸಿಕೊಳ್ಳುವುದರ ಮೂಲಕ 
ಕಅಯುತ್ತಾರೆ. ಉದಾಹರಣಿಗೆ, ಬಂಡೆಯ 
ಇಳಜಾರಿನ ಮೇಲೆ ಬೆಕೆಯುತ್ತಿರುವ ಅತ್ತಿ ಮರಕ್ಕೆ 
(Ficus mollis) ಅಗತ್ಯವಾದ ಆಹಾರವು 
ಸಿಗುವುದಾದರೂ ಹೇಗೆ ಎಂದು ಮಗು 
ಕೇಳುವುದರಿಂದ ಮೊದಲುಗೊಂಡು ಈ 
ಪ್ರಕ್ರಿಯೆಯು ಆರಂಭವಾಗಬಹುದು. ಮಗು ತನ್ನು 
ಗೆಕೆಯರು ಏನು ಹೇಳುತ್ತಾರೆ ಎಂಬುದನ್ನು ಕೇಳಸಿ- 
ಕೊಳ್ಳುತ್ತದೆ. ಅವರೆಲ್ಲರೂ ಪ್ರತ್ಯಕ್ಷಟ್ಞಾನಕ್ಕೆ 
ತೆರೆದುಕೊಂಡಿರುತ್ತಲೇ ಸಸ್ಯಗಳ ಆಹಾರ ಮತ್ತು 
ಬೇರುಗಳ ಬಣ್ಗೆ ನಿದಿರುವುದನ್ನು ಮಾತ್ರವಲ್ಲದೆ 
ಬಂಡೆಗಳ ಬಣ್ಣೆ ತಮಗೆ ತಿಆದಿರುವುದರೊಂದಿಗೂ 
ಸಹ ಸಂಬಂಧ ಕಲ್ತ್ಪಸಿಕೊಳ್ಳುತ್ತಾ ಒಬ್ಬಾಗಿ 
ಚರ್ಚಿಸುತ್ತಾರೆ. ಶಿಕ್ಷಕರು ಚರ್ಚೆಯನ್ನು ತಾವೇ ಪ್ರತಃ 
ನಡೆಸಬಾರದು ಎಂಬ ಎಚ್ಚರಿಕೆಯೊಂದಿಗೆ, ಅಲ್ಲಲ್ಲ. 
ಪ್ರಶ್ನೆಗಳನ್ನು ಕೇಳುತ್ತಾ, ಅಥವಾ ಬೇರೆ ಬೇರೆ 
ದೃಷ್ಟಿಕೋನಗಳನ್ನು ಅವರಿಗೆ ಒದಗಿಸುತ್ತಾ ತಾವೂ 
ಭಾಗವಹಿಸುತ್ತಾರೆ. ವಿಸ್ಸಯಕಾರಿಯಾದ ಅತ್ತಿ 
ಮರ. ಗುಡ್ಡದ ಮೇಅನ ಬಂಡೆಗಳು. ಅವುಗಳ 


ಪರಸ್ಪರ ಸಂಬಂಧ ಮತ್ತು ಅಲ್ಪನ ಪರಿಸರ 
ವ್ಯವಸ್ಥೆಯನ್ನು ಸೃಷ್ಟಿಸುವಲ್ಲಿ ಅವುಗಳ 
ಪಾತ್ರದೊಂದಿಗೆ ಪ್ರತಿಯೊಬ್ಬರು ಸಂಬಂಧ 


ಕಂಡುಕೊಳ್ಳುವುದನ್ನು ಮತ್ತು ಇದರ ಕುರಿತು ಅವರ 
ತಿಳುವಳಕೆಯನ್ನು. ಈ ಪ್ರಕ್ರಿಯೆ ಆಳವಾಗಿಸುತ್ತದೆ. 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌: ಜುಲೈ 2023 | 5 


ಹೀಗಾಗಖೇಕೆಂದರೆ, ನಾವು ಕೆಲವು ವಿಷಯಗಳು 
ವಿಜ್ಞಾನದ ಪುಸ್ತಕದ ಪಠ್ಯಕ್ರಮದಿಂದ ಆರಂಭವಾಗಿ 
ಕೆಳಗೆ ಹರಿದು ಬರುವುದರ ಬದಲು. ಮಗುವಿನ 


ಪ್ರಶ್ನೆಗಳು. ಅನುಭವದಿಂದ ಆರಂಭಸಿ ಜ್ಞಾನವು 
ಆಮೂಲಾಗ್ರವಾಗಿ ಬೆಳೆಯಲು ಅವಕಾಶ 
ಮಾಡಿಕೊಡಬೇಕು. 


ಹಾಗೆ ನೋಡಿದರೆ ಮಾಧ್ಯಮಿಕ ಶಾಲೆಯವರೆಗೂ 
ಆಮೂಲಾಗ್ರ ವಿಷಯಗಳ ಮೇಲೆ ಕೇಂದ್ರೀಕರಿಸಿ 
ಕಅಯುವ ವಿಧಾನವು ಅರ್ಥಪೂರ್ಣವಾಗಿರುತ್ತದೆ. 
ಮಗುವಿನ ಸಹಜವಾದ ಕುತೂಹಲವನ್ನು ತಣಿಸಲು 
ನಮ್ಮ ಸುತ್ತಮುತ್ತಅನ ಮತ್ತು ಅದರಿಂದಾಚೆಗಿನ 
ವಿವಿಧ ವಸ್ಸುಗಳಗೆ, ಸಂಗತಿಗಳಗೆ ಅವರು 
ತೆರೆದುಕೊಳ್ಳುವಂತೆ ನಾವು ಮಾಡುತ್ತೇವೆ. ಬೇರೆ 
ಕೃಷಿಕ್ಷೇತ್ರ (ಫಾರ್ಮ್‌)ಗಳಗೆ: ಕೆರೆಗಳು-ಕಾಡುಗಳು 
ಮುಂತಾದ ನಿಸರ್ಗತಾಣಗಳಗೆ; ಹಳೆಯ ಮನೆಗಳು, 
ಕೋಟಿಗಳು, ಸಾಂಪ್ರದಾಯಿಕ ವಾಸ್ತುಶಿಲ್ಪದ 
ದೇವಾಲಯಗಳರುವ ತಾಣಗಳು, ಕರಕುಶಲ 
ಕೇಂದ್ರಗಳಗೆ: ಹಾಗೂ ಪರ್ಯಾಯ ಶಿಕ್ಷಣ ಮತ್ತು 
ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಇತರ 
ಪ್ರಾಜೆಕ್ಷಆಗೆ ಭೇಟ-ನೀಡುವುದು ಇದರಲ್ಲ ಸೇರಿದೆ. 
ನಮ್ಯದೇ ಆದ ಜಮೀನಿನ ದೈನಂದಿನ 
ಚಟುವಟಕೆಗಳ ಭಾಗವಹಿಸುವುದರ ಜೊತೆಗೆ, 
ಇವೂ ಸಹ ಶಾಲಾ ಕಲಕೆಯಲ್ಲ ಮುಖ್ಯ 
ಭಾಗವಾಗುತ್ತವೆ. ಇದಲ್ಲದೆ ಮಕ್ಕಳು ಶೈಕ್ಷಣಿಕ 
ವರ್ಷದ ಪ್ರತಿವಾರದಲ್ಲೂ ಅರ್ಧ ದಿನವನ್ನು 
ಅರುಣಾಚಲ ಬೆಟ್ಟದ ಮೇಲೆ ಕಳೆಯುತ್ತಾರೆ. 
ಮಾಧ್ಯಮಿಕ ಶಾಲೆಯಿಂದ ಮುಂಡೆ ಮಕ್ಕಳನ್ನು 
ಪ್ರಚಅತ ವೈಜ್ಞಾನಿಕ ಜ್ಞಾನದ ವಿಶಾಲವಾದ 
ಸಂಚಯದ ಭಾಗಗಳಗೆ ಕ್ರಮೇಣ ಪರಿಚಯುಸುತ್ತಾ, 
ಅವರ ಬಾಂಧವ್ಯಗಳನ್ನು ಶ್ರೀಮಂತಗೊಳಸುವ 
ನಿಟ್ಟನಲ್ಪ ಅವುಗಳನ್ನು ಅವರ ಬದುಕಿನ 
ಅನುಭವಗಳೊಂದಿಗೆ ಸಂಬಂಧ ಕಲ್ಪಸುವ ಯತ್ನವು 
ನಡೆಯುತ್ತಿದೆ. ವಿಜ್ಞಾನವನ್ನು ಹೀಗೆ ಕಅಯುವುದು 
ಬಹುವಿಧದ ದೃಷ್ಟಿಕೋನಗಳನ್ನು ಒಲ್ಟಗೆ ತರುತ್ತದೆ. 
ಅದರಲ್ಲ ಕೆಲವು ವಿಜ್ಞಾನಕ್ಕೆ ಮತ್ತು ಉಳದವು ಅದು 


ವಿಕಸನ ಹೊಂದಿದ ಸಂದರ್ಭಕ್ಕೆ 
ಸಂಬಂಧಿಸಿದಂಥವು. 
ವಿಜ್ಞಾನಕ್ಕೆ ಬಹುವಿಧದ ದೃಷ್ಟಿಕೋನಗಳನ್ನು 
ಒಟ್ಟಿಗೆ ತರುವುದು 


ಭೂಮಿಯ ಮೇಲೆ ಮನುಷ್ಯನ ಅಧಿಪತ್ಯ ಸಾಧ್ಯ 
ಎಂಬ ಕಲ್ಲನೆಯ ಮೇಲೆ ಬಹಳಷ್ಟು ವೈಜ್ಞಾನಿಕ 


ಜ್ಞಾನವನ್ನು ಸೃಷ್ಟಿಸಲಾಗಿದೆ. ಉದಾಹರಣೆಗೆ, 
ಸಾಮಾನ್ಯವಾಗಿ ವಿಜ್ಞಾನದ ಪುಸ್ತಕಗಳು ಬೃಹತ್‌ 
ಪ್ರಮಾಣದಲ್ಲಿ ಅದಿರನ್ನು. ಲೋಹಗಳನ್ನು 


ಭೂಮಿಯುಂದ ಹೊರತೆಗೆಯುವ ಬಧ್ಣೆ. ರಸ್ತೆಗಳ 
ಅಗಲೀಕರಣದ ಬದ್ದೆ. ನದಿಬಂದ ಉತ್ಪಾದಿಸಿದ 
ಶಕ್ತಿಯನ್ನು ಬಳಸಿಕೊಳ್ಳುವ ಬಣ್ಣೆ. 'ಹಸಿರು' 
ಕ್ರಾಂತಿಯ ಬಣ್ದೆ. ಅಥವಾ ಕಾಡಿನ ಉಪಯೋಗಗಳ 
ಬಗ್ಗೆ ಇರುವಂಥ ತಾಂತ್ರಿಕ ಪರಿಣಿತಿಯ ಬಣ್ಣೆ 


ಗಮನವನ್ನು ಕೇಂದ್ರೀಕರಿಸುತ್ತವೆ. ಆದರೆ ಅವು 
ನಿಸರ್ಗದಲ್ಲರುವ ಅನೇಕ ಸಂಬಂಧ ಜಾಲಗಳ 
ಮೇಲೆ ಈ ಚಟುವಟಕೆಗಳು ಉಂಟು ಮಾಡುವ 
ವಿನಾಶಕಾರಿ ಪರಿಣಾಮಗಳನ್ನು ಹೆಸರಿಸುವುದಿಲ್ಲ. 
ಜೊತೆಗೆ ವಿಜ್ಞಾನದ ಕುರಿತಾದ ಕೆಲವೊಂದು 
ದೃಷ್ಟಿಕೋನಗಳು ತೀರಾ ಸರಳೀಕೃತವಾಗಿರುತ್ತವೆ. 
ಇದಕ್ಕೆ ಒಂದು ಉದಾಹರಣೆಯೆಂದರೆ ಸಸ್ಯವೊಂದು 
ಭೂಮಿಯ ಜೊತೆಗೆ ಹೊಂದಿರುವ ಸಂಕೀರ್ಣ 
ಅಂತಕ್ತೀಯೆಗಳನ್ನು. ನೀರು ಹಾಗೂ ಬನಿಜಗಳ 
ಅಯಾನು (0ns)ಗಳನ್ನು ಮೇಲಕ್ಕೆ ಕೆದುಕೊಳ್ಳುವ 
ಯಾಂತ್ರಿಕ ಪಂಫ್ಲೆ ಸಮೀಕರಿಸಿ ಸರಕಗೊಳಸುವುದು. 
ಇಂಥ ಒಂದು ದೃಷ್ಟಿಕೋನವು. ರಾಸಾಯನಿಕ 
ಗೊಬ್ಬರವು ಸಸ್ಯ ಹಾಗೂ ಭೂಮಿಯ ನಡುವೆ 
ಇರುವ ಎಣಿಸಲಾಗದ ಸಂಬಂಧಗಳಗೆ ಎಂತಹ 
ಹಾನಿಯುಂಟು ಮಾಡಬಹುದು ಎಂಬುದನ್ನು 
ಗಣನೆಗೆ ತೆಗೆದುಕೊಳ್ಳದೆ. ಅಥವಾ ಭೂಮಿ 
ಜೀವಂತವಾಗಿರುವಂಥದ್ದು 
ಅನುಭವಕೆ ಮಾನ್ಯತೆ ನೀಡದೆ, ಅವುಗಳ 
ಉಪಯೋಗಕ್ಕೆ ಸಮರ್ಥನೆಯನ್ನು ಒದಗಿಸಿ- 
ಬಡಬಹುದು. ವಿಜ್ಞಾನದಲ್ಲ ಇಂತಹ ಸಂಗತಿಗಳು 
ತಲೆ ಎತ್ತಿದಾಗ ಅವುಗಳನ್ನು ಪ್ರಪಶ್ನಿಸಲೇ- 
ಬೇಕಾಗುತ್ತದೆ. ಮತ್ತು ಅವು ತಲೆ ಎತ್ತುವುದು 
ಬಂಡಿತ, ಏಕೆಂದರೆ ಸಸ್ಯಗಳು. ಪ್ರಾಣಿಗಳು, ಮತ್ತು 
ನಿಸರ್ಗದ ಬಣ್ಣೆ ಬಲವಾದ, ಆಪ್ತವಾದ 
ತಿಳುವಳಕೆಯನ್ನು ಹೊಂದಿರುವ ಮಕ್ಕಳಗಾಗಲೀ. 
ದೊಡ್ಡವರಿಗಾಗಆೀ ಈ ಸಂಗತಿಗಳು ಮನಸ್ಸಿಗೆ 
ಹಿಡಿಸುವುದಿಲ್ಲ. 


ಎಂಬುದು ಎಂಬ 


ಪ್ರಪ್ನಿಸುವುದರಿಂದ ಆಚೆಗೆ, ಈ ವಿಭಿನ್ನ 
ದೃಷ್ಟಿಕೋನಗಳನ್ನು ನಾವು ಏಕೀಕರಿಸಬೇಕು ಕೂಡ. 
ಸಾಮಾನ್ಯವಾಗಿ ವಿಜ್ಞಾನ ಮಾತ್ರವೇ ಏಕ್ಕಕ ಜ್ಞಾನದ 
ವ್ಯವಸ್ಥಿತ ರೂಪ ಎನ್ನಿಸಬಹುದು. ಉದಾಹರಣೆಗೆ. 
ಆಧುನಿಕ ಜೈವಿಕ ತಂತ್ರಜ್ಞಾನವು ಹಳೆಯ 
ಸಾಂಪ್ರದಾಯಿಕ ಕೃಷಿ ಜ್ಞಾನದ ವಿಸ್ತರಣಿ ಮತ್ತು 
ಅದಕ್ಕಿಂತ ಹೆಚ್ಚು ಅಭವೃಧ್ಧಿ ಹೊಂದಿದೆ. ಆಧುನಿಕ 
ಅಲೋಪತಿ ವೈದ್ಯ ಪದ್ಧತಿಯು ಹೆಚ್ಚು 'ಒರಬಾದ' 
ಸಾಂಪ್ರದಾಲಕ ವೈದ್ಯಪಧ್ಧತಿಗಳಂದ ವಿಕಸನ 
ಹೊಂದಿದೆ, ಮತ್ತು ಆಧುನಿಕ ಕಟ್ಟಡ ತಂತ್ರಜ್ಞಾನವು 
(civil engineering) ಸಾಂಪ್ರದಾಯಕ ಕಟ್ಟಡಗಳನ್ನು 
ಮೀರಿ ಬೆಳೆದಿರುವಂಥದ್ದು ಎಂಬಂಥ ಹೇಳಕೆಗಳಲ್ಲ 
ಇದು ವ್ಯಕ್ತವಾಗುತ್ತದೆ. ಪಠ್ಯಪುಸ್ತಕಗಳಲ್ಲಿ 
ಕಂಡುಬರುವಂಥ ವಿಜ್ಞಾನವನ್ನು ಜ್ಞಾನದ ಒಂದು 
ಸ್ವರೂಪ ಮಾತ್ರವೆಂದು ಅರಿತುಕೊಳ್ಳುವುದು ಮುಖ್ಯ. 
ಸಾರ್ವತ್ರಿಕ ನಿಯಮಗಳ ಮೇಲೆ ಒತ್ತು 
ನೀಡುವುದರಿಂದ ನಾವು ಅನೇಕವೇಕೆ ಪ್ರಕೃತಿಯಲ್ಲನ 
ಸುಂದರವಾದ ಸಂಕೀರ್ಣತೆಗಳನ್ನು ಉಪೇಕ್ಷಿಸು- 


ವಂತಾಗಬಹುದು:; ವೈಜ್ಞಾನಿಕ ಜ್ಞಾನವು 
ಸರಳೀಕರಣ, ನಿಸರ್ಗವನ್ನು ಬೇಕಾದಂತೆ 
ಉಪಯೋಗಿಸಿಕೊಳ್ಳಲು. ಮತ್ತು ಪ್ರಕೃತಿಯುಂದ 


ಬೇಕಾದದ್ದನ್ನು ಬಗೆದುಕೊಳ್ಳುವುದರ ಮೇಲೆ ಮಾತ್ರ 
ಗಮನಕೊಡುತ್ತದೆ ಎಂಬುದನ್ನು ಗುರುತಿಸುವುದು 
ಮುಖ್ಯ. ಆದರೆ ಅದು ಭೂಮಿಯ ಜೊತೆಗಿನ ನಮ್ಮ 


6 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ | ಜುಲ್ಯೆ 2023 


ಬಾಂಧವ್ಯವನ್ನು, ಅದರ ಬಣ್ಣೆ ನಮ್ಯ ಸೋಜಗವನ್ನು 
ಸಹ ಹೆಚ್ಚಿಸಬಹುದು. ಮತ್ತು ನಿಸರ್ಗದೊಂದಿಗೆ 
ಒಂದು ಆರೋಗ್ಯಕರ ಕೊಡುಕೊಳ್ಳುವಿಕೆಯನ್ನು 
ಹೊಂದಲು ಅದನ್ನು ಉಪಯೋಗಿಸಿಕೊಳ್ಳಬಹುದು. 


ವಿಜ್ಞಾನಕ್ಕೆ ಒಂದು ಏಳು ಜೀಳನ ಚರಿತ್ರೆ 
ಇದೆಯಾದರೂ, ಈ ಪೃಥ್ವಿಯೊಂದಿಗೆ 
ಸಾಮರಸ್ಯದಿಂದ ಬದುಕಬೇಕೆಂಬ ನಮ್ಯ 
ಮುಂದುವರಿಯುವ  ಪಯಣದಲ್ಲ ಅದಕ್ಕಿನ್ನೂ 


ಪಾತ್ರವಿರಬಹುದು. ಅದೇ ರೀತಿ, ಸಾಂಪ್ರದಾಯಕ 
ಜ್ಞಾನವು ನಿಸರ್ಗದೊಂದಿಗೆ ನಮಗಿರುವ ಅಪ್ಪ 
ಸಂಬಂಧವನ್ನು ಉಳಸಿಕೊಳ್ಳಲು ನೆರವಾಗ- 
ಬಹುದಾದರೂ, ಜಾಗತಿಕ ವಿದ್ಯಮಾನಗಳನ್ನು 
ಅರ್ಥಮಾಡಿಕೊಳ್ಳಲು ಬೇಕಾದ ಹೆಚ್ಚು ವಿಶಾಲವಾದ 
ದೃಷ್ಟಿಕೋನಗಳನ್ನು ಕೆಲವೊಮ್ಮೆ ಅದು ಹೊಂದಿಲ್ಲದೆ 
ಇರಬಹುದು ಎಂಬುದನ್ನು ಗುರುತಿಸುವುದೂ ಸಹ 
ಮುಖ್ಯವಾಗುತ್ತದೆ. ಅಲ್ಲದೆ ಅದನ್ನು ಅಪವ್ಯಾಖ್ಯಾನ 
ಮಾಡಬಹುದು, ತಪ್ಪಾಗಿ ಮತ್ತು ಸಂದರ್ಭಕ್ಕೆ 
ಸರಿಹೊಂದದೆ ಉಪಯೋಗಿಸಬಹುದು. ಇದ- 
ಕ್ಲೊಂದು ಉದಾಹರಣಿಯೆಂದರೆ ಸಾಂಪ್ರದಾಯಿಕ 
ಆಹಾರಗಳ ಪ್ರಯೋಜನಗಳಗೆ ವಿಪರೀತವಾಗಿ 
ಒತ್ತುಕೊಡುವುದು ಅಥವಾ ಆಲೋಪತಿ 
ವಿಧಾನಗಳಗೆ ಸರಕ ಪರ್ಯಾಯ ಎಂದು ಸಸ್ಯಜನ್ಯ 
ಔಷಧಗಳನ್ನು ಉಪಯೋಗಿ-ಸುವುದು. ನಾವು ಈ 
ಎರಡೂ ಜಗತ್ತಿನ. ಅಷ್ಟೇಕೆ ಎಲ್ಲ ಜಗತ್ತುಗಳ 
ಲಾಭವನ್ನು ಪಡೆಯುವುದು ಹೇಗೆ? 


ಸಂದರ್ಭದ ಕುರಿತಾದ ಅರಿವನ್ನು ಬೆಳೆಸುವುದು 


ವಿಜಾನಕೆ ಬಹುವಿಧ ದೃಷ್ಟಿಕೋನಗಳನ್ನು ಒಟಗೆ 
[= 3 ಆಟ 
ತರುವುದಿರಲ, ವಿಜ್ಞಾನವನ್ನು ಅದರ ಸೂಕ್ತ 
ಸಂದರ್ಭದಲ್ಲ ಇರಿಸುವುದೂ ಮುಖ್ಯವಾಗುತ್ತದೆ. 
ಇದನ್ನು ಮಾಡಲು ನಾವು ಅನೇಕವೇಳೆ ಅದರ ಚರಿತ್ರೆ 


ಮತ್ತು ಸಮಾಜಶಾಸ್ತ್ರೀಯ ಹಿನ್ನಲೆಯನ್ನು 
ಅರ್ಥಮಾಡಿಕೊಳ್ಳಬೇಕಾಗುತ್ತದೆ. 
ವಿಭನ್ನ ಆವಿಷ್ಣಾರಗಳನ್ನು ಮಾಡಿದ ಅಥವಾ 


ತಂತ್ರಜ್ಞಾನಗಳನ್ನು ಅಭವೃದ್ಧಿ ಪಡಿಸಿದ ಚಾರಿತ್ರಿಕ 
ಸನ್ನಿವೇಶದ ಬಧ್ವೆ ತಿಆದುಕೊಳ್ಳುವುದು: ಠ ಒಬ್ಬಾರೆ 
ಜ್ಞಾನ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ವಿಜ್ಞಾನಿಗಳು ಮತ್ತು 
ಇತರರ ಪ್ರೇರಣೆ ಮತ್ತು ಉದ್ದೇಶಗಳ ಬಗೆ 
ಚರ್ಚಿಸುವುದು; ಜ್ಞಾನದ ಬೇರೆ ಪ್ರರೂಪಗಳ ಬಣ್ದೆ 
ಮತ್ತು ಅದರ ಬಣ್ಣಿ ಹೆಚ್ಚು ತಿಳುವಳಕೆ 
ಹೊಂದಿರುವವರೊಂದಿಗೆ ಮಾತನಾಡುವುದು 
ಮುಖ್ಯವಾಗುತ್ತದೆ. ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 
ನಾವು `ದೈತ್ಯರ ಹೆಗಲುಗಳ ಮೇಲೆ ನಿಂತಿದ್ದೇವೆ" 
ಎನ್ನುವಾಗ ನಾವು ಆ ದೈತ್ಯರು ವಿಜ್ಞಾನದಲ್ಲಲ್ಲ. 
ದೇಶೀಯ ಜ್ಞಾನ ವ್ಯವಸ್ಥೆಗಳಲ್ಪದ್ದಾರೆ ಎಂಬುದನ್ನು 
ಗುರುತಿಸುವಲ್ಲ ವಿಫಲರಾಗುತ್ತೇವೆ. ಉದಾಹರಣಿಗೆ, 
ಆಧುನಿಕ ಕೃಷಿಗೆ ಆಧಾರವಾದ ಬೆಳೆಗಳ 
ವೈವಿಧ್ಯತೆಯು ಹತ್ತು ಸಾವಿರ ವರ್ಷಗಳಗೂ ಹೆಚ್ಚನ 
ದೀರ್ಷ ಕಾಲಾವಧಿಯಲ್ಲ ಸ್ಥಳೀಯ ಪರಿಣಿತಿಬಂದ 
ಸೃಷ್ಟಿಸಲ್ಪಟ್ಟತು. ಅದೇ ರೀತಿಯಲ್ಲ ನಾವು ಇಂದು 


ಹೊಂದಿರುವ ಔಷಧ (ಪ್ರಭಾವ) ವಿಜ್ಞಾನರೀತ್ಯಾ 
ತಿತಶುವಳಕೆಯ ದೊಡ್ಡ ಭಾಗವು ದೇಶೀಯ ಜ್ಞಾನ 
ವ್ಯವಸ್ಥೆಗಳಿಂದ, ಕಾರ್ಯರೀತಿಗಳಂದ ಪಡೆದು- 
ಕೊಂಡಿರುವಂಥದ್ದು. ಸಾಂಪ್ರದಾಯಿಕ ಹಾಗೂ 
ಪರ್ಯಾಯ ವೈದ್ಯ ಪದ್ಧತಿಗಳನ್ನು ಅಭ್ಯಾಸ 
ಮಾಡುತ್ತಿರುವ ವೃತ್ತಿಪರರರೊಂದಿಗೆ ಚರ್ಜಿಸುವುದು 
ಈ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ 
ನೆರವಾಗಬಹುದು. ಆದ್ದರಿಂದ ನಾವು ವಿವಿಧ 
ಕ್ಷೇತ್ರಗಳ ವೃತ್ತಿಪರರನ್ನು. ತಮ್ಮ ದೃಷ್ಟಿಕೋನವನ್ನು 
ನಮ್ಮೊಂದಿಗೆ ಹಂಚಿಕೊಳ್ಳಲ ಎಂದು ಶಾಲೆಗೆ 
ಆಹ್ವಾನಿಸುತ್ತೇವೆ. ಇದರಲ್ಲಿ. ಆಯುರ್ವೇದ ಮತ್ತು 
ಹೋಮಿಯೋಪತಿ ವೈದ್ಯರು. ತಮ್ಯ ಅಭ್ಯಾಸದ ಬಣ್ಣೆ 
ಹೆಚ್ಚು ಪ್ರಜ್ಞಾವಂತರಾದ ಅಲೋಪತಿ ವೈದ್ಯರು, 
ವನ್ಯಜೀವಿ ಸಂರಕ್ಷಕರು. ವಿಭನ್ನ ಲೈಂಗಿಕ ಪ್ರವೃತ್ತಿ 


(q೪ೀer)ಯ ಕಾರ್ಯಕರ್ತರು, ಸಾಂಪ್ರದಾಯಕ 


ಮತ್ತು ಪರ್ಯಾಯ ಕಟ್ಟಡ ನಿರ್ಮಾಣ 
ವಿಧಾನಗಳನ್ನು ಬಳಸುವ ವಾಸ್ತು ಶಿಲ್ಪಗಳು, 
ಸಾಂಪ್ರದಾಯಿಕ ತಳಯ ಜೀಜಗಳನ್ನು 
ಬಳಸುತ್ತಿರುವ ರೈತರು. ಸಾವಯವ ಕೃಷಿಕರು. 


ಮತ್ತು ಇತರರು ಸೇರಿರುತ್ತಾರೆ. 


ವಿಜ್ಞಾನದ ಸಮಾಜಶಾಸ್ತ್ರೀಯ ಸಂದರ್ಭದ ಬಗ್ಗೆ 
ನಿರಂತರವಾಗಿ ಚರ್ಚಿಸುವುದು ಮುಖ್ಯವಾಗುತ್ತದೆ. 
ಉದಾಹರಣೆಗೆ. 'ಹಸಿರು' ಕ್ರಾಂತಿಯು ತಂದ 
ರಾಸಾಯನಿಕ ಗೊಬ್ಬರದ ಉಪಯೋಗದ ಕುರಿತಾದ 
ಚರ್ಚೆಯು ಅನೇಕ ಸಮಾಜಶಾಸ್ತ್ರೀಯ ಎಳೆಗಳನ್ನು 
ಒಳಗೊಳ್ಳಬಹುದು. ಯುದ್ಧದ ಶಸ್ತಾಸ್ತಗಳಲ್ಲ ನಡೆದ 
ಮುನ್ನಡೆಯಿಂದ, ಸಾರಜನಕವನ್ನು ಕೃತಕವಾಗಿ 


ಬೀಜಗಳ 


ಸ್ರ 


ಸೇರಿಸಲು ನೆರವಾಗುವ ಹಾಬರ್‌-ಬಾಷ್‌ 
ಪ್ರಕ್ರಿಯೆಯು ಅಂತಹದೊಂದು ಎಳೆ ಎನ್ನಬಹುದು. 
ಇನ್ನೊಂದು ಎಳೆಯೆಂದರೆ, ಇತ್ತೀಚಿನ 
ಸಂಶೋಧನೆಗಳು ದೃಢೀಕರಿಸಿದರೂ ಸಹ. ಹೇಗೆ 
ಕರುಳನ ಸ್ಪಾಸ್ಕ್ಯ ಮತ್ತು ಮಣ್ಣಿನಲ್ಲರುವ ಸೂಕ್ಷ್ಮ 
ಜೀವಿಗಳ ನಡುವಿರುವ ಸಂಬಂಧವನ್ನು ಕ್ಷುಲಕವಾಗಿ 
ಪರಿಗಣಿಸಲಾಗುತ್ತಿದೆ ಎಂಬುದು. ಮೂರನೆಯ 
ಎಳೆಯೆಂದರೆ, ಬೆಕೆಯುತ್ತಿರುವ ಜಾಗತಿಕ 
ಜನಸಂಖ್ಯೆ, ಅವರ ಪೌಷ್ಟಿಕ ಆಹಾರ, ಮತ್ತು ಮತ್ತು 
ಜಗತ್ತಿನಾದ್ಯಂತ ಇರುವ ಮಣ್ಣಿನ ಪರಿಸ್ಥಿತಿ ಅವುಗಳ 
ಹಿನ್ನೆಲೆಯಲ್ಲ ರಸಗೊಬ್ಬರಗಳ ಸದ್ಯದ ಅವಶ್ಯಕತೆ. 
ಇದಕ್ಕೆ ಸಂಬಂಧಿಸಿದ ಎಳೆಗಳೆಂದರೆ. ಅನೇಕ 
ಸಾವಯವ ಕೃಷಿಕರು ಸಸ್ಯದ ಬೆಳವಣಿಗೆಗೆ ಮುಖ್ಯ 
ಅಂಶ ಎಂದು 


Ser ಮೊಳಕೆಯೂಡಿಸುವ 
ವಿದ್ಯುಚ್ಛಕಿಯಲಿ ವದ್ಯುಚ್ಛಕ್ತಿ ಬಳಕೆಯ ನೆನೆಸುವುದು ಧಾ 
ಪ್ರಯೋಗಗಳು ಷಹ ನ 
ಈ) ಮಾಪನ ಸಸ್ಯದ ಬೆಳವಣಿಗೆಯಲ ಮ 
pe 
. X / ಅಯ ಜೀಜಗಳು ಮ ಸೀರೂಡಿಸುವುದು 
ಬಿ ಗಡಿ [od 
ಳು ವಿದ್ಭುಚ 
ಚಂದ್ರಮಾನ ಚಕ್ರ $ A ನ, 7 
4 5 ಸೌರ ಫಲಕ ದ್ಯುತಿ ಸಂಶ್ಲೇಷಣೆ RR ಸಸ್ಯದ ಬೆಳವಣಿಗೆ ಕೃಷಿಯ 
( ಮ ವಿಧಾನಗಳು 
ಯತು ವೀಕ್ಷಣೆ j \ 
ಬ 
/ We ಸೌರ ಶಕ್ತ 4 ಕೃಷಿ ಪ್ರಾಣಿಗಳನ್ನು 
ಮಿಂಚು ಜೀವಕೋಶ ಉಸಿರಾಟ pa ನೋಡಿಕೊಳ್ಳುವುದು 
| \ ವ ಮತ್ತು ಶಕ್ತಿಯ ಚಕ್ರಗಳು 
Fieve ಶಕ್ತಿ ಸಾಮರ್ಥ್ಯ 
ಜಲಮೂಲಗಳು ಮಾನ್ಲೂನ್‌ ಫಾ (ಅಂತಸ್ಥ ಶಕ್ತಿ) ಸ | ಮಾನವ ಚರಿತ್ರೆ 
ರ ಸ ಜಾಲಗಳು 
) ಹ ಗಾಯ್ಯ 5 ನೈಸರ್ಗಿಕ ಪರಿಸರ 
Koo (ಆಸ್ಕಾಸಿಸ್‌) ಸಿದ್ಧಾಂತ | ವ್ಯವಸ್ಥೆಗಳು ಹಣ್ಣು ತು 
ನ ~ ಗಡ್ಡೆಗಳ ಸಂರ್ರಹಣೆ 
ವಾಯು ಪ್ರಾಣಿಯ ಜೀವನ A | 
ನೀರು ಮತ್ತು ಪ್ಯವಸೆ 7 ರ 
a Ne ಪೋಷಕಾಂಶ ಕ್ರ 
ಗಾಳಯ: ಮಾಪನ ಸಂತುಲನ we ಸಿ ತೋಟದಲ್ಲೂ ಕಾಡಿನಲ್ಪ್ಲ ನಡಿಗೆ 
AE ಬೆಚ್ಚದಲ್ಲೂ ಇರುವ 
ಜೇಡಿಮಣ್ಣಿನಲ್ಲ ಸುತಲ ಜಗ ಸ ಕೀಟಗಳು NK | 
ಮ ಅಡಿಗೆ 
ಕೆಲಸ ಮಾಡುವುದು / ದ f | ತ 
ದೈಹಿಕ ಸದೃಢತೆ 0 ಕಾಂಪೋಸ್‌ ಅಕ್ಷ 
\ ಮಾ ಭ್ಞಂಬಾರನ - ಅತ್ತೆಡ ರಾ ಆರೋಗ್ಯ ಮು ಗೊಬ್ಬರ " 
4 Y ಷ್ಠ pe 
ಕೈಕೆಲಸ ನನ ನೈಸರ್ಗಿಕ (AM ಸೂಕ್ಷ ದರ್ಶಕ 
ಔಷಧಿಗಳು 4 ಸ ವೀಕ್ಷಣೆ 
ಪ್ರಥಮ ಚಿಕಿತೆ SS 
ಸ್ಥೆಕಲ್‌ ೮ ನು y ೦ಹೋಸ 
ನಿ ಮತ್ತು ಸಸ್ಯೌಷಧಿಗಳು ಮತ್ತು ತರಕಾರಿಗಳನ್ನು ಸ ಜ್ಞಾಲಯಗಳ ನಿರ್ವಹಣೆ 


ಗುಣವಾಗುಪಿಕೆ 


ಸಾಂಬಾರ ಪದಾರ್ಥಗಳು 


ಬೆಳೆಯುವುದು 


ಚಿತ್ರ. 2. ಪರಿಕಲ್ಪನೆಗಳ ಜಾಲವನ್ನು ಹೆಣೆಯುವುದು. ಕೇಂದ್ರದಲ್ಲಿ ಕೆಂಪುಬಣ್ಣದಲ್ಲಿ ಬರೆದಿರುವುದು ಹೆಚ್ಚು ಅಮೂರ್ತವಾದ ಪರಿಕಲ್ಪನೆಗಳು. ಅಂಚಿನ ಬಳಿಯಲ್ಲಿ ನೀಲಿ ಬಣ್ಣದಲ್ಲಿ 
ಬರೆದಿರುವುದು ಚಟುವಟಿಕೆಗಳು. ಹಸಿರು ಬಣ್ಣದಲ್ಲಿ ಇರುವುದು ಕೆಂಪು ಮತ್ತು ನೀಲಿಯ ನಡುವೆ ಇರುವ ಸೇತುವೆಗಳು. 


ಕೃಪೆ; Marudam Farm School. Licence: CC-BY-NC. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲೈ 2023 | 7 


ಪರಿಗಣಿಸುವ ಮಣ್ಣಿನ ಫಲವತ್ತತೆ ಅಥವಾ 
ಜೀವಂತಿಕೆ, ಅಥವಾ ಅನೇಕ ದೇಶೀಯ ಜನರು 
(ಉದಾ: ಮಹಾರಾಷ್ಟ್ರದ ವರಗಳು). ಮತ್ತು 


ಕೃಷಿಕರು (ಉದಾ: ಭಾಸ್ಥರ್‌ ಸಾವೆ ಅಂತಹವರು) 
ರಾಸಾಯನಿಕ ಗೊಬ್ಬರಗಳನ್ನು ಪ್ರಯೋಗಿಸಿ 
ತಿರಸ್ಥರಿಸಿದ್ದಾರೆ ಎಂಬುದು. ಇದರಿಂದಾಗಿ ನೆರೆ- 
ಹೊರೆಯಲ್ಲನ ರಸಗೊಬ್ಬರ ಬಳಕೆಯ ಕುರಿತಾದ 
ಚರ್ಚೆಗೆ ಹಾದಿಯಾಗಬಹುದು, ಹಾಗೆಯೇ ಸ್ಥಳೀಯ 
ರೈತರೊಂದಿಗೆ ಹಾಗೂ ಕೃಷಿ ವಸ್ತುಗಳ ಅಂಗಡಿಗಳ 
ಮಾಲಅಕರೊಂದಿಗೆ 
ನಡೆಸಬಹುದು. 


ಪರಿಕಲ್ಪನೆಗಳ ಜಾಲವೊಂದನ್ನು ಹೆಣೆಯುವುದು 


ದೃಷ್ಟಿಕೋನಗಳಗೆ ಸಂಬಂಧಿಸಿದ ಈ ಅಂಶಗಳಲ್ಲದೆ 


ವಿಜ್ಞಾನ ಪಠ್ಯಕ್ರಮದ ಬೃಹತ್‌ ಗಾತ್ರವೇ 
ವಿದ್ಯಾರ್ಥಿಗಳಲ್ಲ ಗಾಬರಿಯನ್ನು ಉಂ೦ಟು- 
ಮಾಡಬಹುದು. ಮಕ್ಕಳಗೆ ಪರಿಕಲ್ಪನೆಗಳನ್ನು 


ಅರಗಿಸಿಕೊಳ್ಳಲು ಸಾಧ್ಯವಾಗುವಂತೆ ಅನುಭವದ 
ಅಡಿಪಾಯವನ್ನು ಒದಗಿಸುವ ಮೊದಲೇ ಅವರ 
ತಲೆಯಲ್ಲ ವಿಪರೀತವಾಗಿ ತುಂಬಬಾರದು ಎಂದು 
ಎಚ್ಚರಿಕೆ ವಹಿಸಬೇಕು. ಅಲ್ಲದೆ ಮೇಲ್ದೊ €ಟಕ್ಷೆ ವಿಭನ್ನು 
Wp ವಿಜ್ಞಾನದ ಎಿಧಾನಿನಿಕೆಲಾ ವಾಸ್ತವದಲ್ಲ 
ಒಂದಕ್ಕೊಂದು ಸಂಬಂಧ ಹೊಂದಿರುವ ಮತ್ತು 
ಒಂದರ ಮೇಲೆ ಇನ್ನೊಂದು ಅವಲಂಬತ- 
ವಾಗಿರುವುದರಿಂದ, ವಿಜ್ಞಾನದ ಯಾವುದೇ ಒಂದು 
ಪರಿಕಲ್ಪನೆಯನ್ನು ವಿವರಿಸಿದರೆ, ಅದು ಅನೇಕವೇಳೆ 
ಇನ್ನೂ ಹತ್ತು ಪರಿಕಲ್ಪನೆಗಳನ್ನು ಎಳೆದುತರುತ್ತದೆ. 
ಉದಾಹರಣೆಗೆ, (ಜೀವಕೋಶದ) ಉಸಿರಾಟದ 
ಕಲ್ಪನೆಯು ರಾಸಾಯನಿಕ ಪ್ರತಿಪರಿಣಾಮಗಳ 
ಕಲ್ಪನೆಯ ಮೇಲೆ ಆಧಾರಿತವಾಗಿರುತ್ತದೆ ಮತ್ತು 
ಅದು ಅಣು ತಂಡಗಳ (m೦), ಸಂಯೋಗ ಶಕ್ತಿ 
(valency). ಮತ್ತು ಬಂಧಗಳು (bಂಗds) ಇವುಗಳ 
ಕಲ್ಪನೆಯ ಮೇಲೆ ಆಧಾರಿತವಾಗಿರುತ್ತದೆ. 
ಅನುಕ್ರಮವಾಗಿ, ಅದು ಬೋರ್‌ ಅವರ ಪರಮಾಣು 
ಮಾದರಿಯನ್ನು ಅವಲಂಜಸಿರುತ್ತದೆ ಮತ್ತು ಆ 
ಮಾದರಿಯನ್ನು ಸರಿಯಾಗಿ ಗ್ರಹಿಸಲು ವಿಕಿರಣದ 


(radiation) ಬಗ್ಗೆ ಅರಿತಿರಬೇಕಾಗುತ್ತದೆ. ಇದು 
ಹೀಗೇ ಕೊನೆಯಲ್ಲದೆ ಸಾಗುತ್ತಿರಬಹುದು. 
ಅಂತೆಯೇ, ಜೀವಕೋಶದ ಉಸಿರಾಟವು ಸಹ 


ಜೀವಕೋಶಗಳ ಕಲ್ಲನೆಯ ಮೇಲೆ ಆಧಾರಿತವಾಗಿದೆ 
ಎಂಬದು. ಇದನ್ನು ಗ್ರಹಿಸಲು ಸೂಕ್ಷ್ಯದರ್ಶಕ 
ಯಂತ್ರದ ಜ್ಞಾನ ಮತ್ತು ಅದನ್ನು ಬಳಸುವ ಅನುಭವ 
ಅಗತ್ಯ, ಮತ್ತು ಅದು ದೃದ್ವಿಜ್ಞಾನ (optics) ದಲ್ತನ 
ಪರಿಕಲ್ಪನೆಗಳ ಮೇಲೆ ಆಧಾರಿತದ್ದಾಗಿದ್ದು. ಅದು 
ಮತ್ತೆ ಗಾಜುಗಳ ಗುಣಗಳಗೆ ಸಂಬಂಧ ಹೊಂದಿದೆ 
ಎಂದು ಅರಿಯುವುದಾಗಿರುತ್ತದೆ. ಮತ್ತೆ, ಬಹುತೇಕ 
ಈ ಪರಸ್ಪರ ಸಂಬಂಧಗಳಗೆ ಕೊನೆಯಲ್ಲ. ಈ 
ಪರಸ್ಪರ ಸಂಬಂಧಗಳ ಜಾಲದಿಂದಾಗಿ ಮಗುವು 
ವಿಜ್ಞಾನಕ್ಕೆ ಆಕರ್ಷಿಸಲ್ಪಟ್ಟು ಅದರ ಕಲಕೆಯು ಹೆಚ್ಚು 
ಹೆಚ್ಚು ಆವೇಗವನ್ನು ಗಳಸಿಕೊಳ್ಳುತ್ತಾ ಹೋಗುವ 
ಪಯಣಪೊಂದಕ್ಕೆ ಸಿದ್ಧ್ದವಾಗಬಹುದು ಅಥವಾ ಅದು 


ಸಂದರ್ಶನವನ್ನೂ 


ಕೃಷಿಭೂಮಿಯಲ್ಲಿ ಸಸ್ಯಗಳ ಹಾಗೂ 


ಪ್ರಾಣಿಗಳ ಆರೋಗ್ಯಕರ ಬೆಳವಣಿಗೆಯನ್ನು ನೈಸರ್ಗಿಕ ಚಕ್ರಗಳು 
ಖಚಿತಪಡಿಸಲು ಅವುಗಳಿಗೆ ಹೇಗೆ ಕೀಟಗಳ ಜೀವನಚಕ್ರ 
ಆಹಾರ ನೀಡುತ್ತಾರೆ ಪಕ್ಷಿಗಳ ವಲಸೆ 
ಮೇಯಿಸುವುದು ಎಂದು ಅರಿಯುವುದು ಇಂಗಾಲ, ಸಾರಜನಕ 
ಮೇವು 
ಆಹಾರಜಾಲ 
ಪಾಲನೆ 
ಸಂಬಂಧ ಹೊಂದುಕೊಳ್ಳುವಿಕೆಗಳು 
ಜೈವಿಕ ನಿಯಂತ್ರಣ ಜೀವಕೋಶ ದುರಸ್ತಿ ಮಣ್ಣಿನ ರಚನೆ 
ಕೊಯ್ದೆ ಗಾಯ ಮತ್ತು ಮೂಗೇಟುಗಳು ಹವಾಮಾನ 
\ ಊತ, ಉರಿಯೂತ ಜೈವಿಕ ಮತ್ತು ಅಜೈವಿಕ ಅಂತರಕ್ರಿಯೆ 
ಸೂಕ್ಷ್ಮಜೀವಿಗಳು ಮತ್ತು ರೋಗಾಣುಗಳು 
ಕತ್ತರಿಸುವುದು, ಮಣ್ಣಿನ ಆರೊಗ್ಯ, ಗಿಡದ ಗಾಯಗಳು / 
ದ್ಯುತಿಸಂಸ್ಥೇಷಣೆ I 
ಉಸಿರಾಟ ಅಂಕುರಣ ಮತ್ತು 
ಸಸ್ಯದ ರಚನೆ ~<್ನ J ಗಿಡಗಳ ಬೆಳವಣಿಗೆ 
PN) 
p ಚಯಾಪಚಯ 
ಪ್ರತಿರಕ್ಷಕ ಗುಣ 
es ೪ ನ ಸಮುದಾಯ ಆರೋಗ್ಯ 
೨ | ಸ್ಥಳೀಯಃಖತು ಅನುಸಾರ ಆಹಾರ 
/ ಪೌಷ್ಟಿಕತೆ NN 
ವಿಭಿನ್ನ ಪರಿಸರ ಜೀವಕೋಶಗಳ ಹುಟ್ಟು 
ವ್ಯವಸ್ಥೆಗಳಲ್ಲಿ ಗಿಡಗಳ ಮತ್ತು ಸಾವು 
ಬೆಳವಣಿಗೆ ಸ್ನಾಯುಗಳು 
ಮಾನವ ಶರೀರವು ಜನನರ ಪ್ರಕ್ರಿಯೆ 
ಕೆಲಸ ಮಾಡುವ ರೀತಿ ಸಾವು 
ಚಯಾಪಚಯ 


ಚಿತ್ರ 3 ಮರುಡಮ್‌ನಲ್ಲಿ ಬೆಳೆವಣಿಗೆಯ ಸುತ್ತ ಹೀಗೆ ಕಾಣಬಹುದಾದ ಒಂದು ಪರಿಕಲ್ಪನಾ ನಕ್ಷೆ. ಪರಿಕಲ್ಪನೆಗಳು ಮತ್ತು 
pp ನಡುವಿನ ಎಲ್ಲ ಅಂತರಸಂಬಂಧಗಳನ್ನು ತೋರಿಸುವುದು ಸಾಧ್ಯ ವಿಲ್ಲ ಎಂಬುದು ನಿಜಿ. ಆದರೆ ಇಲ್ಲಿ” 


ಒಂದು ಸ್ಥೂಲವಾದ ವಿನ್ಯಾ ಸವನ್ನು ತೋರಿಸಲಾಗಿದೆ. 
ಕೃಪೆ: Marudam Farm Chock Licence: CC-BY-NC. 


ಈ ದೃಷ್ಟಿಕೋನದೊಂದಿಗೆ ಸಂಬಂಧವನ್ನು 
ಕಂಡುಕೊಳ್ಳಲಾಗದೆ ಇದೆಲ್ಲಾ ಹೆಚ್ಚು ಕೌಶಲ್ಯದಿಂದ 
ನಿರ್ಮಿಸಲ್ಪಟ್ಟದ್ದು ಎಂದುಕೊಳ್ಳಬಹುದು. 


ಸಮಸ್ಯೆಯನ್ನು ಬಗೆಹರಿಸಲು, 
ಅನೇಕವೇಳೆ ಪಠ್ಯಕ್ರಮವನ್ನು ಮರು ವ್ಯವಸ್ಥಿತ- 
ಗೊಳಸುವುದು ಸಹಾಯಕವಾಗುತ್ತದೆ. ಇದನ್ನು 
ಒಂದು ಸ್ಥಳದಲ್ಲರುವ ಮಗುವಿನ ಶ್ರೀಮಂತ 
ಅನುಭವಗಳಂದ ಕಲಅಯಲು ನೆರವಾಗುವ 
ವಿಷಯಾಧಾರಿತ ರೀತಿಯಲ್ಲ ಮಾಡಬಹುದು (ಚಿತ್ರ 
2 ಅನ್ನು ನೋಡಿ).  ಉದಾಹರಣಿಗೆ, ಆಹಾರ 
ಜಾಲದಂಥ ಒಂದು ಸೇತುವೆ ಪರಿಕಲ್ಪನೆಯು 
ಸಸ್ಯಗಳು. ನಮ್ಮದೇ ಆದ ಶರೀರಗಳು, ಕೃಷಿ. 
ಪೌಷ್ಠಿಕಾಂಶ ಹಾಗೂ ಶಕ್ತಿಯ ಚಕ್ರಗಳು 
ಇವೆಲ್ಲವುಗಳ ನಡುವೆ ಸಂಬಂಧ ಕಲ್ಪಸಲು ನಮಗೆ 
ಅನುವು ಮಾಡಿಕೊಡುತ್ತದೆ. ಆದರೆ, ತೋಟದಲ್ಲ 
ಹಾಗೂ ಅರಣ್ಯದ ಸ ಸಸಿ ಪಾಲನಾ ಕೇಂದಗಳಲ್ಪ 
ಕೆಲಸ ಮಾಡುತ್ತಿರುವ, ಭತ್ತ. ಎಳು ಹಾಗೂ ಶೇಂಗಾ 


8 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ಸುದ್ದಿಗೆ ನೆರವಾಗುತ್ತಿರುವ. ಮರಗಳ ಸಸಿಗಳಗೆ 
ನೀರೆರೆಯುತ್ತಿರುವ, ಹಸುಗಳು.  ಕೋಳಗಳು, 
ಕಾಡುಹಕ್ಕಗಳು ಮತ್ತು ನಾಲುಗಳಗೆ ಸಂಬಂಧಿಸಿದ 
ಕಾರ್ಯಗಳಕಲ್ಪ ನೆರವಾಗುತ್ತಿರುವ, ಹತ್ತಿರದ 
ಅರಣ್ಯದಲ್ಲ ಅಥವಾ ಗುಡ್ಡಗಾಡಿನಲ್ಲ ಪ್ರತಿನಿತ್ಯ 
ನಡೆಯುವ, ಕಾಡಿನ ಹಣ್ಣುಗಳನ್ನು ಆಯ್ದುಕೊಳ್ಳುವ. 
ಮಸೂರಗಳು ಮತ್ತು ಸೂಕ್ಷ್ಮದರ್ಶಕಗಳನ್ನು 
ಬಳಸುವ, ತರಕಾರಿ ತೋಟಗಳಲ್ಪ ಕೀಟಗಳನ್ನು 
ಮತ್ತು ಪಕ್ಷಿಗಳನ್ನು ವೀಕ್ಷಿಸುವ. ಕಾಂಪೋಸ್ಟ್‌ 
ಗೊಬ್ಬರವನ್ನು ತಯಾರಿಸುವ ಹಾಗೂ ಕಾಂಪೋಸ್ಟ್‌ 
ಶೌಚಾಲಯಗಳನ್ನು ದುರಸ್ತಿಯಲ್ಲಡುವ. ಶಾಲೆಯ 
ಮಧ್ಯಾಹ್ನದ ಊಟಕ್ಕೆ ಅಡಿಗೆಮನೆಯಲ್ಲ 
ನೆರವಾಗುತ್ತಿರುವ-ವಿಶೇಷವಾಗಿ ಸ್ಯಾಲಡ್ಡಳಗೆ 
ತರಕಾರಿ ಹೆಚ್ಚುವ, ಬೇಯುಸುವ ಇನ್ನಿತರ 
ಕೆಲಸಗಳಲ್ಲ  ತೊಡಗಿಸಿಕೊಳ್ಳುತ್ತಿರುವ ಮಕ್ಕಳ 
ಶ್ರೀಮಂತ ಅನುಭವಗಳಂದ ಅನುಕ್ರಮವಾಗಿ 
ಇವುಗಳನ್ನು ಕಅಯಲಾಗುತ್ತಿದೆ ಎಂಬುದು ನಮಗೆ 
ಪೂರ್ತಿಯಾಗಿ ಅರಿವಿಗೆ ಬಂದಿರುವುದಿಲ್ಲ (ಚಿತ್ರ 3 
ಅನ್ನು ನೋಡಿ). ಠೇ ಮೂಲ ಸಿದ್ಧತಾ ಕೆಲಸವು 


ಚೆನ್ನಾಗಿ ನಡೆದಿದ್ದರೆ ಆಗ ಗಾಯ್ಯಾ ಸಿದ್ದಾಂತ, ಶಕ್ತಿ. 
ಉಷ್ಟಬಲ ವಿಜ್ಞಾನ (thermodynamics), 
ಸಮತೋಲನ, ಜೀವಕೋಶ ಉಸಿರಾಟ ಮುಂತಾದ 
ಹೆಚ್ಚು ಅಮೂರ್ತವಾದ ಪರಿಕಲ್ಪನೆಗಳನ್ನು ನಾವು 
ಕೈಗೆತ್ತಿಕೊಳ್ಳಬಹುದು. ನಾವು ಇದೇ ಮುಖ್ಯ 
ಪರಿಕಲ್ಪನೆಗಳನ್ನು ಉಪಯೋಗಿಸಿಕೊಂಡು ಬೇರೆ 


ದಿಕ್ಷುಣಕಲ್ಪಯೂ ಸೇತುವೆಗಳನ್ನು ಕಟ್ಟ- 
ಕೊಳ್ಳಬಹುದು: ಉದಾಹರಣೆಗೆ 'ಶಕ್ತ' ಎಂಬ 
ವಿಷಯವನ್ನು ಕಟ್ಟಡಗಳ ಮೇಲಅನ 
ಸೌರಫಲಕಗಳಂದ ಹಿಡಿದು ದೀಪ ಮತ್ತು 
ಪಂಬಗಳಲ್ಪನ ವಿದ್ಯುತ್‌ ಪ್ರವಾಹವನ್ನು 


ಅಳೆಯುವುದು. ಮಳೆ ಮತ್ತು ಗಾಳಯ ವೇಗವನ್ನು 
ಅಳೆಯುವುದು. ಸೈಕಲ್ಲಳು ಹೇಗೆ ಕೆಲಸ ಮಾಡುತ್ತವೆ 


ಸಂಬಂಧ ಕಲ್ತ್ಪಸಿ ಅರಿಯಬಹುದು. ನಂತರ ದೊಡ್ಡ 
ಪ್ರಶ್ನೆಗಳು ಬರುತ್ತವೆ. ಉದಾಹರಣೆಗೆ, ಈ ಎಲ್ಲ 
ಸಂದರ್ಭಗಳಲ್ಪನ 'ಶಕ್ತಿ' ಒ೦ದೇ ಏನು? ಭನ್ನುತೆಗಳು 
ಯಾವವು? ಅಡೇ ರೀತಿ ಬೆಳವಣಿಗೆ, ಅಥವಾ ಜೀವ 
ಚಕ್ರಗಳು. ಅಥವಾ ಶರೀರ ಚಲನೆಗಳಂತ ಮುಖ್ಯ 
ಪರಿಕಲ್ಪನೆಗಳನ್ನು ಉಪಯೋಗಿಸಿ ಹೆಚ್ಚು 
ವೈವಿಧ್ಯಮಯ ಅನುಭವಗಳ ನಡುವೆ ಸೇತುವೆ 
ಕಟ್ಟಬಹುದು. 


ಅಂತಿಮನುಡಿ 


ಮರುಡಮ್ಮಲ್ಲ ಅಭ್ಯಾಸ ಮಾಡುವ ಕೆಲವೊಂದು 
ಸಾಮಾನ್ಯ ವಿಧಾನಗಳನ್ನು ಹಂಚಿಕೊಳ್ಳಲು ನಾವಿಲ್ಲ 


ಸಾಮೂಹಿಕ ಕಲಕೆಯ ಪಯಣಗಕಲ್ಲ ನಾವು 
ಏನನ್ನು ವಾಸ್ತವದಲ್ಲ ಕಾಣುತ್ತೇವೋ ಅಂಥದ್ದು 
ಹಂಚಿಕೊಳ್ಳಲು ಬಹಳಷ್ಪಿವೆ. ಈ 'ಏಕೀಕರಣದ 


ಅನುಭವ'ಗಳನ್ನು ಅಭವ್ಯಕ್ಷಪಡಿಸುವುದು 
ನಮಗೊಂದು ಪುನರಾವಲೋಕನದ ಚಟುವಟಕೆ- 
ಯಾಗಿದ್ದು, ಅದು ಇತರ  ವೃತ್ತಿಪರರಿಗೂ 


ಆಸಕ್ಷಿದಾಯಕವಾಗಿರುತ್ತದೆ ಎಂಬ ಭರವಸೆಯನ್ನು 
ನಾವು ಹೊಂದಿದ್ದೇವೆ. 


ಮತ್ತು ಕುಂಬಾರನ ಚಕ್ರ ಮುಂತಾದವುಗಳೊಂದಿಗೆ ಪಯತ್ನಿಸಿದ್ದರೂ, ನಿರ್ದಿಷ್ಟ ವ್ಯಕ್ತಿಗತ ಹಾಗೂ 


ಪ್ರಮುಖ ಕಲಿಕೆಗಳು 


ಪರಿಪಾಠದ ದೃಷ್ಟಿಯಿಂದ ಒಂದು ಸ್ಥಳಕ್ಕೆ ಸಂಬಂಧಿಸಿದಂತೆ ಯಾವುದು ನಿರ್ದಿಷ್ಟವಾದದ್ದು, ಯಾವುದು ಸಾರ್ವತ್ರಿಕವಾದದ್ದು 
ಎಂಬುದು ಯಾವತ್ತೂ ಪ್ರಶ್ನೆಯೇ. ಪ್ರಾಯಶಃ ನಮ್ಮದೇ ಸ್ಥಳೀಯ ಪರಿಸರಕ್ಕೆ ಹಾಗೂ ಸ್ಥಳ-ಆಧಾರಿತ ಜ್ಞಾನದೊಂದಿಗೆ 
ಸಂಬಂಧ ಹೊಂದಿದ್ದು. ಅದಕ್ಕೆ ಅನುಗುಣವಾಗಿ ಬೋಧನಾ ವಿಧಾನಗಳನ್ನು ಅಭವೃಧ್ಧಿಪಡಿಸಿಕೊಳ್ಳುವುದು ಮುಖ್ಯವಾಗುತ್ತದೆ. 
ಹಾಗಾಗಿ ಮಳೆಗಾಲ, ರಾಗಿ, ಮತ್ತು ದೊಡ್ಡ ಕೆರೆಗಳು. ಇವೆಲ್ಲವೂ ನಮ್ಮ ಪರಿಸರದ ಭಾಗವಾಗಿದ್ದರೆ. ಮತ್ತು ಈಚಲು ಗರಿ 
ಹೆಣೆಯುವುದು, ಹಸು ಸಾಕುವುದು ಮತ್ತು ಕುಂಬಾರಿಕೆ ಸ್ಥಳೀಯ ಕೌಶಲ್ಯಗಳಾಗಿದ್ದರೆ ಆಗ ಅದರ ಸುತ್ತಲೂ 
ಬೋಧನೆಯನ್ನು ವಿನ್ಯಾಸಗೊಳಸುವುದರಲ್ಲ ಅರ್ಥವಿರುತ್ತದೆ. 


ಸೂಕ್ತ ಸನ್ನಿವೇಶದಲ್ಲ ವಿಜ್ಞಾನ ಆಧಾರಿತ ಜ್ಞಾನವನ್ನು ಅದರ ಚರಿತ್ರೆ ಹಾಗೂ ರಾಜಕೀಯ ಮಾತ್ರವಲ್ಲದೆ ಮಗುವಿನ 
ಸ್ಥಾಭಾವಿಕ ಪರೋಕ್ಷಜ್ಞಾನದ ಮೂಲಕ ಅನ್ಟೇಷಿಸುವುದು ಮುಖ್ಯು. ಏಕೆಂದರೆ ವಿಜ್ಞಾನವು ಸಮಗ್ರ ಕಲಕೆಯ 
ಸೇವೆಯಲ್ಲರಬೇಕೇ ಹೊರತು, ಮಕ್ಕಳು ತಮ್ಮ ಅಂತರ್ಬ್ಲೋಧೆಯನ್ನು ಶರಣಾಗಿಸಬೇಕಾದ, ಪ್ರಬಲ ಜ್ಞಾನ ವ್ಯವನ್ನೆ 
ಎಂದಾಗಬಾರದು. 


ಅಂತಿಮವಾಗಿ, ಅನುಭವ ಮತ್ತು ಪರಿಕಲ್ಪನೆಗಳ ನಡುವೆ ಹೆಚ್ಚು ಸೇತುವೆಗಳನ್ನು ನಾವು ಕಲ್ಪಸಿಕೊ೦ಡಂತೆ. ಶೈಕ್ಷಣಿಕ 
ಕಅಕೆಯು ಹೆಚ್ಚು ಸುಸಂಗತವಾಗಿರುವ ಸಾಧ್ಯತೆ ಇದೆ. ಇದಕ್ಷೆ ಅನುಭವಗಳು ಶ್ರೀಮಂತವಾಗಿರಬೇಕು ಮತ್ತು 
ಸೇತುವೆಗಳನ್ನು ಕಟ್ಟಕೊಳ್ಳುವುದಕ್ಕೆ ಸಮಯವನ್ನು ಕೊಡಬೇಕು. 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ ' ಜುಲೈ 2023 | 9 


ಸೂಚನೆ: ಟಿಪ್ಪಣಿ: ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲಿರುವ ಚಿತ್ರ. ಕೃಪೆ: Marudam Farm School. License: CC-BY-NC. 


ಪೂರ್ಣಿಮಾ ಅರುಣ್‌ ಅವರು ಮರುಡಮ್‌ ಫಾರ್ಮ್‌ ಸ್ಫೂಲ್‌ ನ ಸ್ಥಾಪಕ ಸದಸ್ಯರು ಹಾಗೂ ಮುಖ್ಯ ಶಿಕ್ಷಕರು. ಶಾಲೆಯು 2೦೦೨ ರಲ್ಲ 2೦ ವಿದ್ಯಾರ್ಥಿಗಳೊಂದಿಗೆ 
ಆರಂಭವಾಗಿ ಈಗ 120 ವಿದ್ಯಾರ್ಥಿಗಳನ್ನು ಹೊಂದಿದೆ. ಪಠ್ಯಕ್ರಮವನ್ನು ರೂಪಿಸುವುದರಿಂದ ಹಿಡಿದು ಶಿಕ್ಷಕರ ತರಬೇತಿ ಹಾಗೂ ಆಡಳತ ಒಳಗೊಂಡಂತೆ ಶಾಲೆ ನಡೆಸುವ 
ಎಲ್ಲಾ ವಿಷಯಗಳಕಲ್ಪಿಯೂ ಅವರು ತೊಡಗಿಕೊಂಡಿದ್ದಾರೆ. ಅವರು ಕಳೆದ ಎಂಟು ವರ್ಷಗಳಂದಲೂ ವಾರ್ಷಿಕ ಕರಕುಶಲ ಸಪ್ತಾಹವನ್ನು ನಡೆಸಿಕೊಂಡು ಬಂದಿದ್ದಾರೆ. ಇಲ್ಲ ಬೇರೆ 
ಬೇರೆ ಶಾಲೆಗಳ೦ದ ಬರುವಂತಹ ಮಕ್ಕಳಗೆ ಎಲ್ಲ ಕಡೆಯಿಂದಲೂ ಬರುವ ಸಾಂಪ್ರದಾಯಿಕ ಕರಕುಶಲ ಕಸುಬುದಾರರು ಆ ಕೌಶಲ್ಯಗಳನ್ನು ಕಅಸುತ್ತಾರೆ. ಕಳೆದ ಏಳು 
ವರ್ಷಗಳಂದಲೂ ಅವರು ಸternative Education Network ನ ಸದಸ್ಯರಾಗಿದ್ದು, ಮೂರು ವರ್ಷಗಳ ಹಿಂದೆ ಅದರ ತಮಿಳುನಾಡು ವಿಭಾಗವನ್ನು ಆರಂಭಸುವುದರಲ್ಲ ಮುಖ್ಯ 
ಪಾತ್ರವನ್ನು ವಹಿಸಿದ್ದಾರೆ. 


ನಿಶಾಂತ್‌ ಅವರು ಕಳೆದ ಕೆಲವು ವರ್ಷಗಳಂದ ಬಹುತೇಕ ಮರುಡಮ್ಮಲ್ಲೂ, ಬೇಸಿಗೆಯಲ್ಪ ನೇಪಾಳದ ಮಾರ್ಫಾ ಪ್ರತಿಷ್ಠಾನದಲ್ಲೂ ಬೋಧನಾ ಪ್ರಕ್ರಿಯೆಯನ್ನು 
ಕಅಯುತ್ತಿದ್ದಾರೆ. ವಿಜ್ಞಾನದಲ್ಲ ಹೊಂದಿರುವ ಆಸಕ್ತಿಯಷ್ಟೇ ತೋಟಗಾರಿಕೆ ಹಾಗೂ ಅರಣ್ಯಗಳ ಬಣ್ಣೆ ಆಸಕ್ತಿಯನ್ನು ಹೊಂದಿರುತ್ತಾರೆ. ಇವೆಲ್ಲವನ್ನೂ ಗುಂಪು ಕಅಕೆಯ 
ಅನುಭವಗಳನ್ನಾಗಿ ಒಟ್ಟಿಗೆ ತರುವ ಪ್ರಕ್ರಿಯೆಯು ಇವರಿಗೊಂದು ನಿರಂತರ ಸವಾಲಾಗಿದೆ. ಅವರಿಗೆ ಸಾಮರಸ್ಯದಿಂದ ಬದುಕುವ ಪರಿಪಾಠಗಳಕಲ್ಪ, ವಿಶೇಷವಾಗಿ ಸಾಮುದಾಯಿಕ 
ಬದುಕಿನ ಸನ್ನಿವೇಶದಲ್ಲ. ಮತ್ತು ಅವುಗಳನ್ನು ಅರ್ಥಮಾಡಿಕೊಳ್ಳುವ ಮಟ್ಟಣೆ ಆಳವಾದ ಆಸಕ್ತಿಯನ್ನು ಸಹ ಹೊಂದಿದ್ದಾರೆ. 


ಅನುವಾದ: ಬಿ. ಆರ್‌. ಮಂಜುನಾಥ್‌ | ಪರಿಶೀಲನೆ: ಮನೋಜ ಗೋಡಬೋಲೆ 


10 | ೫ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಡ್‌ |! ಜುಲ್ಯೆ 2023 


'ನೀರು'- ಈ ವಿಷಯ ಮೂಲ ವಿಜ್ಞಾನ 


ಮತ್ತು ಪ್ರಾಕೃತಿಕ ವಿದ್ಯಮಾನಗಳ 
ಕಲಿಕೆಯಲ್ಲಿ ಸಾಕಷ್ಟು 
ಅವಕಾಶಗಳನ್ನು ಕಲ್ಪಿಸಿಕೊಡುತ್ತದೆ. 
ಆದರೆ, ನಾವು ಮಕ್ಕಳಿಗೆ ಈ 
ವಿಷಯವನ್ನು ತಮ್ಮ ವೈಯಕ್ತಿಕ 
ಅನುಭವಗಳು ಮತ್ತು 
ಗಂಭೀರವಾಗಿರುವ ಪರಿಸರದ 
ಸಮಸ್ಯೆಗಳೊ 0ದಿಗೆ ಸಂಬಂಧ 
ಕಲ್ಪಿಸಿಕೊಂಡು ನೋಡಲು ಹೇಗೆ 
ನೆರವು ಮಾಡಬಹುದು? ಗ್ರಾಮೀಣ 
ಭಾಗದ ಮಾಧ್ಯಮಿಕ 
ಶಾಲೆಯೊಂದರ ತರಗತಿಯಲ್ಲಿ 
ಅದನ್ನು ಮಾಡಿದ ಪ್ರಯತ್ನದ ಬಗ್ಗೆ 
ಈ ಲೇಖನವು ವಿವರಣೆ ನೀಡುತ್ತದೆ. 


ಸದಾ ಹುಮ್ಮಸ್ಲಿನಲ್ಲರುವ 1 ಮತ್ತು 12 ವರ್ಷದವರಿಗೆ 
ವಿಜ್ಞಾನವನ್ನು ಕಲಅಸುವುದು ಶಿಕ್ಷಕರಿಗೆ ಉತ್ತಮ 
ಅವಕಾಶದೊಂದಿಗೆ ದೊಡ್ಡ ಸವಾಲೂ ಹೌದು. ಅವರು 
ಏನನ್ನು ಕಅಯಬೇಕೆಂಬುದನ್ನು ಪಠ್ಯಕ್ರಮವು! 
ತಿಆಸಿದರೂ, ಅದನ್ನು ನೈಜವಾಗಿ ಮಾಡುವುದಾದರೂ 
ಹೇಗೆ? ಪ್ರಾಕೃತಿಕ ವಿದ್ಯಮಾನಗಳ ಶೋಧದಲ್ಲಿ 
ವಿಜ್ಞಾನವನ್ನು ಅನ್ಹಯುಸುವುದನ್ನು ಮಕ್ಕಳಗೆ 
ಕಅಸುವುದಾದರೂ ಹೇಗೆ? ತಮ್ಮ ಸುತ್ತಮುತ್ತಲ 
ಪರಿಸರವನ್ನು ಅವರ ಪಠ್ಯದಲ್ಲನ ವಿಷಯದೊಂದಿಗೆ 
ಸಂಬಂಧ ಕಲ್ಪಸಿಕೊಳ್ಳುವಂತೆ ಮಾಡುವುದಾದರೂ 


ಹೇಗೆ? 


ಆಂಧ್ರಪ್ರದೇಶದ ಬರಪೀಡಿತ ಗ್ರಾಮದ ಶಾಲೆಯೊಂದರಲ್ಲ 
ಐದು ವಾರಗಳ ಕಾಲ 'ನೀರಿನ' ಶೋಧನೆಯ ಕುರಿತ 
ನನ್ನು ವಿಧಾನಕ್ಕೆ ಈ ಪ್ರಶ್ನೆಗಳೇ ಆಧಾರವಾಗಿದ್ದವು (ಘಟಕ 
ಯೋಜನೆಯ ಪುಟವನ್ನು ನೋಡಿ). ನನ್ನ 
ವಿದ್ಯಾರ್ಥಿಗಳು ಸುತ್ತಮುತ್ತಅನ ಗ್ರಾಮ ಮತ್ತು 
ಕುಗ್ರಾಮದಿಂದ ಬಂದವರಾಗಿದ್ದರು. ಅವರ ಪೋಷಕರು 
ಹೆಚ್ಚಾಗಿ ರೈತರು, ಪಶುಪಾಲಕರು, ಅಥವಾ ಗ್ರಾಮದಲ್ಲಿ 


ಸಣ್ಣ ಮುಟ್ಟ ವ್ಯಾಪಾರಸ್ಥರಾಗಿದ್ದರು. ತಮ್ಯ 
ಸಮುದಾಯಗಳಕಲ್ಲ ಮೊಟ್ಟ ಮೊದಲ ಬಾರಿಗೆ 
ಮಾಧ್ಯಮಿಕ ಶಾಲೆಯನ್ನು ಕಂಡ ಮೊದಲ ಪೀಆಗೆಯ 
ಮಕ್ಷಳು ಇವರೇ. ಭಾರತದಲ್ಲನ ಉಳದ 


ಗ್ರಾಮಗಳಂತೆಯೇ ಈ ಸ್ಥಳೀಯ ಸಮುದಾಯಗಳಗೂ 


F ಮಾ ಷ್‌ 


ತಮ್ಮ ಸುತ್ತಮುತ್ತಲ ಪರಿಸರದ ಬಗ್ಗೆ ಕನಿಷ್ಠ ಮಟ್ಟದ 
ಔಪಚಾರಿಕ ವಿಜ್ಞಾನ ಶಿಕ್ಷಣವನ್ನು ಹೊಂದಿರುವುದರ 
ಜೊತೆಗೆ ಉತ್ತಮ ತಿಳುವಳಕೆಯು ಇತ್ತು. 


ತರಗತಿಯಲ್ಲಿನ ಕಲಿಕೆ 


ವಿದ್ಯಾರ್ಥಿಗಳಗೆ ಈಗಾಗಲೇ ನೀರಿಗೆ ಸಂಬಂಧಿಸಿದ 
ಪರಿಕಲ್ಪನೆಗಳ ಬ್ಗೆ ತಿಆದಿರಬಹುದಾದ ಸಂಗತಿಗಳ೦ದ 
ಮೂಲಕ ನನ್ನ ಸ್ಕೂಲ ಸಮೀಕ್ಷೆಯನ್ನು ಆರಂಭಸಿದೆ. 
ಉದಾಹರಣೆಗೆ, ನನ್ನ ವಿದ್ಯಾರ್ಥಿಗಳು ಮಿಶ್ರಣ ಮತ್ತು 
ದ್ರಾವಣದ ಬಣ್ಣೆ ತಿಆದಿದ್ದರು ಮತ್ತು ತಮ್ಮ ಹಿಂದಿನ 
ಪಾಠಗಳಲ್ಪ್ಲ ವಿವಿಧ ವಸ್ತುಗಳ ವಿಲೇಯತೆಯ ಬಣ್ಣ 
ಶೋಧಿಸಿದ್ದರು. ಮಿಶ್ರಣಗಳಂ೦ದ ನೀರನ್ನು 
ಖೇರ್ಪಡಿಸಬಲ್ಲ ವಾನಾ ವಿಧಾನಗಳನ್ನು 
ಉಪಯೋಗಿಸಿದ್ದು, ಲೋಮನಾಳ ಕ್ರಿಯೆಯ ಬಣದ್ಣೆಯೂ 
ತಿಆದುಕೊಂಡಿದ್ದರು. ಜೊತೆಗೆ, ವಸ್ತುವಿನ ಮೂರು ಸ್ಥಿತಿ 
(ಘನ. ದವ ಮತ್ತು ಅನಿಲ) ಗಳ ಬಣ್ಣೆ ಅರಿವಿತ್ತು ಮತ್ತು 
ಗಿಡಮರಗಳಲ್ಲಾಗುವ ಬಾಷ್ಟವಿಸರ್ಜನೆಯನ್ನು 
ಗಮನಿಸಿದ್ದರು (ಚಿತ್ರ! ನೋಡಿ). ಈಗಾಗಲೇ 
ತಿಆದುಕೊಂಡ ವಿಷಯದ ಸ್ಕೂಲ ಸಮೀಕ್ಷೆಯು ಮುಂದೆ 
ಅವರಿಗೆ ಜಲ ಕಾಲಚಕ್ರ ಮತ್ತು ನೀರಿನ ಗುಣಮಟ್ಟದ ಬಗ್ಯೆ 
ಅಧ್ಯಯನ ಮಾಡಲು ಒಂದು ಒಳ್ಳೆಯ ಆರಂಭಿಕ 
ಅಂದುವಾಗಿ ಒದಗಿ ಬಂದಿತು. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಕೆ 2023 | 11 


Es KR 


y 
E 
ಖು 
8 
eG 
08 
5 
B 
4 
[ob 
G 
ಕ 
&- 
2 


ನೀರು 


ಗುಣಗಳು ಜಲ ಕಾಲಚಕ್ರ ಸಂಪನ್ಮೂಲವಾಗಿ 
ಈ: ಹಂತಗಳು Ke ಬಳಕೆ 
ನ ಸೊನಾಲಿ | ನೆರೆಹೊರೆ: ಸಂಬ್ದಂಧಿಸ 
€ಯಕ ; ಸ್ಥಿತಗಳಲ್ಲಿದೆ ಚಂ ಬಾಷ್ಟವಿಸರ್ಣನ |  ಬಾಷ್ಟಿಕರಣ | ಇ ಇಂಗುವಿಕೆಮತ್ತು ಫೈಯಕಿಕ ಖ್ಯ 
ಸಂಬಂಧ ಹೊಂದಿದ ಸಾಂದ್ರೀಕರಣ ಭೂಮಿಯ ಅಂತರ್ಜಲ RW se ಹ 
po Seen in ೬ ಮೇಲಿನ ನೀರು 
I ಜ್ಯ KA ಗುಣಮಟ್ಟ: 
ಗಿಡ; ಮಣ್ಣು; i 
ವರ್ಣರೇಖನದಲ್ಲಿ ಕಾಣಸಿಗುತ್ತದೆ ಮಾಲಿನ್ಯ ಸಂರಕ್ಷಣೆ 
ಈ 
© ಭಟ್ಟಿ ಇಳಿಸುವುದು ಸೌರ ಶುದ್ದೀಕರಣ 
Linked to ಇತ್ಯಾದಿ ’ 
ಜೀವಕ್ಕೆ ಆವಶ್ಯಕ :©: ಮಹತ್ವ ಮತ್ತು 
ವಿಧಾನಗಳು 
ಗಡಸುತನ ಮಾಲಿನ್ನ ಭೂಮಿಯ ಮೇಲೆ ವಿತರಣೆ 
ಮಳೆನೀರು ಅಣೆಕಟ್ಟುಗಳು ಇತರೆ 
ಉಪ್ಪು ನೀರು ಸಿಹಿನೀರು. ಸಂಗ್ರಹಣೆ 
ಗಿಡಗಳು ಜಿಲ ಮನುಷ್ಯ ಹಿಮಟೋಪಿಗಳು | ನದಿಗಳು 


ಜೀವಿಗಳು ದೇಹದಲ್ಲಿ ಚಲನೆ 


ಕೆರೆಗಳು ಅಂತರ್ಜಲ 


Ko 


ಚಿತ್ರ 1.'ನೀರಿನ ಪರಿಕಲ್ಪನೆಯ ರೂಪುರೇಷೆ. ಪರಿಕಲ್ಪನಾ ನಕ್ಷೆಯೊಂದು ಬೋಧಕರಿಗೆ ಪಠ್ಯಕ್ರಮದಲ್ಲಿರುವ ಸಂಬಂಧಗಳನ್ನು ನೋಡಲು ನೆರವಾಗಬಹುದು. ಒಂದು ವಿಷಯವನ್ನು 
ಗಮನದಲ್ಲಿಟ್ಟುಕೊಂಡು ಪಾಠಗಳನ್ನು ಯೋಜಿಸಲು ಸಹ ಇದು ಸಹಾಯವಾಗುತ್ತದೆ. ಈ ಘಟಕವನ್ನು ಯೋಜಿಸಲು ನೀರಿನ ಬಗ್ಗೆ ಈ ಪರಿಕಲ್ಪನಾ ನಕ್ಷೆ ಸಹಕಾರಿಯಾಯಿತು. 


ಕೃಪೆ: Kavita Krishna. License: CC-BY-NC. 


ತರಗತಿಯಲ್ಲ ಪ್ರಾತ್ಯಕ್ಷಿಕೆ ಮತ್ತು ಚರ್ಚೆಗಳ 
ಮೂಲಕ ನಾವು ಜಲ ಕಾಲಚಕ್ರವನ್ನು 
ಶೋಧಿಸಿದೆವು. ಸಾಂದ್ರೀಕರಣ, ಬಾಷ್ಟೀಕರಣ, 
ಬಾಷ್ಟವಿಸರ್ಜನೆ, ಮತ್ತು ಇಂಗುವಿಕೆ ಇವೆಲ್ಲದರ 
ಕಅಕೆಯು, ನಿರಂತರವಾಗಿ ಹೇಗೆ ನೀರು ತನ್ನ 
'ಸ್ಥಿತಿ'ಯನ್ನು ಬದಲಾಯುಸಿಕೊಂಡು ಗ್ರಹದ 
ಉದ್ದಗಲಕ್ಲೂ ಸಂಚರಿಸುತ್ತದೆ ಎಂಬ ಚರ್ಚೆಗೆ 
ದಾರಿ ಮಾಡಿಕೊಲ್ಲತು. 


ನೀರಿನ ಇಂಗುವಿಕೆಯ ಪರಿಕಲ್ಪನೆಯು 
ಅಂತರ್ಹಲ ಮೇಲಅನ ಚರ್ಚೆಯತ್ತ 
ಕೊಂಡೊಲ್ಯುತು - ಆ ಪ್ರದೇಶದಲ್ಲನ ನೀರಿನ 
ಪ್ರಮುಖ ಮೂಲ. ಕುಸಿಯುತ್ತಿರುವ 
ಅಂತರ್ಜಲದ ಮಟ್ಟಗಳು ಸಮುದಾಯಗಳ 
ಜೀವನ ಮತ್ತು ಜೀವನೋಪಾಯಕ್ಕೆ 


ಆತಂಕಕಾರಿಯಾಗಿದೆ ಎನ್ನುವ ವಿಷಯವನ್ನು 
ವಿದ್ಯಾರ್ಥಿಗಳು ಗಮನಿಸಿದ್ದರು. ಒಂದು 
ಸರಳವಾದ ಮಾದರಿಯ ಮೂಲಕ ನೀರು ಹೇಗೆ 
ಮಣ್ಣಿನಲ್ಲ ಇಂಗುತ್ತಾ. ನೀರುಪೊಟರೆ (aquiಗer 
- ಭೂಮಿಯಲ್ಲ ನೀರನ್ನು ಹಿಡಿದಿಟ್ಟುಕೊಳ್ಳುವ 
ಪದರ)ಯಲ್ಲ ಸಂಗ್ರಹಗೊಂಡು, ಕೊಳವೆ- 
ಬಾವಿಯುಂದ ಹೊರತೆಗಯಲಾಗುತ್ತದೆ 
ಎನ್ನುವುದನ್ನು ತೋರಿಸಿದೆ (ರೇಖಾಚೌಕ 1 
ಮೋಡಿ) . ವಿದ್ಯಾರ್ಥಿಗಳು ಇದರಿಂದ 
ಉತ್ತೇಜತಗೊಂಡು ಅಂತರ್ಜಲದ ಬಗ್ಗೆ 
ಚರ್ಚಿಸಿ, ಸಾಕಷ್ಟು ಪ್ರಶ್ನೆಗಳನ್ನು ಹೊರ- 
ಹಾಕಿದರು: " ಅಂತರ್ಹಲವೇಕೆ ಕೆಲವು 
ಭಾಗಗಳಗಷ್ಟೇ ಸೀಮಿತವಾಗಿದೆ? ಜಲ- 
ಶೋಧಕನಿಗೆ ನೀರನ್ನು ಎಲ್ಲ ಹುಡುಕಬೇಕೆಂದು 
ತಿಆದಿರುತ್ತದೆಯೇ? ಭೂಮಿಯಡಿಯಲ್ಲ ಸೀರು 


12 | ೫ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಡ್‌ |! ಜುಲ್ಯೆ 2023 


ಎಷ್ಟು ಆಳದಲ್ಲ ಹರಿಯುತ್ತದೆ? ಕೆಳಗಡೆ 
ಸಮುದ್ರದಂತಿದೆಯೇ? ಪ್ರತಿ ವರ್ಷವೂ 
ಕೊಳವೆಬಾವಿಯಲ್ಲ ನೀರನ್ನು ಕಂಡುಕೊಳ್ಳಲು 
ನಾವೇಕೆ ಅಗಿಯುತ್ತಲೇ 
ಹೋಗಬೇಕು? 


ಆಳವಾಗಿ 


ಇದರೊಂದಿಗೆ ನಾವು ಚರ್ಚಿಸಿದ ಮತ್ತೊಂದು 
ಪರಿಚಿತ ಮತ್ತು ಪ್ರಸ್ಲುತ ವಿಷಯವೆಂದರೆ ನೀರಿನ 
ಗುಣಮಟ್ಟ. ಮನೆಯ ಹಿರಿಯರು ನೀರಿನಲ್ಪ 
'ಕ್ಷಾರ'ದ ಅಂಶ ಹೆಚ್ಚಾಗುತ್ತಿರುವ ಬಗ್ದೆ 
ಮಾತನಾಡುತ್ತಿದ್ದದ್ದು ವಿದ್ಯಾರ್ಥಿಗಳ ಗಮನಕ್ಕೆ 
ಬಂದಿತ್ತು. ನೀರು ಕಾಯುಸುವ ಪಾತ್ರೆಗಳ ಮೇಲೆ 
ಬಳಯ ಕಲೆಗಳು ಮೂಡಿದ್ದನ್ನು ಅವರು 
ನೋಡಿದ್ದರು. ಕೊಳವೆಬಾವಿಯ ನೀರು ಹಲವು 
ಪದಾರ್ಥಗಳ ಸಮ್ಮಿಶ್ರಣ ಎಂದು ಅವರು ಈಗ 


ಬಾಕ್ಸ್‌ 1 
ಸರಳವಾದ ಅಂತರ್ಜಲ ಮಾದರಿಯ ತಯಾರಿಕೆ. 


ಒಂದು ಸರಳ ಮಾದರಿಯ ಸಹಾಯದಿಂದ ಅಂತರ್ಜಲದ 
ಮೂಲವನ್ನು ಮತ್ತು ಅದು ಹೇಗೆ ನೀರುಪೊಟರೆಯಲ್ಲ 
(ನೀರನ್ನು ಹಿಡಿದಿಟ್ಟುಕೊಳ್ಳುವ ಪದರದಲ್ಲ) 
ಶೇಖರಿಸಲ್ಪಡುತ್ತದೆ ಎಂಬುದನ್ನು ವಿವರಿಸಬಹುದು. ಈ 
ಮಾದರಿಯನ್ನು, ಕೊಳವೆಬಾವಿಗಳು ಜಲಧಾರಕ 
ಪದರದಿಂದ ನೀರನ್ನು ಹೇಗೆ ತೆಗೆದುಕೊಳ್ಳುತ್ತದೆ ಎಂದು 
ಮತ್ತು ಅಂತರ್ಜಲದ ನೀರು ಸಮುದಾಯದ 
ಸಂಪನ್ಕೂಲವೆಂದು ತೋರಿಸಲು ಬಳಸಬಹುದು. 
ಮಾಅನ್ಯಕಾರಕಗಳು ಹೇಗೆ ಜಲಧಾರಕ ಪದರವನ್ನು 
ಮಲಅನಗೊಳಸುತ್ತವೆ ಎಂದು ತೋರಿಸಲು ಮತ್ತು 
ಅಂತರ್ಜಲದ ಸಂರಕ್ಷಣಿ ಮತ್ತು ಪುನಶ್ಚೇತನ ಮಾಡ- 
ಬಹುದಾದ ವಿಧಾನಗಳನ್ನು ಚರ್ಚಿಸಲು ಸಹ 
ಬಳಸಬಹುದು. 


ಬೇಕಾಗಿರುವ ಪದಾರ್ಥಗಳು 


° ಒಂದು ದೊಡ್ಡ ಬೇಕರ್‌ (ಕನಿಷ್ಠ ಒಂದು ಅಟರಿನಷ್ಟು) 
ಅಥವಾ ಒಂದು ದೊಡ್ಡ ಪಾರದರ್ಶಕವಾದ ಪಾತ್ರೆ 

* ಎರಡು ಚಿಕ್ಕ ಪಾತ್ರೆಗಳು 

* ಉದ್ದನೆಯ ಹನಿಗ 

* ಜಲ್ಪಿ (ಸಣ್ಣ ಕಲ್ಲುಗಳು), ಮರಳು ಮತ್ತು ಮೇಲ್ಮೈ 
ಮಣ್ಣು ಅಥವಾ ಮಣ್ಣು 

° ಬಣ್ಣದ ಶಾ 

*° ನೀರು 


ಮಾದರಿಯ ತಯಾರಿಕೆ 


1 ದೊಡ್ಡ ಪಾರದರ್ಶಕ ಪಾತ್ರೆಯನ್ನು ತೆಗೆದುಕೊಂಡು 
ಅಡಿಯಲ್ಲ ಸುಮಾರು 7 ರಿಂದ 8m ನಷ್ಟು ಆಳದಲ್ಲ 
ಲ್ಪ ಕಲ್ಲುಗಳ ಪದರಪೊಂದನ್ನು ಹಾಕಿ. 

2. ಪಾತ್ರೆಯ ಅಡಿಯುಂದ ಸುಮಾರು 2m ಮಟ್ಟದವರೆಗೆ 
ಜಲ್ಲ ಕಲ್ಲುಗಳ ಮೇಲೆ ನೀರನ್ನು ಹಾಕಿ. ಇದು 
ಅಂತರ್ಜಲವನ್ನು ಸೂಚಿಸುತ್ತದೆ. 

3. ಹನಿಗದ ಅಥವಾ ಸ್ಥಾದ ಬಾಯಿ ನೀರಿನಲ್ಪ 
ಮುಳುಗುವಂತೆ ಇಡಿ. 

4. ಜಲ್ಲಿಯ ಪದರದ ಮೇಲೆ ಸುಮಾರು 4m ಆಳದಷ್ಟು 
ಒಂದು ಮರಳನ ಪದರವನ್ನು ಹಾಕಿ ಮತ್ತು ಹನಿಗ 
ನೇರವಾಗಿ ನಿಂತುಕೊಂಡೇ ಇರುವಂತೆ ನೋಡಿಕೊಳ್ಳ 

5. ಮರಳನ ಪದರದ ಮೇಲೆ 20m ಅಷ್ಟು ಮಣ್ಣಿನ 
ಪದರವನ್ನು ಮಣ್ಣನ್ನು ಹಾಕಿ. 

6. ಈ ಮಾದರಿಯಲ್ಲ, ನೀರು ಮತ್ತು ಕಲ್ಲುಗಳು 
ಅತ್ಯಂತ ಕೆಳಗಿನ ಪದರವಾದ ನೀರುಪೊಟರೆಯನ್ನು 
ಸೂಚಿಸುತ್ತದೆ. ಮರಳು ಮತ್ತು ಮಣ್ಣು ನೀರನ್ನು 
ಹೀರಿಕೊಳ್ಳುವ ಮೇಅನ ಪದರಗಳನ್ನು ಸೂಚಿಸುತ್ತದೆ. 
ಹನಿಗಣ  ಕೊಳವೆ- ಬಾವಿಯನ್ನು ಸೂಚಿಸುತ್ತದೆ. 
ಪಾತ್ರೆಯ ಬುಡ ಮತ್ತು ಅದನ್ನು ಇರಿಸಿರುವ ಮೇಜು 
ಹಾಸುಗಲ್ಲನ್ನು ಸೂಚಿಸುತ್ತದೆ. 

7. ಒಂದು ಚಿಕ್ಕ ಪಾತ್ರೆಯಲ್ಲ ತಿಆನೀರನ್ನು ಸಿದ್ಧವಾಗಿ 
ಇಟ್ಟುಕೊಳ್ಳಿ. ಇದು ಮಳೆನೀರನ್ನು ಸೂಚಿಸಲು 
ಬಳಸಲಾಗುವುದು. 

8. ಮತ್ತೊಂದು ಚಿಕ್ಕ ಪಾತ್ರೆಯಲ್ಲನ ನೀರಿಗೆ ಶಾಬಯ 
ಕೆಲವು ಹನಿಗಳನ್ನು ಸೇರಿಸಿ. ಬಣ್ಣದ ಶಾಲು ಹಾಕಿದ 
ನೀರನ್ನು ಸಿದ್ಧವಾಗಿ ಇಟ್ಟುಕೊಳ್ಳಿ. ಇದು 


ಮಾಅನ್ಯಕಾರಕಗಳನ್ನು ಸೂಚಿಸಲು 
ಬಳಸಲಾಗುವುದು. 


ನೀರುಪೊಟರೆಎಂದರೇನು? ಒಂದು ವಿವರಣೆ 


ಮಾದರಿಯಲ್ಲನ ಮಣ್ಣಿನ ವಿವಿಧ ಪದರಗಳನ್ನು ತೋರಿಸಿ 
ಶೇ ಮಾದರಿಯ ಪ್ರತಿಯೊಂದು ಭಾಗವು ಏನನ್ನು 
ಪ್ರತಿನಿಧಿಸುತ್ತದೆ ಎನ್ನುವುದನ್ನು ಶೂ ಹಂತವು 
ಒಳಗೊಳ್ಳುತ್ತದೆ (ಮಣ್ಣಿನ ಪದರಗಳ ಬಣ್ಣೆ ವಿದ್ಯಾರ್ಥಿಗಳು 
ಓದಿದ್ದರೆ ಇದು ಅವರಿಗೆ ಪರಿಚಿತವಾಗಿರಬಹುದು). 
ಉದಾಹರಣೆಗೆ, ಮಾದರಿಯಲ್ಲ: 


*  ಮೇಲನ ಪದರ ಮೇಲ್ಮ್ಯೈಮಣ್ಣನ್ನು ಸೂಚಿಸುತ್ತದೆ. 
ಇದು ಫಲವತ್ತತೆಯಿಂದ ಕೂಡಿದ ಪದರವಾಗಿದ್ದು. 
ಹುಲ್ಲು ಮತ್ತು ಸಣ್ಣ ಗಿಡಗಳು ಬೆಕೆಯುತ್ತಿರುವುದನ್ನು 
ನೀವು ನೋಡಬಹುದು. 


* ಈ ಮಾದರಿಯಲ್ಲರುವ ಸಣ್ಣ ಕಲ್ಲು ಮತ್ತು 
ಮರಳನಿಂದ ಕೂಡಿದ ಪದರಗಳು ಮೇಲ್ಮೈಮಣ್ಣಿನ 
ಕೆಳಗಿರುವ, ನೀರು ಸುಲಭವಾಗಿ ಪ್ರವೇಶಿಸುವ 
ಶಿಥಿಲಗೊಂಡ ಕಲ್ಲುಗಳ ಪದರಗಳನ್ನು 
ಪ್ರತಿನಿಧಿಸುತ್ತದೆ. ದೊಡ್ಡ ಮರಗಳ ಬೇರುಗಳು ಈ 
ಪದರಗಳನ್ನು ತಲುಪಬಹುದು. ಈ ಪದರಗಳು 
ಅವುಗಳ ನಡುವೆ ಹರಿದು ಬರುವ ಮಕೆನೀರನ್ನು 
ಹಿಡಿದಿಟ್ಟುಕೊಳ್ಳಲು ಸಾಕಷ್ಟು ಸ್ಥಳವನ್ನು 
ಹೊಂದಿರುತ್ತವೆ. ನೀರನ್ನು ಹಿಡಿದಿಟ್ಟುಕೊಂಡಿರುವ ಈ 
ಮಣ್ಣು-ಕಲ್ಲುಗಳ ಪದರವೇ ನೀರುಪೊಟರೆ. 
ಇಲ್ಲಂದಲೇ ನಾವು ನಮಗೆ ಬೇಕಿರುವ 
ಅಂತರ್ಜಲವನ್ನು ಹೊರತೆಗೆಯುತ್ತೇವೆ. 


* ಈ ಪಾತ್ರೆಯ ಬುಡವು ಹಾಸುಗಲ್ಲನ್ನು ಸೂಚಿಸುತ್ತದೆ. 
ಇದು ನೀರಿಗೆ ಪ್ರವೇಶಾವಕಾಶವಿರದ ಬಂಡೆಯ 
ಪದರ. ಈ ಹಾಸುಗಲ್ಲನ ಮೂಲಕ ನೀರಿನ ಪ್ರವೇಶ 
ಕಷ್ಟಸಾಧ್ಯ. 


*  ಹನಿಗ ಕೊಳವೆಬಾವಿಯನ್ನು ಸೂಚಿಸುತ್ತದೆ. 


ಕೊಳವೆಬಾವಿಯಿಂದ ನೀರನ್ನು ಹೇಗೆ 
ಹೊರತೆಗೆಯಲಾಗುತ್ತದೆ ಎಂಬ ಪ್ರಾತ್ಯಕ್ಷಿಕೆ 


ಹನಿಗನ ಮೂಲಕ ನೀರನ್ನು ಮೇಲೆತ್ತಲು ಪ್ರಯತ್ನಿಸಿ. 
ಕೊಳವಪೆಬಾವಿಯುಂದ ನೀವು ನೀರನ್ನು ಪಂಪ್‌ ಮಾಡಿದಾಗ 
ನೀರುಪೊಟರೆಯಲ್ಲರುವ ಅಂತರ್ಜಲವನ್ನು ನೀವು 
ಹೊರತೆಗೆಯುತ್ತಿದ್ದೀರಿ ಎಂದರ್ಥ. 


ಮೇಲೆ ನೀರಿನಿಂದ ಅಂತರ್ಜಲ ಹೇಗೆ 
ಪುನಶ್ಚೇತನಗೊಳ್ಳುತ್ತದೆ ಎಂಬ ಪ್ರಾತ್ಯಕ್ಷಿಕೆ 


* ಅಂತರ್ಜಲವು ಹೇಗೆ ಪುನಶ್ಲೇತನಗೊಳ್ಳುತ್ತದೆ ಎಂದು 
ಹೀಗೆ ತೋರಿಸಿ. ಮಾದರಿಯಲ್ಲರುವ ಮೇಲ್ಲದರಕ್ಕೆ 
ಧಕ್ಕೆಯಾಗದಂತೆ ಅದರ ಮೇಲೆ ನಿಧಾನವಾಗಿ 
ಜೀಕರಿನಿಂದ ತಿಆನೀರನ್ನು ಹಾಕಿ. ನೀರು ಕೆಳಗೆ 
ಇಳಯುತ್ತಿದ್ದಂತೆಯೇ ನೀರುಪೊಟರೆಯಲ್ಪ್ಲನ 
ನೀರಿನ ಮಟ್ಟ ಹೇಗೆ ಏರುತ್ತಿದೆ ಎನ್ನುವುದನ್ನು 
ವಿದ್ಯಾರ್ಥಿಗಳು ಗಮನಿಸಲ. 


* ಮಣ್ಣಿನ ಪದರಗಳ ಮೂಲಕ ಹೀರಿಕೊಂಡ 
ಮಳೆನೀರು ನೀರುಪೊಟರೆಯನ್ನು ಹೇಣೆ ಸೇರುತ್ತದೆ 
ಎಂದು ಚರ್ಚಿಸಿ. ಇದನ್ನೇ ಪುನಶ್ಚೇತನ 
ಎನ್ನಲಾಗುತ್ತದೆ. ನೀರು ಇಂಗಿ ನೀರು- 
ಹೊಟರೆಯಲ್ಲರುವ ನೀರಿನ ಮಟ್ಟ ಏರಲು ಸಾಕಷ್ಟು 
ಸಮಯ ತೆಗೆದುಕೊಳ್ಳಬಹುದು. ಸುತ್ತಮುತ್ತಆರುವ 
ತೊರೆ, ನದಿ, ಮತ್ತು ಕೆರೆಗಳಂದಲೂ ಸಹ ಜಲಧಾರಕ 
ಪದರದಲ್ಲಿರುವ ನೀರು ಪುನಶ್ಚೇತನಗೊಳ್ಳಲು ಸಾಧ್ಯ. 


ನೀರುಪೊಟರೆ ಮಾಲಿನ್ಯಗೊಳ್ಳುವುದರ ಬಗ್ಗೆ ಪ್ರಾತ್ಯಕ್ಷಿಕೆ 


° ಮಾಲಅನ್ಯಕಾರಕಗಳು ಹೇಗೆ ನೀರುಪೊಟರೆಯನ್ನು 
ಮಅನಗೊಳಸುತ್ತವೆ ಎನ್ನುವುದನ್ನು ಹೀಗೆ ತೋರಿಸಿ. 


ಬಣ್ಣದ ನೀರು ಕೈಗಾರಿಕೆಗಳ ತ್ಯಾಜ್ಯ ಮತ್ತು 
ಕ್ರಿಮಿನಾಶಕಗಳ೦ತಹ ಮಾಅನ್ಯಕಾರಕಗಳನ್ನು 
ಸೂಚಿಸುತ್ತದೆ. ಮಣ್ಣಿಗೆ ಧಕ್ಕೆಯಾಗದಂತೆ 


ನಿಧಾನವಾಗಿ ಬಣ್ಣದ ನೀರನ್ನು ಮೇಲ್ಪದರಕ್ಕೆ ಹಾಕಿ. 
ಈ ನೀರು ನೀರುಪೊಟರೆಯನ್ನು ಸೇರುವ ತನಕ 
ಕಾಂಖರಿ (ಮಾದರಿಯಲ್ಲ) ಮತ್ತು ಸೀರುಪೊಟರೆಯ 
ನೀರಿನ ಬಣ್ಣ ಬದಲಾಗುವುದನ್ನು ವಿದ್ಯಾರ್ಥಿಗಳಗೆ 
ಗಮನಿಸಲು ಹೇ. 


* ಭೂಮಿಯ ಮೇಲನ ಮಾಲಅನ್ಯಕಾರಕಗಳು ಹೇಗೆ 
ಅಂತರ್ಹಲವನ್ನು ಸೇರಿ ಅದನ್ನು ಮಲಅನಗೊಳಸ- 
ಬಹುದು ಎಂದು ವಿದ್ಯಾರ್ಥಿಗಳಗೆ ವಿವರಿಸಿ. 
ಕೈಗಾರಿಕಾ ತ್ಯಾಜ್ಯ, ಹೊಲ-ಗದ್ದೆಗಳಲ್ಲ ಬಳಸುವ 
ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳು. ಮತ್ತು 
ಮನೆಗಳ೦ದ ಬರುವ ಕೊಳಚೆನೀರು ಸೇರಿದಂತೆ 
ಎಲ್ಲವೂ ಮಾಅನ್ಯಕಾರಕಗಳು. 


ಚರ್ಚೆಗೆ ಪ್ರಶ್ನೆಗಳು 


*  ಕೊಳವೆಬಾವಿಗಕೇಕೆ ಬತ್ತಿಹೋಗುತ್ತವೆ? 

*€  ಅಂತರ್ಹಲ ಸಂಪನ್ಮೂಲವು ನೀಮಿತವೇ ಅಥವಾ 
ಅನಿಯಮಿತವೇ? ಏಕೆ? 

*  ನೀರುಪೊಟರೆಯನ್ನು ನಾವು ಹೇಗೆ ಪುನಶ್ಲೇತನ- 
ಗೊಳಸಬಹುದು? ನಿಮ್ಮ ಸುತ್ತಮುತ್ತಅನಲ್ಲ ನೀರು- 
ಪೊಟರೆಯನ್ನು ಪುನಶ್ಲೇತನಗೊಆಸುವ ಯಾವುದೇ 
ಪ್ರಯತ್ನಗಳ ಬಣ್ಣೆ ನಿಮಗೆ ತಿಆದಿದೆಯೇ? 

* ಅಂತರ್ಜಲದ ನಿರ್ವಹಣಿ ಮತ್ತು ಸಂರಕ್ಷಣೆಯನ್ನು 
ಹೇಗೆ ಮಾಡಬಹುದು? 

* ನಿಮ್ಮ ಸುತ್ತಮುತ್ತಲಅನಲ್ತಿ ಅಂತರ್ಹಲವನ್ನು 

ಮಲನಗೊಳಸಬಹುದಾದ ಮಾಅನ್ಯಕಾರಕಗಳು ಇದೆ 

ಎಂದು ನಿಮಗೆ ಅನಿಸುತ್ತದೆಯೇ? ಇದೆಯೆಂದಾದರೆ, 
ಅದರ ಮೂಲಗಳು ಯಾವುದು? 


° ಕಲ್ಕಷಗೊಂಡ ಅಂತರ್ಜಲದ ಪರಿಣಾಮಗಳು 
ಏನಾಗಿರಬಹುದು? 
° ಒಮ್ಮೆ ಕಲ್ಕಷಗೊಂಡ ಅಂತರ್ಜಲವನ್ನು 


ಸುಲಭವಾಗಿ ಪ್ವಚ್ಛದೊಳಸಬಹುದೇ? ಏಕೆ? 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 13 


ಅರಿತರು. ಶುದ್ಗೀಕರಿಸಿದ ಮೃದು ನೀರಿನ ಸಾಬೂನಿನಿಂದ 
ಉಜ್ಜಿಕೊಂಡಾಗ ಕೊಳವೆಬಾವಿಯ ಗಡಸು ನೀರಿಗಿಂತ ಹೆಚ್ಚು ನೊರೆ 
ಬರುವುದನ್ನು ತೋರಿಸಲಾಯುತು. ಇದರಿಂದ ನೀರಿನ ಗಡಸುತನದ ಬಗ್ಗೆ 
ಚರ್ಚೆ ಯಾಲಯುತು. ಕ್ಷಾರ ಮತ್ತು ಇತರೆ ಕಲ್ಕಶಗಳನ್ನು ನೀರಿನಿಂದ ಹೇಗೆ 
ಬೇರ್ಪಡಿಸ-ಬಹುದು ಎನ್ನುವುದನ್ನು ಗಮನಿಸಲು ಸರಳವಾದ ಸೌರ 
ನೀರು ಶುದ್ಗೀಕರಣ ಘಟಕವನ್ನು ತಯಾರಿಸಿದೆವು. 


LU 


ಒಂದು ದೊಡ್ಡ ಬೀಕರ್‌ (ಕನಿಷ್ಠ 


ಕೆಲವು ವಿದ್ಯಾರ್ಥಿಗಳು ನೀರಿನ 'ಮಾಲಅಕತ್ತ' ಮತ್ತು ಹಕ್ಕುಗಳ ಬಗ್ಗೆ 
ಪ್ರಶ್ನೆಗಳನ್ನು ಎತ್ತಿದರು: "ನಮ್ಮ ನೆರೆಯವರು ತಮ್ಮ ಕೊಳವೆಬಾವಿಯ 
ನೀರನ್ನು ಹೆಚ್ಚು ಉಪಯೋಗಿಸಿದರೆ ನಮ್ಮ ಕೊಳವೆಬಾವಿ 
ಬತ್ತಿಹೋಗುತ್ತದೆಯೇ? ಅಂತರ್ಜಲ ನೀರಿನ ಸರಿಸಮವಾದ ಹಂಚಿಕೆ 
ಹೇಗೆ ಸಾಧ್ಯ?” ಇದು ತಮ್ಮ ತಮ್ಮ ಹಳ್ಳಗಳಲ್ಲ ನೀರಿನ ಬಳಕೆ, 
ಸಮುದಾಯದಲ್ಲ ನೀರಿನ ಮೂಲಗಳ ನಿರ್ವಹಣಿ ಮತ್ತು ಸಂರಕ್ಷಣೆ ಬಣ್ಣ 


ಚರ್ಚೆ ಮಾಡಲು ಕಾರಣವಾಲುತು. 


‘Ya 


2 ಚಿಕ್ಕ ಜಲ್ಲಿ (ಸಣ್ಣ ಕಲ್ಲುಗಳು), ' ಉದ್ದನೆಯ ನೀರು ಬಣ್ಣದಶಾಯಿ 
ಒಂದು ಲೀಟರಿನಷ್ಟು) ಅಥವಾ ಪಾತೆಗಳು ಮರಳು, ಮೇಲ್ಮೆ ಹನಿಗ ಬಾಟಲ್‌ 
ಒಂದು ದೊಡ್ಡ ಪಾರದರ್ಶಕವಾದ ಮಣ್ಣು/ ಮಣ್ಣು * 
ಪಾತ್ರೆ (ಉದಾ: ಸಣ್ಣ ಜಲಚರ ee 
ತೊಟ್ಟೆ ಗಾತ್ರದಷ್ಟು 

ಹನಿಗ 

ಮಣ್ಣು 
ಮರಳು 
ನೀರಿನ ಮಟ್ಟ 


Bm 


ನೀರಿನ ಬಣ್ಣದ ನೀರಿನ ಪಾತ್ರೆ ದೊಡ್ಡ ಪಾ 


ಪಾತ್ರೆ 
ಅಂತರ್ಜಲ ಮಾದರಿಯ ತಯಾರಿಕೆ. 
ಕೃಪೆ: Kavita Krishna. License: CC-BY-NC. 


ಜಲ್ಲಿ (ಸಣ್ಣ ಕಲ್ಲುಗಳು) 


ಸಮುದಾಯದಿಂದ ಕಲಿಯುವುದು 


ನಾವು ಬರಪೀಡಿತ ಪ್ರದೇಶದಲ್ಲದ್ದ ಕಾರಣ, ನಾವೆಲ್ಲರೂ ನೀರಿನ ಕೊರತೆಯನ್ನು 


ವೈಯಕ್ತಿಕವಾಗಿ ಮತ್ತು ನೇರವಾಗಿ ಅನುಭವಿಸಿದ್ದೆವು. ಸ್ಥಳಿಯ ನೀರಿನ ಮೂಲಗಳ 
ಹುಡುಕಾಟ, ಅವುಗಳ ಬಳಕೆ ಮತ್ತು ಸಂರಕ್ಷಣೆ ಇವೆಲ್ಲವೂ ತರಗತಿಯಲ್ಲ ನಾವು 
ಚರ್ಜಿಸಿದ್ದ ವಿಷಯದ ವಿಸ್ತರಣೆಯಾಗಿತ್ತಷ್ಟೇ. 


ಮೊದಲನೆಯ ಕಾರ್ಯವಾಗಿ ಪ್ರತಿ ವಿದ್ಯಾರ್ಥಿಯು ತಮ್ಯ ದೈನಂದಿನ ನೀರಿನ 
ಬಳಕೆಯನ್ನು ತಮ್ಮದೇ ಆದ ದಿನಚರಿ ಪುಸ್ತಕದಲ್ಲ ದಾಖಅಸಿದರು (ಚಟುವಟಕೆ 
ಪುಟ 1 ನೋಡಿ). ಒಂದು ದಿನದಲ್ಲ ಬೇರೆ ಬೇರೆ ಕಾರ್ಯಕ್ಥಾಗಿ ತಾವು 


14 | ೫ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಡ್‌ |! ಜುಲ್ಯೆ 2023 


ಉಪಯೋಗಿಸಿದ ನೀರಿನ ಬಳಕೆಯನ್ನು ದಾಬುಲಸಿ ಅದನ್ನು ತಮ್ಯ ಸಹಪಾಠಿಗಳ 
ಬಳಕೆಯೊಂದಿಗೆ ಹೋಲಸಿದರು. ಇದರಿ೦ದ ಅವರು ಬಳಕೆ ಮಾಡುತ್ತಿದ್ದ (ಅಥವಾ 
ವ್ಯಯ ಮಾಡುತ್ತಿದ್ದು ನೀರಿನ ಪ್ರಮಾಣದ ಬಣ್ಣಿ ಮತ್ತು ಅದನ್ನು ಸಂರಕ್ಷಣೆ 
ಮಾಡಬಹುದಾದ ವಿಧಾನಗಳ ಬಗ್ಗೆಯೂ ಅರಿವು ಮೂಡಿಸಿತು. ನಂತರ, 
ಶಾಲೆಯಲ್ಲ ಸರಳ ರೂಪದ ಒಂದು 'ನೀರಿನ ಸಮೀಕ್ಷೆ' ನಡೆಸಲಾಯುತು (ಬಾಕ್ಸ್‌ 
2 ನೋಡಿ). ಶಾಲೆಗೆ ನೀರು ಎಲ್ಲಂದ ಸರಬರಾಜು ಆಗುತ್ತಿದೆ, ಅದನ್ನು ಎಲ್ಲ 
ಶೇಖರಿಸಲಾಗುತ್ತಿದೆ. ಪ್ರತಿ ದಿನದ ನೀರಿನ ಬಳಕಕೆಯೆಷ್ಟು ಎನ್ನುವುದನ್ನು 
ಶೋಧಿಸಿದೆವು. 


ಬಾಕ್ಸ್‌ 2 
ನೀರಿನ ಬಳಕೆಯ ಸಮೀಕ್ಷೆ 


ನೀರಿನ ಮೂಲಗಳ ಪರಿಣಾಮಕಾರಿಯ ನಿರ್ವಹಣಿಯಲ್ಲ 
ನಾವು ನೀರನ್ನು ಹೇಗೆ ಬಳಸುತ್ತೇವೆ ಎಂದು ಅರ್ಥಮಾಡಿ- 
ಕೊಳ್ಳುವುದೇ ಮೊಟ್ಟಮೊದಲ ಮತ್ತು ಬಹಳ ಮುಖ್ಯವಾದ 
ಅಂಶ. ನೀರಿನ ಬಳಕೆಯ ಕುರಿತ ಮಾಹಿತಿಯ 
ಸಂಶೋಧನೆ ಮತ್ತು ವಿಶ್ಲೇಷಣೆಯು ವಿದ್ಯಾರ್ಥಿಗಳಲ್ಲ 
ನೀರಿನ ಸಂರಕ್ಷಣೆಯ ಮಹತ್ಸವದ ಬಣ್ಣೆ ಅರಿವು 
ಮೂಡಿಸಲು ನೆರವಾಗಬಹುದು. 


ವಿದ್ಯಾರ್ಥಿಗಳು ತಮ್ಯ ಪ್ರಂತ ನೀರಿನ ಬಳಕೆಯನ್ನು 


ಪರಿಗಣಿಸುವುದರ ಜೊತೆಗೆ ಸಮುದಾಯ ಮಟ್ಟದಲ್ಲಿ 
ನೀರಿನ ಬಳಕೆಯ ಬಗ್ಗೆ ಮಾಹಿತಿಯನ್ನು ಸಂದ್ರಹಿಸ- 
ಬಹುದು. ವಯಸ್ಥ್ಸರ ಸಹಾಯದೊಂದಿಗೆ ವಿದ್ಯಾರ್ಥಿಗಳು 
ತಮ್ಮ ಶಾಲೆ ಮತ್ತು ಮನೆಯ ಸುತ್ತಮುತ್ತ ಈ ಕೆಲವು 


ಚಟುವಟಕೆಗಳನ್ನು ಹಮ್ಮಿಕೊಳ್ಳಬಹುದು: 


ಶಾಲೆಯನೀರಿನ ಸಮೀಕ್ಷೆ 
ವಿದ್ಯಾರ್ಥಿಗಳು ನಾನಾ ರೀತಿಗಳಲ್ಲ ಶಾಲೆಯಲ್ಪನ ನೀರಿನ 
ಬಳಕೆಯ ಕುರಿತು ಪರಿಶೋಧಿಸಬಹುದು. 


* ನೀರಿನ ಬಳಕೆಯ ವಿವಿಧ ಅಂಶಗಳಾದ ಪೂರೈಕೆ. 
ಶೇಖರಣೆ, ಮತ್ತು ಸಂರಕ್ಷಣೆಯ ಬದ್ದೆ ವಿದ್ಯಾರ್ಥಿಗಳು 
ಚಿಕ್ಕ ಚಿಕ್ಕ ತಂಡಗಳಲ್ಲ ಅಧ್ಯಯನ ನಡೆಸಬಹುದು. 
ಇದನ್ನು ಅವರು ಶಾಲೆಯ ಅಕ್ಕ ಪಕ್ಕದಲ್ಲರುವ ನೀರಿನ 
ತೊಟ್ಟ. ಮಠೆನೀರು ಸಂಗ್ರಹಣೆಗೆಂದಿರುವ ವ್ಯವಸ್ಥೆ 
ಮತ್ತು ನೀರಿನ ಮೀಟರುಗಳಂತಹ ನೀರಿಗೆ 
ಸಂಬಂಧಪಟ್ಟ ಸೌಲಭ್ಯಗಳನ್ನು ಶೋಧಿಸುವ 
ಮೂಲಕ, ಮತ್ತು ಸಂಬಂಧಪಟ್ಟ ಶಾಲೆಯ 
ಸಿಬ್ಬಂದಿಯೊಂದಿಗೆ ಸಂದರ್ಶನ ನಡೆಸುವುದರ 
ಮೂಲಕ ಮಾಡಬಹುದು. ನಂತರ ತಮ್ಮ 
ಆಪಿಷ್ಠಾರಗಳನ್ನು ತರಗತಿಯೊಂದಿಗೆ 
ಹಂಚಿಕೊಳ್ಳಬಹುದು. 


ಇಡೀ 


* ಬದಲಗೆ, ವಿದ್ಯಾರ್ಥಿಗಳೊಂದಿಗೆ ನೀರಿನ ಪೂರೈಕೆ. 
ಉಪಯೋಗ ಮತ್ತು ಶೇಖರಣೆಯ ಬಣ್ಣೆ ಮಾತುಕತೆ 
ನಡೆಸುವ ಸಲುವಾಗಿ ನೀವು ಶಾಲೆಯ ನೀರಿನ 
ಪೂರೈಕೆಯನ್ನು ನಿರ್ವಹಿಸುವ ಸಿಬ್ಣಂದಿಯನ್ನು 
ತರಗತಿಗೆ ಕರೆಸಬಹುದು. 


ವಿದ್ಯಾರ್ಥಿಗಳು ಈ ಕೆಳಗಿರುವಂತಹ ಪ್ರಶ್ನೆಗಳಗೆ ಉತ್ತರ 
ಕಂಡುಕೊಳ್ಳಬಹುದು: 


1 ಯಾವ ಯಾವ ಉದ್ದೇಶಗಳಗಾಗಿ ಶಾಲೆಯಲ್ಲ 


ನೀರನ್ನು ಬಳಸಲಾಗುತ್ತದೆ? 

2. ಶಾಲೆಯ ಒಂದು ದಿನದ ನೀರಿನ ಬಳಕೆಯ 
ಪ್ರಮಾಣಖೇನು? 

3. ನೀರಿನ ಮೂಲ ಯಾವುದು? ಬೇರೆ ಬೇರೆ 
ಮೂಲಗಳವೆಯೇ? 


4. ಉಪಯೋಗಕ್ಕೆ ಮುನ್ನ ನೀರನ್ನು ಶುದ್ಲೀಕರಿಸ- 
ಲಾಗುತ್ತದೆಯೇ? ಹೌದಾದರೆ, ಶುದ್ಗೀಕರಣ 
ವಿಧಾನಗಳೇನಮು? 

5. ನೀರನ್ನು ಎಲ್ಲ ಶೇಖರಿಸಲಾಗುತ್ತದೆ? ಶಾಲೆಯಲ್ಲ 
ಶೇಖರಿಸಬಹುದಾದ ಪ್ರಮಾಣವೇನು? 

6. ಶಾಲೆಯು ನೀರು ಸಂರಕ್ಷಣೆಯ 
ವಿಧಾನಗಳನ್ನೇನಾದರೂ ರೂಢಿಸಿಕೊಂಡಿದೆಯೇ? 
ಹಾಗಾದರೆ ಯಾವುದು? 

7. ಶಾಲೆಯಲ್ಪ ಸೀರಿನ ಸಂರಕ್ಷಣೆಯ ಇತರೆ ವಿಧಾನಗಳ 
ಬಗ್ಗೆ ನಾವು ಆಲೋಚಿಸಬಹುದೇ? 


ನೆರೆಹೊರೆಯವರನೀರಿನ ಸಮೀಕ್ಷೆ 


ವಿದ್ಯಾರ್ಥಿಗಳು ತಮ್ಮ ನೆರೆಹೊರೆಯವರ ನೀರಿನ ಪೂರೈಕೆ, 
ಬಳಕೆ ಮತ್ತು ಸಂರಕ್ಷಣಿಯ ಬಣ್ಣೆ ತಿಆಯಲು ಸ್ಥಳೀಯ 
ನೀರಿನ ಸಮೀಕ್ಷೆ ನಡೆಸಬಹುದು. ಅವರವರ ಸನ್ನಿವೇಶಕ್ಷೆ 
ಅನುಗುಣವಾಗಿ ನೆರೆಹೊರೆ ಯಾವುದು ಬೇಕಾದರೂ 
ಆಗಬಹುದು - ಒಂದು ಹಳ್ಳಿ. ಪಟ್ಟಣದ ಕೆಲವು ಬದಿಗಳು, 
ಅಥವಾ ನಗರದ ವಸತಿ ಸಮುಚ್ಛಯಗಳು ಹೀಗೆ. ಇದನ್ನು 
ಅವರು ಅಲ್ಲರುವ ನೀರಿನ ಸೌಕರ್ಯಗಳನ್ನು (ಅಂದರೆ 
ಬಾವಿ, ಕೊಳವೆಬಾವಿ. ನೀರು ಶೇಖರಣಿಯ ತೊಟ್ಟಗಳು. 
ನೀರಿನ ಸಂಸ್ಥರಣ ಘಟಕಗಳು, ಮಠೆನೀರು ಸಂಗ್ರಹಣಿಯ 
ವ್ಯವಸ್ಥೆಗಳು ಇತ್ಯಾದಿ) ಶೋಧಿಸುವ ಮೂಲಕ, ಮತ್ತು ಈ 
ಬಗ್ಗೆ ಹಿರಿಯರೊಂದಿಗೆ ಸಂದರ್ಶನ ನಡೆಸುವುದರ 
ಮೂಲಕ ಮಾಡಬಹುದು. ನಂತರ ಇಡೀ 
ತರಗತಿಯೊಂದಿಗೆ ತಮ್ಯ ಆವಿಷ್ಣಾರಗಳನ್ನು ಚಾರ್ಟ್‌ 
ಮಾಡುವುದರ ಮೂಲಕ ಅಥವಾ ಮಂಡನೆಯ ಮೂಲಕ 
ಹಂಚಿಕೊಳ್ಳಬಹುದು. 


ವಿದ್ಯಾರ್ಥಿಗಳು ಈ ಕೆಳಗಿರುವಂತಹ ಪ್ರಶ್ನೆಗಳಗೆ ಉತ್ತರ 
ಕಂಡುಕೊಳ್ಳಬಹುದು: 


1 ನಿಮ್ಮ ನೆರೆಹೊರೆ / ಹಳ್ಳಯಲ್ಲ ನೀರನ್ನು ಬಳಸುವ 
ವಿವಿಧ ರೀತಿಗಳಾವುವು? ಪಟ್ಟ ಮಾಡಿ. 

2. ನಿಮ್ಮ ಮನೆಗೆ ನೀರು ಎಲ್ಲಂದ ಬರುತ್ತದೆ (ಕೊಳಾಯಿ. 
ಹಳ್ಳಿಯ ಬಾವಿ ಇತ್ಯಾದಿ)? 

8. ನೀವು ನಿಮ್ಯ ಬೇರೆ ಬೇರೆ ಉಪಯೋಗಗಳಗೆ ಬೇರೆ 
ಬೇರೆ ನೀರಿನ ಮೂಲಗಳನ್ನು ಬಳಸುತ್ತೀರೇ? 
ಉದಾಹರಣಿಗೆ. ಕುಡಿಯುವ ನೀರು, ಮನೆ 
ಬಳಕೆಯ ನೀರು, ಕೃಷಿ/ ತೋಟಕ್ಕೆ ಬಳಸುವ ನೀರು 
ಇತ್ಯಾದಿ? ಪಟ್ಟ ಮಾಡಿ. 

4. ನೀರಿನ ಬ್ಯಾಂಕರ್ರಥವಾ ಪೈಷ್ಲಿಂದ ನೀರು 
ಬರುತ್ತಿದ್ದ್ಲ ಅದರ ಮೂಲ ಯಾವುದು ಎಂದು 
ನಿಮಗೆ ತಿಆದಿದೆಯೇ (ಅಂದರೆ ಅಂತರ್ಹಲ, ನದಿ, 
ಕೆರೆ ಇತ್ಯಾದಿ)? 


5. ನೀರಿಗೆ ನೀವು ಹಣ ಕೊಡುತ್ತೀರಾ? ಯಾರಿಗೆ 
ಕೊಡುತ್ತೀರಿ? ಎಷ್ಟು ಕೊಡುತ್ತೀರಿ? 
6. ನಿಮ್ಮ ನೆರೆಹೊರೆಯಲ್ಲ ನೀರಿನ ಶೇಖರಣೆಗೆ 


ತೊಟ್ಟಗಳು ಇದೆಯೇ? ಹೌದಾದರೆ, ಅವುಗಳಲ್ತ ಎಷ್ಟು 
ನೀರನ್ನು ಸಂಗ್ರಹಿಸಬಹುದು? ಎಷ್ಟು ದಿನಕ್ಕೊಮ್ಮೆ 
ತುಂಜಸಲಾಗುತ್ತದೆ? ಇದರ ನಿರ್ವಹಣಿಯ 
ಜವಾಬ್ದಾರಿ ಯಾರದ್ದು? 

7 ಉಪಯೋಗಕ್ಕೆ ಮುನ್ನ ಮನೆಯಲ್ಲ ನೀವು ನೀರನ್ನು 
ಶುದ್ಧಗೊಳಸುತ್ತೀರಾ ಅಥವಾ 
ಸಂಸ್ಥರಣಗೊಳಸುತ್ತೀರಾ? ಹೌದಾದರೆ, ಹೇಗೆ? 


8. ನಿಮ್ಮ ಮನೆಗೆ ಬರುವ ಮುನ್ನ ನೀರು 
ಶುದ್ಗೀಕರಿಸಲ್ಪಡುತ್ತದೆಯೇ ಅಥವಾ 
ಸಂಸ್ಥರಣಗೊಳ್ಳುತ್ತದೆಯೇ? ಹೌದಾದರೆ, ಅದನ್ನು 


ಮಾಡುವವರು ಯಾರು? 

೨. ನೀರಿನ ಸಂರಕ್ಷಣೆಯ ವಿಧಾನಗಳನ್ನೇನಾದರೂ 
ಅಳವಡಿಸಿಕೊಂಡಿದ್ದೀರಾ? ಯಾವುವು? 

10. ನಿಮ್ಮ ನೆರೆಹೊರೆಯಲ್ಲ ನೀರಿನ ಸಂರಕ್ಷಣಿ ಕುರಿತಂತೆ 
ಇತರೆ ವಿಧಾನಗಳ ಬಗ್ಗೆ ನೀವು ಯೋಚಿಸಬಹುದೇ? 

1. ಕಾಲಾಂತರದಲ್ಲ ದಶಕದಿಂದೀಚೆಗೆ ಸೀರಿನ ಲಭ್ಯತೆ 
ಮತ್ತು ಬಳಕೆಯಲ್ಲಾಗಿರುವ ಬದಲಾವಣಿಯ ಬಣ್ಣ 
ಕೆಲವು ಹಿರಿಯರೊಂದಿಗೆ ಮಾತನಾಡಿ ತಿಆದು ಕೊಳ್ಳಿ. 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 15 


ಶಾಲೆಯಲ್ಲ ಹೊಸದಾಗಿ ಸ್ಥಾಪಿಸಲಾಗುತ್ತಿದ್ದ 
ಮಳೆನೀರು ಸಂಗ್ರಹಣಿಯ ವ್ಯವಸ್ಥೆಯನ್ನು ನೋಡಿ 
ವಿದ್ಯಾರ್ಥಿಗಳು ಪುಳಕಿತರಾದರು. ಇದು 
ಸಮುದಾಯದಲ್ಲ ಮಳೆ ನೀರಿನ ಸಂರ್ರಹಣಿ ಮತ್ತು 
ಶೇಖರಣಿಯ ವಿಭನ್ನ ವಿಧಾನಗಳ ಬಗ್ಗೆ ಚರ್ಚೆ 


ಮಾಡಲು ಉತ್ತಮ ಅವಕಾಶವನ್ನು ಒದಗಿಸಿತು. 


ಈ 'ನೀರಿನ ಸಮೀಕ್ಷೆ'ಯ ವಿಚಾರವನ್ನು ಅವರ 
ಸಮುದಾಯಗಳಗೂ ವಿಸ್ನರಿಸಲಾಯುತು. ಅನೇಕ 
ಮತ್ತು ಬೇರೆ ಬೇರೆ ಹಳ್ಳಗಳಂದ ಬಂದ 
ವಿದ್ಯಾರ್ಥಿಗಳು ತಂಡಗಕಲ್ಲ ಕೆಲಸಮಾಡಿ 'ನೀರಿನ 
ನಕ್ಷೆ' ಗಳನ್ನು ತಯಾರಿಸಿದರು. ಇದರಲ್ಲ ತಮ್ಯ 
ಹಳ್ಳಗಳ ಇರುವ ನೀರಿನ ಮೂಲಗಳಾದ 
ಕೊಳವೆಬಾವಿ, ಬಾವಿ. ಇಂಗು ಗುಂಡಿ ಮತ್ತು 
ತೊರೆಗಳನ್ನು ತೋರಿಸಿದರು. ಇದರ ಜೊತೆಗೆ, ತಮ್ಯ 
ಹಳ್ಳಗಳಲ್ಲ ನೀರಿನ ಶೇಖರಣೆ ಮತ್ತು ವಿತರಣೆಗೆಂದಿದ್ದ 
ಸೌಲಭ್ಯಗಳಾದ ಹಓಿವರ್ಹೆಡ್‌ ಲ್ಯಾಂಕುಗಳು ಮತ್ತು 
ಸಮುದಾಯ ಮಟ್ಟದಲ್ಲರುವ ನೀರಿನ 
ಕೊಳಾಲುಗಳನ್ನು ದಾಬಲಅಸಿದರು (ಚಿತ್ರ 2 
ನೋಡಿ). ಕಾಲಾಂತರದಲ್ಲ ನೀರಿನ ಮೂಲ ಮತ್ತು 


ನೀರಿನ ಬಳಕೆಯಲ್ಲ ಆದ ಬದಲಾವಣಿಯ ಬಗ್ಗೆ 
ತಿಆದುಕೊಳ್ಳಲು ಅವರು ತಮ್ಯ ಅಜ್ಞ- 
ಅಜ್ಞಿಯರೊಂದಿಗೆ ಮತ್ತು ಹಳ್ಳಯ ಹಿರಿಯರೊಂದಿಗೆ 
ಸಂದರ್ಶನ ನಡೆಸಿದರು. 

ಇತ್ತ ತರಗತಿಯಲ್ಲ, ವಿದ್ಯಾರ್ಥಿಗಳಗೆ ತಮ್ಯ 
ಆವಿಷ್ಣಾರಗಳನ್ನು ಹಂಚಿಕೊಳ್ಳಲು ಅನುವು 
ಮಾಡಿಕೊಡಲಾಲಯುತು. ಅನೇಕರಿಗೆ ತಮ್ಯ ಅಜ್ಜ 
ಅಜ್ಜಿಯರು ಚಿಕ್ಕವರಾಗಿದ್ದಾಗ ಕೊಳವೆಬಾವಿಗಳೇ 
ಇರಅಲ್ಲವೆಂಬುದನ್ನು ಕೇಳ ಆಶ್ಚರ್ಯವಾಲಯುತು. 
ಬತ್ತಿ ಹೋದ ಸ್ಥಳೀಯ ತೊರೆ ಮತ್ತು ಹೊಂಡಗಳ 
ಬಧ್ದೆ ತಿಆದುಕೊಂಡರು. ಹಿಂದಿನ ತಲೆಮಾರಿನವರು 
ಒಂದು ಸಮುದಾಯದ ಸಂಪನ್ಯ್ಕೂಲವನ್ನಾಗಿ 
ನೀರನ್ನು ಹಂಚಿಕೊಂಡು ನಿರ್ವಹಿಸುತ್ತಿದ್ದ 
ರೀತಿಗಳನ್ನು ಕೇಳ ಅದಕ್ನು ಇಂದು ತಮ್ಯ ಹಳ್ಳಗಳಲ್ಲಿ 
ಕಂಡುಬರುವ ಕೊಳವೆಬಾವಿಗಳ ಖಾಸಗಿ 
ಮಾಲಅಕತ್ವಕ್ಕೂ ಇರುವ ವ್ಯತ್ಯಾಸವನ್ನು 


ಗುರುತಿಸಿದರು. ಒಂದು ಕಾಲದಲ್ಲ ಮಳೆ ಆಧಾರಿತ 
ಬೆಕೆಯಾದ ಧಾನ್ಯಗಳನ್ನು ಹೇಗೆ ಹೆಚ್ಚು ನೀರು 
ಅವಲಂಬತ ಬೆಳೆಯಾದ ಭತ್ತವು ಬದಲಾಲುಸಿತು 
ಎನ್ನುವುದನ್ನು 


ಅವರು ಹಿರಿಯರೊಂದಿಗಿನ 


ಚಿತ್ರ 2. ಮಕ್ಕಳು ತಯಾರಿಸಿದ ಹಳ್ಳಿಯ ನೀರಿನ ನಕ್ಷೆಗಳ ಉದಾಹರಣೆಗಳು 


ಕೃಪೆ: Kavita Krishna. License: CC-BY-NC. 


ಮಾತುಕತೆಯಿಂದ ತಿಆದುಕೊಂಡರು. ಇದು 
ಕೊಳವೆಬಾವಿಯ ಆಗಮನ ಹೇಗೆ ಕೃಷಿ 
ಪಧ್ಧತಿಯನ್ನು ಅನೇಕ ರೀತಿಯಲ್ಲ ಬದಲಾಯುಸಿತು 
ಮತ್ತು ತಮ್ಮ ಹಳ್ಳಗಳಲ್ಲ ನೀರಿನ ಕೊರತೆಯು ಕೃಷಿ 


ಮತ್ತು ಜೀವನೋಪಾಯದ ಮೇಲೆ ಹೇಗೆ 
ಪರಿಣಾಮ ಜೀರುತ್ತಿದೆ ಎನ್ನುವುದರ ಬಣ್ಣೆ ಆಳವಾದ 
ಚರ್ಚೆಗೆ ಕೊಂಡೊಲ್ಯುೂತು. 

ತಮ್ಮ ಹಳ್ಳಗಳಲ್ಲ ಬದಲಾಗುತ್ತಿರುವ ನೀರಿನ 


ಬಳಕೆಯ ಪದ್ಧತಿಗಳು, ನೀರಿನ ವಿತರಣೆ, ಮತ್ತು 
ನೀರಿನ ಕೊರತೆಯಂತಹ ವಿಷಯಗಳ ಬಗೆಗಿನ 
ಚರ್ಚೆಯು ದೇಶದಾದ್ಯಂತ ಮತ್ತು ಇಡೀ 
ಜಗತ್ತಿನಲ್ಲಯೂ ಕಂಡುಬರುವ ಅದೇ ಸಮಸ್ಯೆಗಳ 
ಬಗ್ಗೆ ಚರ್ಚೆ ಬೆಕೆಯುತು. ಉದಾಹರಣೆಗೆ, ನಾವು 
ನಮ್ಯ ದೇಶದಲ್ಲ ಲಭ್ಯವಿರುವ ಸಿಹಿನೀರಿನ 
ಮೂಲಗಳನ್ನು ನಕ್ಷೆಯ ಮೂಲಕ ಗುರುತಿಸಿ, ಅದರ 
ಕೊರತೆಗೆ ಕಾರಣ ಮತ್ತು ಅದರ ನಿರ್ವಹಣಿ ಮತ್ತು 
ಸಂರಕ್ಷಣೆಯ ವಿಧಾನಗಳ ಬಣ್ಣೆ ಚರ್ಜಸಿದೆವು. 


ಕಲಿಕೆಯಿಂದ ಕ್ರಿಯೆಯತ್ತ 


ಶಾಲೆಯಲ್ಲ ನಾವು ನೀರಿನ ಬಳಕೆಯ ಬಣ್ಣ 
ಕಅಯುತ್ತಆರುವಾಗಲೇ ಶಾಲೆಯಲ್ಲ ನೀರನ್ನು 
ಸಂರಕ್ಷಿಸಬಹುದಾದ ಇತರೆ ಅನೇಕ ವಿಧಾನಗಳನ್ನು 
ಹುಡುಕಲು ಆರಂಭಿಸಿದೆವು. ಸಾಪೇಕ್ಷ ಸ್ವಚ್ಛ ಎನಿಸುವ 
ಪಾತ್ರೆ ತೊಳೆದ ಅಥವಾ ಸ್ನಾನ ಮಾಡಿದ (ತ್ಯಾಜ್ಯ 
ನೀರು) ನೀರನ್ನು ಮರುಬಳಸಿ ಮುಟ್ಟ ಕೈದೋಟವನ್ನು 


ಮಾಡಬಹುದೆಂಬ 
ಆಕರ್ಷಕವಾಗಿ ಕಂಡಿತು. ತ್ಯಾಜ್ಯ ನೀರಿನ 
ಮೂಲಗಳ ಲಭ್ಯತೆಯನ್ನು ಕಂಡುಕೊಳ್ಳಲು 
ಶಾಲೆಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕ ಬಂದ 
ನಂತರ. ಊಟದ ಕೋಣೆಯಲ್ಲ ಕೈ ತೊಳೆದ ಮತ್ತು 
ಪಾತ್ರೆ ತೊಳೆದ ತ್ಯಾಜ್ಯ ನೀರನ್ನು ಮರು ಬಳಕೆ 
ಮಾಡಲು ನಿರ್ಧರಿಸಿದೆವು. ಈ ತ್ಯಾಜ್ಯ ನೀರನ್ನು 
ಅಲ್ಲೇ ಸಮೀಪದ ಕೈದೋಟದ ಜಾಗಕ್ಕೆ ಹರಿಸಲು 


ಸಲಹೆಯು ಮಕ್ಕಳಗೆ 


16 | ೫ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ | ಜುಲ್ಯೆ 2023 


ಒಂದು ಪ್ಲಾಳ್ತಿಕ್ಕೊಳವೆಯನ್ನು ಹಾಕಲಾಲಯುತು. 
ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಸೇರಿಕೊಂಡು 
ಹಲವಾರು ದಿನಗಳು ಸಂಜೆಯ ಸಮಯದಲ್ಲ ಈ 


ಸಳಕವನು ಪ್ರಚ್ಛಗೊಳಸಲು. ಮಣನು 
[5 1 5) [Mac 
ಹದಗೊಳಸಲು, ನೀರು ಹರಿಸಲು, ಸಣ್ಣ 
ಕಾಲುವೆಗಳನ್ನು ನಿರ್ಮಿಸಲು ಸಮಯ 


ವ್ಯಯುಸಿದರು (ಚಿತ್ರ 3 ನೋಡಿ). 


"ಣಂeಜಲ್ರಂಣಂ» ಗಜಡಿಡಣ 
ಐಆಂೂಂಧಿೀಣ ಂeಂಂappe py ಉಂ 28 * 


“eRe Hauehege 
Bo, Be He Bal ಉಲ೪ ಉಂಇ a * 


ವಂದ ಅಂಣಂಬ 

papedeoe co saRoe, ep RausEಣ ಬgo 
“cERocCegoCON LUNG EE 

wo pap cope mH Balun, noe no% 2. * 


"ಾಂeಣಬgಿಂಣom Haueಧಿee 
[9] pa w 
ನಲಲಣ ಲಥ ಬಲದ ೭೧ ಡಔಂಂಂಬಂವ ಬಲ * 
"eRಂePgocom Hane 
ap acto Bo aE, 2೧8 ಔಯಂಂಊಂe aಜಲ « 


USP 
4- 


43% De Hace 

oe a ನಲಂ Boeew Hee ಇ3ಇವ೦ಣ “ರಾಣ 
see be comoes soy BoB oe 

Fa woaBeoeca pogroeew ap3nen Fe Bre 


‘mone aLeoe Hee HEnne ae 200 ALER 


38 De apeoweoe ere Heo 


Spopogo? sevasp “cpemeep tporoF seven 


acer o(Ayde/S0}0U0 Ud) e038 ‘CHOTEVLITpoRN 
bog epಧಿವಾ ಎ೦ದಾಧ -£OEOಣ * 


‘eenthe eee LeuaLerae ‘woe ‘Bo 
spe vac tauspeene RoE 


‘2 nucees To ane Exoe Hoe . 
`3ಥಾಣಾ 8 ALBpNೀOಊN RNR . 


RUEBETIE 
eee ಉಲೂಲy 


ಎ BEC ಬಂoR 
SB oaaಔ ಕ “oa ‘oan . 
"ಲಔ ಔಾಧ ಧಾಲಇಳ . 


sea Toe Boece NOW 


‘Eee emcee tro? 
208 Re coe LerpRonY pag oN . 
: eee ೧% 


‘pecivrpove cov Lec soಔHe 
[Xx] 

ಟಬ ೪೧ ೧ಡಿ ಅಂಟ ಡಿಟ3ರೀಂಣ ಬನಿ . 

i008 ಡಲ 


‘puemapea 

peice sgae Eee Brow Hie 20020 
'ಐಲೀಣಆಧೀಂ ಆಂ 28 ಊರ ಉದ . 

‘ace Bro 

ಆಂ ಬಂ ಔಣಜಲಂೂ ಕಬಣ3ರೀಂಾ ಉಂಲಂಧಔ . 

000೪ yececEn 


“ees RorEcw ter teks yecherem 

-006 Br ‘eB ‘se-mecue Habe? ee woe . 
‘aro wESeಾ ಊಂ . 

ಥೊಂಜ ಗಂ ಲಭ ಗಂay 


AUS Ree Heappive 


© 


‘cewoccecveEe vevpecore erpocom sugosuvdece 208 Baurorcs pe8 ‘nia “Tune pec 
ceivegaey poccouecac ume B3¢ox powor coe? Fe Err aU30%0e tec r 1430N 2c poRmac Tpapeacrape Bow Ter ergs 
"ಬಂುಣಆಂ ಔಂಂಬಾಂಂ 208 26 eo Wp ೧೫ ಲಭ ಣರ ಲ೪ರಿಂಣಂಜ ೧೦3೪, ೪p ee appec coe pap3¢%0G coeupe copa 


ನರಂ £೧ ಬಲಾ 
| 20emಣ 
pewee 20000 Ewe ayo 


A41s42Alun 
wag wizy 


“ppvoeroe Swap Er voas, roe 

Ree cau30 toc caved twrofek: compe 
now Fo uocg wow wapucee Noy - 
‘pov3epo~ cap30%ne TprogoBe 

Be xogac Fr pop ‘೪9a ೧ಲಅ ಔೋಂಧೀn . 
‘pece cowacen velox Twapgofen 

“CHREOOR ‘CeKRR RUC Re aemn 28 . 


“povkooke Rwpovyopaecyo Hoan 
Rxopee U3 vaccer wpa Keke . 
'ಬಿಳಲಟ ಬ3ಡಬಿಂಜ ಭಲಿಂಲಭಂ೦% Ree aun 
chcemae Ho quಕಂಂಾ ಔಾಂ 280 ಬಲಂ% 
ಔಣ £ರಿಔ ಇಲಲ ಔೂಟಥಿಣ ವ "ಉಂಣಉಂಂ . 


"eಣಂeಣಜgocor Lapphege 
ಯಲ 3ರಂಣ ಡಲಆಔಂ, ಲಲ ಔಂಂeಗಂe 2೪೨ . 


‘weceoke rose He 
opeoe Ho3meon Ep ಧೋ, ಬಂ - 


AUS Be 
4 


20 ಅ" £೧3992 | Dogae coop ‘eo 


"Wo eubP900TIeAS NEAL PIE OER ‘PENG CONE AUIEE SL DEES ir carbons 


‘eovgow Le coger Fo more noo Bale . 
‘emacs ropa nov prope . 


‘pemaceen Peenoe Tprogac soe 2° Feng . 


k ‘spe He aLgocHcHok 
Er epee ‘mofo cou ‘rev 0 . 


'ಆ3ಂಂಣ ಉಎಣನು ಆಂಡಂಧ್ರಿಂ ೪ ಐ೧ಂಣ ಥಿ ಲೀಣಡ೧ . 


‘oewccg Tee Eg ‘HEM AE 
fl [J [o) 
ಗಣ - ಉಔಯ3ಣಣ ಬಡಿLಬೀಲಿ ಆಂಡ ಬಂ . 


‘see De pkey 

a popospac twappowenn oat . 
ee oak some 

noemny Fo ete vac enone . 


‘see De Alcan 320 oa . 
‘238 vac tnosyogner ೧3REOR . 


RUEBETIE 
eee ಅಧಾ 


ನಂಬಳಲ್ರಿಂಣಂಜ "ಆಥ ೧೯೫ Gaupea op Te au eee ‘pepe Fe ‘eee Toyo 07oe BR ce OPO © 


Weare 


`8ಣ ಬಲಾ ಔಲಣಂಂಂಂಣ ಕಾಂ ಗಂಡ . 
X "88೧ ಬಂ £8೧೦6 . 
‘metacececn Twrogac Row Up 


‘caLveNG ouBpow Noy . 
‘Bec couBoow oa . 
:ಔ೧೦» ಬಜ 


ಟನ ಆಂಎಂಧಿಂ ಬಂಂಲ ೪೦೬೩೧ ಜೆ 
:ಆ೧೩3ಶ್ರಿಂ ಬಲಲ 


‘eee 
'ಬಎಜಲಟ ಬಂ. 
Bc Nav 


Stee ೧3ಇಐ೦ಣ 

'ಬವಾಥೆ[ಂಾ CFoLTTECOGY . 

icwapnoc (1ayinbe) 

ಲಾಲಾ ED ಉಂಔಂ ೪ HecepaT . 


a3%e08 “cece eee oa 


ಚಿತ್ರ 3: ಗ್ರಾಮೀಣ ಶಾಲೆಯ ಕೈದೋಟ 
ಕೃಪೆ: Kavita Krishna. License: CC-BY-NC. 


ವಿದ್ಯಾರ್ಥಿಗಳು ಸಣ್ಣ ಗುಂಪುಗಳನ್ನು ಕಟ್ಟಕೊಂಡು 
ಪ್ರತಿ ಗುಂಪು ತಮ್ಮ ವ್ಯಕ್ತಿಗತ ತರಕಾರಿ ಬದುಗಳ 
ಜವಾಬ್ದಾರಿಯನ್ನು ತೆಗೆದುಕೊಂಡರು. ತಮ್ಯ 
ಬದುವಿನಲ್ಲಿ ಯಾವ ತರಕಾರಿಯನ್ನು ಬೆಕೆಸ- 
ಬೇಕೆಂದು ನಿರ್ಧರಿಸಿ. ಮನೆಯಿಂದ ಜೀಜಗಳನ್ನು 
ತಂದು ನೆಟ್ಟು. ಉತ್ಸಾಹದಿಂದ ತಮ್ಯ ಬದುಗಳಗೆ 
ನೀರೆರೆದು ಕಾವಲು ಕಾಯ್ದರು. ಪ್ರತಿ ಊಟದ 
ನಂತರ ಓಡಿ 'ತಮ್ಯ' ಗಿಡಗಳಗೆ ನೀರಿದೆಯೇ ಎಂದು 
ಪರೀಕ್ಷಿಸುತ್ತಿದ್ದರು. ಆರಂಭದಲ್ಲಿ ನೀರಿನ 
ವಿಷಯವಾಗಿ ನಡೆದ ವಾದವಿವಾದಗಳ ನಂತರ, ಚಿಕ್ಕ 
ಚಿಕ್ಕ ಅಣೆಕಟ್ಟು ಮತ್ತು ಕಾಲುವೆಗಳ ವ್ಯವಸ್ಥೆಯನ್ನು 
ಸೃಜನ- ಕುಶಲವಾಗಿ ನಿರ್ಮಿಸುವುದರ ಮೂಲಕ 
ತ್ಯಾಜ್ಯ ನೀರನ್ನು ನ್ಯಾಯಯುತವಾಗಿ 
'ಪಂಚಿಕೊಳ್ಳುವ' ರೀತಿಗಳನ್ನು ಸಮಾಲೋಚಿಸಿ 
ಒಮ್ಮತಕ್ಕೆ ಬಂದರು. 


ನೀರು, ಮಣ್ಣು. ಗಿಡಮರ ಮತ್ತು ಕೃಷಿ ಪದ್ಧತಿಗಳ 
ಬಗ್ಗೆ ಸಾಕಷ್ಟು ಸ್ವಾರಸ್ಯವಾದ ಚರ್ಚೆಗಳಗೆ ಈ 
ಕೈದೋಟ ವೇದಿಕೆಯಾಲಯುತು. ವಿದ್ಯಾರ್ಥಿಗಳು 
ಪ್ರಶ್ನೆಗಳನ್ನು ಕೇಳಆದರು, ತಮ್ಮ ಅವಲೋಕನಗಳನ್ನು 


ಮತ್ತು ಜ್ಞಾನವನ್ನು ಹಂಚಿಕೊಂಡರು. 
ಉದಾಹರಣೆಗೆ, ಮನೆಯಿಂದ ತಂದ ಹುರಿದ 
ಧನಿಯಾ (ಕೊತ್ತಂಬರಿ) ಜೀಜಗಳನ್ನು 


ಮೊಳಕೆಯೊಡೆಯುತ್ತವೆಯೇ ಎಂದು ವಿದ್ಯಾರ್ಥಿ- 
ಯೊಬ್ಬನು ಆಲೋಚಿಸಿದನು. ಇದು ಜೀಜ ಮತ್ತು 
ಅದರ ಬೆಳವಣಿಗೆಯ ಚರ್ಚೆಗೆ ಕೊಂಡೊಲ್ಯುೂತು. 
ಕೆಲವು ವಿದ್ಯಾರ್ಥಿಗಳು ಗಿಡಗಳಗೆ ಕ್ರಿಮಿನಾಶಕವನ್ನು 
ಸಿಂಪಡಿಸೋಣವೆಂದರೆ ಮತ್ತೆ ಕೆಲವರು ಅದಕ್ಕೆ 
ಆಕ್ಷೇಪಣಿ ಸೂಚಿಸಿ ಕ್ರಿಮಿ-ಕೀಟ ಮತ್ತು 
ಪಕ್ಷಿಗಳೊಂದಿಗೆ ತಮ್ಮ ಕಾಯಕದ ಫಲವನ್ನು 


'ಹಂಚಿ' ಕೊಳ್ಳುವುದಕ್ಕೆ ಒಲವು ತೋರಿದರು. 
ಕೈದೋಟದಲ್ಲನ ಪ್ರತಿಯೊಂದು ಭೇಟಯೂ 
ಅನ್ಟೇಷಸಲು ಮತ್ತು ಪರಸ್ಪರರಿಂದ ಹೊಸ 


ವಿಚಾರಗಳನ್ನು ಕಅಯುವ ಅವಕಾಶವಾಗಿತ್ತು. 


ವಿದ್ಯಾರ್ಥಿಗಳು ತಾವು ಬೆಳೆಸಿದ ತರಕಾರಿಗಳನ್ನು 
ಕಲಾವು ಮಾಡಿ, ಅದನ್ನು ಮಧ್ಯಾಹ್ನದ ಊಟಕ್ಕಾಗಿ 
ಶಾಲೆಗೆ ಕೊಡುವುದರಲ್ಲ ಖುಷಿ ಪಟ್ಟರೆ, ನನಗೆ ಅವರು 
ಹೆಚ್ಚು ಮುಂದಾಳತ್ವ ವಹಿಸುತ್ತಿರುವುದು, ಜವಾಬ್ದಾರಿ 
ತೆಗೆದುಕೊಳ್ಳುತ್ತಿರುವುದು ಮತ್ತು ಒಬ್ಬರಿಗೊಬ್ಬರು 


ಸಹಕಾರ ನೀಡುತ್ತಿರುವುದನ್ನು ಕಂಡು 
ಖುಷಿಯಾಲಯುತು. ತರಗತಿಯಲ್ಲ ಹಿದಲು 
ಹೆಣಗಾಡುತ್ತಿದ್ದ ಮಗುಪೊಂದು ಕೈದೋಟ 
ಚಟುವಟಕೆಯಲ್ಲ ನೇತೃತ್ವ ವಹಿಸುತ್ತಿರುವುದು. 


ಅಥವಾ ಅಂಜಕೆಯನ್ನು ಬಟ್ಟು. ಕೃಷಿಯ ಬಗ್ಗೆ 
ಆತ್ಕವಿಶ್ವಸದಿಂದ ಮಾತನಾಡುತ್ತಿದ್ದದ್ದು ಮತ್ತೊಂದು 


ತೃಪ್ತಿದಾಯಕ ವಿಷಯವಾಗಿತ್ತು. ಈ ಪ್ರಾಜೆಕ್ಟ್‌ 
ತರಗತಿಯಲ್ಲಿ ಬೆಳಸಿಕೊಳ್ಳಲು ಸಾಧ್ಯವಿಲ್ಲದ 
ಕುಶಲತೆ ಮತ್ತು ಆಸಕ್ತಿಗಳನ್ನು ಬೆಕಸಿಕೊಳ್ಳುವ 
ಅವಕಾಶವನ್ನು ಈ ಮಕ್ಕಳಗೆ ಕಲ್ಪಸಿಕೊಟ್ಟತು. 


ಈ ವಿಧಾನದ ಪ್ರಯೋಜನಗಳು 


ವಿಭನ್ನ ಚಟುವಟಕೆಗಳಂದ ಕೂಡಿರುವ ಇಂತಹ 
ಬೋಧನಾ ವಿಧಾನವು ಮಕ್ಷಳಲ್ಪ ಉತ್ಸಾಹ ಮತ್ತು 
ಪ್ರೇರಣೆಯನ್ನು ಉಳಸಿಕೊಳ್ಳುವಂತೆ ಮಾಡಿತು. 
ಇದು ಅವರಿಗೆ ವಿಭನ್ನ ಕೌಶಲ್ಯಗಳನ್ನು 
ಬೆಳಸಿಕೊಳ್ಳಲು ಮತ್ತು ವಿವಿಧ ರೀತಿಯ ಕಲಅಕೆಗೆ 
ಅವಕಾಶಗಳನ್ನು ಒದಗಿಸಿತು. ಉದಾಹರಣೆಗೆ. 
ಕೆಲವರು ಈ ಚಟುವಟಕೆಗಳಗೆ ಸಂಬಂಧಿಸಿದ 
ಪಠ್ಯಗಳನ್ನು ಹಓಿದುವುದರಲ್ಲ ಖುಷಿಪಟ್ಟರೆ ಇತರರು 
ಮಾದರಿಗಳ ತಯಾರಿಕೆಯಲ್ಲ ತಮ್ಮ ಕೌಶಲ್ಯವನ್ನು 
ತೋರಿಸಿದರು. ಕೆಲವರು ತೋಟಗಾರಿಕೆಯಲ್ಲ 
ಮುಂದಾಳತ್ವವನ್ನು ತೆಗೆದುಕೊಂಡರೆ ಇನ್ನಿತರರು 
ತರಗತಿಯ ಚರ್ಚೆಗಳಲ್ಲ ಸಕ್ರಿಯವಾಗಿ 
ಭಾಗವಹಿಸುತ್ತಿದ್ದರು. ಹೀಗೆ, ವೈವಿಧ್ಯತೆಯಿಂದ 
ಕೂಡಿದ ಈ ಚಟುವಟಕೆಗಳು ಎಲ್ಲರನ್ನು 
ಒಳಗೊಳ್ಳುವ ಕಲಕೆಗೆ ಉತ್ತಮ ವಾತಾವರಣ 
ನಿರ್ಮಿಸಿ ಕೊಟ್ಟತು. 


ಸ್ಥಳೀಯ ಸಮುದಾಯ ಮತ್ತು ಸನ್ನಿವೇಶಗಳನ್ನು 
ಸಂಪನ್ಕೂಲವನ್ನಾಗಿ ಬಳಸಿದ್ದು ಕಲಕೆಯನ್ನು 
ಅನೇಕ ರೀತಿಗಳಲ್ಪ ಶ್ರೀಮಂತಗೊಳಸಿತು. 
ಗ್ರಾಮೀಣ ವಿದ್ಯಾರ್ಥಿಗಳು ತಮ್ಮದೇ ಆದ ಅನುಭವ, 
ಶಾಲಾ ವಿಜ್ಞಾನ ಮತ್ತು ಇನ್ನು ಹೆಚ್ಚನ ಮಹತ್ವದ 
ಪರಿಸರ ಸಮಸ್ಯೆಗಳ ನಡುವಿನ ಸಂಬಂಧಗಳನ್ನು 
ಗುರುತಿಸುವುದರ ಜೊತೆಗೆ ಅದರ ಮಹತ್ವವನ್ನು 
ಕಂಡುಕೊಂಡರು. ಈ ರೀತಿಯ ವಿಜ್ಞಾನದ 
ಕಲಕೆಯು ಪಠ್ಯ- ಕ್ರಮಕ್ಕಷ್ಣೇ ಸೀಮಿತವಾಗಿದ್ದ 
ಜ್ಞಾನವನ್ನು ಮೀರಿ ತಮ್ಮ ಸುತ್ತಮುತ್ತಲ ಸ್ಥಳೀಯ 
ಪರಿಸರವನ್ನು ಕ್ರಮಬದ್ಧವಾಗಿ ಅನ್ಟೇಷಿಸಲು ಅವರಿಗೆ 
ಅನುವು ಮಾಡಿಕೊಟ್ಟತು. ಮಕ್ಕಳು ಹಳ್ಳಯ 
ಹಿರಿಯರಿಂದ ಸೃಜನ- ಕುಶಲ ಸ್ಥಳೀಯ ನೀರು 
ನಿರ್ವಹಣಿಯ ಪದ್ಧತಿಗಳ ಬಣ್ಧೆ ತಿಆದುಕೊಂಡರು 
ಮತ್ತು ತನ್ಯೂಲಕ ಸಮಕಾಲೀನ 
ವಿಷಯಗಳೊಂದಿಗೆ ಸಂಬಂಧ ಕಲ್ತಸಿಕೊಳ್ಳಲು 
ಅವರಿಗೆ ಸಾಧ್ಯವಾಯಿತು. ಪಠ್ಯಕ್ರಮವನ್ನೂ ಮೀರಿ 
ನೀರಿನ ಸಂರಕ್ಷಣೆಗೆಂದು ಕ್ರಮ ತೆಗೆದುಕೊಳ್ಳುವಲ್ಪ 
ಅವರು ತೋರಿಸಿದ ಉತ್ಸಾಹವು ಒಂದು ಅನಿರೀಕ್ಷಿತ 
ಲಾಭವಾಗಿತ್ತು. 


ಶೇ ಘಟಕದ ಫಲತಾಂಶಗಳು ತರಗತಿಯಲ್ಲ 
ವಿದ್ಯಾರ್ಥಿಗಳ ಕಲಕಾ ಮಟ್ಟವನ್ನು ತೋರಿಸುವ 
ಕಡ್ಡಾಯ 'ಘಟಕ ಪರೀಕ್ಷೆ' ಮತ್ತು ಅದರ 
: ಅಂಕಗಳನ್ನು ಮೀರಿದ್ದಾಗಿತ್ತು. ವಿದ್ಯಾರ್ಥಿಗಳು 
ತರಗತಿಯಲ್ಲ ಶೋಧಿಸಿದ ವಿಚಾರಗಳನ್ನು 
ಪ್ರಾಯೋಗಿಕ ಮತ್ತು ವಾಸ್ತವ ರೀತಿಗಳಲ್ಲ 
ನಿರಂತರವಾಗಿ ರೂಢಿಸಿಕೊಳ್ಳುವುದರಲ್ಲ ತೊಡಗಿ- 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 17 


ಕೊಂಡರು. ಶಾಲೆಯಲ್ಲ ನೀರಿನ ಬಳಕೆಯ ಬಣ್ಣೆ 
ಹೆಚ್ಚನ ಎಚ್ಚರಿಕೆ ವಹಿಸಿದರು. ಮತ್ತು ಅನೇಕವೇಳೆ 
ಸಣ್ಣ ಮಕ್ಕಳು ನೀರು 'ಪೋಲು' ಮಾಡುತ್ತಿ- 
ರುವುದನ್ನು ಕಂಡಾಗ ಅವರಿಗೆ ತಿಆಯ 
ಹೇಳುತ್ತಿರುವುದನ್ನು ಕಾಣಬಹುದಾಗಿತ್ತು. ಶಾಲೆಯ 
ಕೈದೋಟ ಉತ್ಸಾಹಭರಿತ ಚಟುವಟಕೆಯ ಮತ್ತು 
ಚರ್ಚೆಗಳ ತಾಣವಾಗಿ ಮುಂದುವರೆಯುತು. 
ಆನಂತರ, ವಿದ್ಯಾರ್ಥಿಗಳು ಮತ್ತು ಇತರ ಶಿಕ್ಷಕರು 
ಸೇರಿ ಶಾಲೆಯ ಸುತ್ತಮುತ್ತಲೂ ಇಂತಹ ತ್ಯಾಜ್ಯ 
ನೀರಿನ ಹೊರ ಹರಿವಿನ ತಾಣಗಳನ್ನು ಗುರುತಿಸಿ ಅಲ್ಲ 


ಹೆಚ್ಚುವರಿ ಸಣ ಸಣ ಕೈದೋಟಳನ್ನು 
ಜ 5) [5 Q 

ಮಾಡುವುದರಲ್ಲ ತೊಡಗಿದರು. 

ಸವಾಲುಗಳು ಮತ್ತುಸಲಹೆಗಳು 

ತರಗತಿಯ ಒಳ-ಹೊರಗೆ ಕಲಅಸಲೆಂದು 

ರೂಪಿಸಲಾದ ಸಾಕಷ್ಟು ಚಟುವಟಕೆಗಳಂದ ಕೂಡಿದ 

ವಿಷಯವೊಂದನ್ನು ಕಅಸುವುದು ಹಲವಾರು 

ಸವಾಲುಗಳನ್ನು ತಂಜೊಡ್ಡಿತು. ಪಠ್ಯಕ್ರಮದ 


ಯೋಜನೆ, ಸಂಪನ್ಮೂಲಗಳ ಕ್ರೋಢೀಕರಣ, ಮತ್ತು 
ಚಟುವಟಕೆಗಳ ಆಯೋಜನೆ ಇವೆಲ್ಲಕ್ಲೂ ಸಾಕಷ್ಟು 
ಸಮಯ ಬೇಕಾಲುತು (ರೇಖಾಚೌ್‌ಕ 3 ನೋಡಿ). 
ಕೇವಲ ಪಠ್ಯಕ್ರಮ ಆಧಾರಿತ ವಿಧಾನಕ್ಕಿಂತ, 
ವಿದ್ಯಾರ್ಥಿಗಳನ್ನು ಶೇ ಪ್ರತಿಯೊಂದು ವಿಚಾರವನ್ನು 
ಅನ್ಟೇಷಿಸಲು ಪ್ರೋತ್ಸಾಹಿಸುವ ಈ ವಿಧಾನವು ಬಹಳ 
ಸಮಯ ತೆಗೆದುಕೊಂಡಿತು. ಪ್ತಲ್ಪ ಮುಂದಾ- 
ಲೋಚನೆಯಿಂದ ಕೂಡಿದ ಯೋಜನೆ, ಹಾಗೂ 


ವಿದ್ಯಾರ್ಥಿಗಳ ಮತ್ತು ಸಹೋದ್ಯೋಗಿಗಳ 
ಸಹಕಾರವು ಈ ಅನುಭವಾತೃಕ ಕಲಕಾ ವಿಧಾನ 
ಬಳಸುವುದನ್ನು ಸಾಧ್ಯವಾಗಿಸುವುದರಲ್ಲ ಪ್ರಮುಖ 
ಪಾತ್ರ ವಹಿಸಿದವು. 


ಈ ವಿಧಾನದ ಪ್ರಯತ್ನಕ್ಕೆ ತಮ್ಮ ಶಾಲೆಯ ವಿದ್ಯಾರ್ಥಿ 
ಮತ್ತು ಶಿಕ್ಷಕರಿಗೆ ಸಮಯ ಮತ್ತು ಅವಕಾಶವನ್ನು 
ಒದಗಿಸಲು ಸಿದ್ಧವಾಗಿದ್ದ ಮತ್ತು ಸಾಧ್ಯಾವಿದ್ಧಂತಹ 
ಶಾಲೆಯೊಂದರಲ್ಲ ಕಅಸುವ ಅವಕಾಶ ದೊರಕಿದ್ದು 
ನನ್ನ ಭಾಗ್ಯವೆಂದು ತಿಆಯುತ್ತೇನೆ. ಯಾವುದೇ 
ಶಾಲೆಗಳ ಇಂತಹ ವಿಧಾನವನ್ನು ಬಳಸಲು 
ಸಮಯ ಮತ್ತು ಸಂಪನ್ಮೂಲಗಳ ಕೊರತೆಯುದ್ದಲ್ಲ. 
ಆಸಕ್ತಿದಾಯಕ ಮತ್ತು ಸ್ಥಳೀಯವಾಗಿ 
ಪ್ರಸ್ತುತವಾಗಿರುವ ಚಟುವಟಕೆಗಳನ್ನು ತರಗತಿಯ 
ವಿಜ್ಞಾನ ಖೋಧನೆಯೊಂದಿಗೆ ಸಂಬಂಧ ಕಲ್ತಸಲು 


ಇತರ ಸರಳ ವಿಧಾನಗಳನ್ನು ಬಳಸಬಹುದು. 
ಉದಾಹರಣೆಗೆ, ತರಗತಿಯ  ಪಾಠದೊಂದಿಗೆ 
ಹೊಂದಿಕೊಂಡಿರುವ ಚಟುವಟಕೆಗಳನ್ನು 


ಶೋಧಿಸಲು ಮಕ್ಕಳಗೆ ಅವರ ಮನೆಪಾಠ ಕೆಲಸದ 
ಭಾಗವಾಗಿ ಕೊಡಬಹುದು. ವಿಜ್ಞಾನದ ಸಬ್‌ ಅಥವಾ 
ವಿಜ್ಞಾನದ ಮೇಳಗಳನ್ನು. ವಿಷಯಗಳನ್ನು ಇನ್ನೂ 


ಆಕವಾಗಿ ಮತ್ತು ಹಲವು ಆಯಾಮಗಳಲ್ಲ 
ಅನ್ಟೇಷಿಸುವ ಪ್ರಾಜೆಕ್ಷಳನ್ನು ಆರಂಭಸಲು. 
ಅವಕಾಶಗಳನ್ನಾಗಿ ಪರಿಗಣಿಸಿ ಬಳಸಬಹುದು. 


ಇಂತಹ ವಿಧಾನದ ಲಾಭಗಳು ಶ್ರಮಕ್ಕೆ ತಕ್ಕಂತೆ 
ಫಲದಾಯಕವಾಗಿರುತ್ತವೆ. 


18 | ೫ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಡ್‌ |! ಜುಲ್ಯೆ 2023 


ಬಾಕ್ಸ್‌ 3: 
ನೀರಿನ ಬಗ್ಗೆ ಬೋಧನಾ-ಕಲಿಕೆಗೆಂದು ಕೆಲವು 
ಹೆಚ್ಚುವರಿ ಸಂಪನ್ಮೂಲಗಳು 


ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗಾಗಿ 
ಇಂಡಿಯಾ ವಾಟರ್‌ ಪೋರ್ಟಲ್‌ನ 
ಒಂದು ಶಾಖೆ ಗttps://schools. 
indiawaterportal.org/ 


ಯು ಎಸ್‌ ಜಿಯೊಲಾಜಿಕಲ್‌ ಸರ್ಮೇಯಿಂದ 
ನೀರಿನ ಬಗ್ಗೆ ಇರುವ ಅಪಾರ ಬೋಧನಾ 
ಸಂಪನ್ಮೂಲಗಳು ಗtps://www.usgs.gov/ 
special-topic/water-science-school/ 
science/teachers-resources-water- 
education?qt-science_center_ 
objects=0#qt-science_center_ 
objects 


ನೀರಿಗೆ ಸಂಬಂಧಿಸಿದಂತೆ ಸರಳ ಮತ್ತು 
ಕಡಮೆ ವೆಚ್ಚದ ಚಟುವಟಿಕೆಗಳ ಸಂಕಲನ 
https://www.arvindguptatoys.com/ 
air-and-water.php 


ಭೂಮಿಯೇ ಮಹತ್ವದ್ದು ಎಂಬಂತೆ ಕಲಿಸುವುದು 


ಚಟುವಟಿಕೆ 1. ನಾನು ಎಷ್ಟು ನೀರನ್ನು ಬಳಸುತ್ತೇನೆ? 


ಗುರಿ: 

ಪ್ರತಿದಿನ ನೀವು ವಿವಿಧ ಕೆಲಸಗಳಗಾಗಿ ಎಷ್ಟು ನೀರನ್ನು ಬಳಸುತ್ತೀರಿ ಎಂದು ನಿಮಗೆ ತಿಆದಿದೆಯೇ? ಈ ಚಟುವಟಕೆಯಲ್ಲ ನಿಮ್ಮ ಮನೆಯಲ್ಲ 
ಒಂದು ದಿನದಲ್ಪ್ಲ ವಿವಿಧ ಚಟುವಟಕೆಗಳಗೆ ನೀವು ಬಳಸುವ ನೀರಿನ ಘನಫಲವನ್ನು ದಾಖಅಸಬಹುದು ಮತ್ತು ಅಂದಾಜಸಬಹುದು. 
('ಅಂದಾಜಸುವುದು' ಎಂದರೆ ಅಳತೆ ಮಾಡಿ, ಲೆಕ್ಕ ಹಾಕಿ ಹಾಗು ಯೋಚಿಸಿ ಸರಿಯಾದ ಉತ್ತರಕ್ಕೆ ಸಾಕಷ್ಟು ಹತ್ತಿರವಾಗಿರುವ 


ಬೆಲೆಯನ್ನು ಕಂಡುಕೊಳ್ಳುವುದು.) 


ಮನೆಯಲ್ಲ ಸಾಮಾನ್ಯವಾಗಿ ಕುಡಿಯಲು ಬಳಸುವ ಕಪ್‌/ಲೋಟ 
ಅಳತೆ ಕಪ್‌ ಅಥವಾ ನೀರುರುಳೆ (ಅಥವಾ ಘನಫಲವನ್ನು ಅಥವಾ ಬಚ್ಚಲಮನೆಯಲ್ಲ ಬಳಸುವ ಚೊಂಬು/ಬಕೆಟ್‌ ಇತ್ಯಾದಿ 
ಅಳೆಯಬಹುದಾದ ಯಾವುದೇ ಪಾತ್ರೆ) 


ನಿಮಗೆ ಬೇಕಾಗಿರುವುದು: 


UU 


ಮಾಡಬೇಕಾಗಿರುವುದು: 


a. ಗೃಹೋಪಯೋಗಿ ಪಾತ್ರೆಗಳನ್ನು ಬಳಸಿಕೊಂಡು ನೀರಿನ ಘನಫಲವನ್ನು ಅಳೆಯುವದು 

ನಿಮ್ಯ ನೀರಿನ ಬಳಕೆಯನ್ನು ಅಂದಾಜಸಲು, ಮೊದಲು ಸೀವು ಮನೆಯಲ್ಲ ಸಾಮಾನ್ಯವಾಗಿ ಬಳಸುವ ಪಾತ್ರೆಗಳ ಘನಫಲವನ್ನು ತಿಆಯಚಬೇಕು. 
ಒಮ್ಮೆ ಅವುಗಳ ಘನಫಲವನ್ನು ತಿಆದ ಮೇಲೆ, ವಿವಿಧ ಕೆಲಸಗಳಗೆ ನೀವು ಎಷ್ಟು ನೀರನ್ನು ಬಳಸುವಿರಿ ಎಂದು ಅಳೆಯಲು ಈ ಪಾತ್ರೆಗಳನ್ನು 
ಬಳಸಬಹುದು. ಇದು ನಿಮ್ಮ ದಿನನಿತ್ಯ ನೀರಿನ ಬಳಕೆಯ ಮೊತ್ತ ಪ್ರಮಾಣವನ್ನು ಅಂದಾಜಸಲು ನೆರವಾಗುವುದು. 

ಅಳತೆ ಕಪ್‌ ಅಥವಾ ಸಿಅಲ೦ಡರ್‌ನ ಸಹಾಯದಿಂದ, ಈ ಕೆಳಗಿನ ಪಾತ್ರೆಗಳು ಪೂರ್ತಿ ತುಂಜದ್ದಾಗ ಎಷ್ಟು ನೀರನ್ನು ಹಿಡಿಯಬಹುದು ಎಂಬುದನ್ನು 
ಕಂಡುಹಿಡಿಯುರಿ. (ಈ ಪಾತ್ರೆಗಳ ಘನಫಲವನ್ನು ಅಳೆಯಲು ಬಳಸುವ ನೀರು ಹೋಲಾಗದಂತೆ ಎಚ್ಚರ ವಹಿಸಿ!) 


1 ನಾನು ಕುಡಿಯಲು ಬಕಸುವ ಒಂದು ಲೋಟ (ಅಥವಾ ಕಪ್‌) ....... ml ಹಿಡಿಯುತ್ತದೆ. 
2. ನಾನು ಸ್ನಾನ ಮತ್ತು ಕೈ ತೊಳೆಯಲು ಬಳಸುವ ಒಂದು ಚೊಂಬು.......... ml ಹಿಡಿಯುತ್ತದೆ. 
3. ನಾನು ಸ್ಥಾನಕ್ಕೆ ಮತ್ತು ಕೈ ತೊಳೆಯಲು ಬಳಸುವ ಒಂದು ಬಕೆಬ್‌.......... ml ಸೀರಿನ ಚೊಂಬುಗಳನ್ನು ಹಿಡಿಯುತ್ತದೆ. 


4 ಇದು ಎಂ ಅಟರ್‌ ಗೆ ಸಮವಿರುತ್ತದೆ. 


(ಒಂದು ಪೂರ್ತಿ ಚೊಂಬನ ಘನಫಲವನ್ನು, ಬಕೆಟನ್ನು ತುಂಬಲು ಬಳಸುವ ಒಟ್ಟು ನೀರಿನ ಚೊಂಬುಗಳ ಸಂಖ್ಯೇಯುಂದ 
ಗುಣಿಸಿ. ನೆನಪಿಡಿ, 10೦೦ ಮಿ. ಅ. - 1 ಅೀಟರ್‌ ) 


b. ನಿಮ್ಮ ಒಂದು ದಿನದ ನೀರಿನ ಬಳಕೆಯನ್ನು ಅಳೆಯುವುದು 
ಒಂದು ದಿನದಲ್ಪ್ಲ ನೀವು ನೀರನ್ನು ಯಾವ ಯಾವ ಕೆಲಸಗಳಗೆ ಬಳಸುತ್ತೀರಿ ಎಂದು ಯೋಜಿಸಿ. ಕೆಲವೊಂದನ್ನು ಇಲ್ಲ ಕೆಳಗೆ ಪಟ್ಟಿ ಮಾಡಲಾಗಿದೆ. 
ಘಂ ಪಟ್ಟಗೆ ನೀವು ಬೇರೆ ಕೆಲಸಗಳನ್ನೂ ಸೇರಿಸಬಹುದೇ ? 


ಕುಡಿಯುವುದು 
ಕೈಗಳು, ಮುಖ ಇತ್ಯಾದಿಗಳನ್ನು ತೊಳೆಯುವುದು 


1 ಹಲ್ಲು ಉಜ್ಜುವುದು 
3 

5. ಶೌಚಾಲಯವನ್ನು ತೊಳೆಯುವುದು 

7 


ಸ್ನಾನ ಮಾಡುವುದು 


Pr 


ನೀವು ಈಗಾಗಲೇ ಅಳತೆ ಮಾಡಿರುವ ಘನಫಲದ ಪಾತ್ರೆಯನ್ನು ಬಳಸಿಕೊಂಡು. ಪ್ರತಿಯೊಂದು ಕೆಲಸಕ್ಲೂ ಎಷ್ಟು ನೀರನ್ನು ಬಳಸುತ್ತೀರಿ 
ಎಂದು ಗಮನಿಸಿ. ಉದಾಹರಣೆಗೆ, ನೀವು ನಿಮ್ಮ ಕೈ ತೊಳೆಯಬೇಕೆಂದರೆ ಚೊಂ೦ಬನ್ನು ಬಳಸಿ ಮತ್ತು ಎಷ್ಟು ಚೊಂಬು ನೀರನ್ನು ಬಳಸಿದಿರಿ 
ಎಂಬುದನ್ನು ಗುರುತು ಮಾಡಿಕೊಳ್ಳ. ಆ ಸಂಖ್ಯೆಯನ್ನು ಈ ಕೆಳಗಿನ ಕೋಷ್ಟಕದಲ್ಲ ಬರೆಯುರಿ. ಈ ಕೋಷ್ಟಕವನ್ನು ತುಂಬುವ ಸಲುವಾಗಿ 
ನೀವು ಪ್ರತಿಬಾರಿ ದಿನದಲ್ಲ ನೀರನ್ನು ಬಳಸಲು ಸೂಕ್ತವಾದ ಪಾತ್ರೆಯೊಂದನ್ನು ಬಳಸಿ. 


ದಾಖಲಿಸುವುದು: 
ಪ್ರತಿಸಲ ನೀವು ನೀರನ್ನು ಬಳಸಿದಾಗ ಈ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿ. ಅವಶ್ಯವಿದ್ದಲ್ಲ ನೀವು ಈ ಕೋಷ್ಟಕಕ್ಕೆ ಹೆಚ್ಚನ 
ಕೆಲಸಗಳನ್ನು ಸೇರಿಸಬಹುದು. 


U i ಫೇ 
Wy 
ಅಳೆಯಲು ಎಷ್ಟು ಬಾರಿ ನೀರು ತುಂಬಿದ ಬಳಸಿದ ಒಟ್ಟು ಘನಫಲ 
ಬಳಪಿದ ಪರಿಕರ ಪಾತ್ರೆಯನ್ನು ಬಳಸಿದಿರಿ 


(ಇಲ್ಲಿ ನೀವು ಎಣಿಕೆ ಗುರುತುಗಳನ್ನು 
ಬಳಸಬಹುದು) (ನೀವು ಬಳಸಿದ ನೀರು ತುಂಬಿದ ಪಾತ್ರೆಗಳ 
ಸಂಖ್ಯೆಯನ್ನು ಪಾತ್ರೆಯ ಪ್ರಮಾಣದಿಂದ ಗುಣಿಸಿ) 


೫ ಲೋಟದ ಘನಫಲ 


ನೀರು ಕುಡಿಯುವುದು 


» ಚೊಂಬಿನ ಘನ 
ತೊಳೆಯುವುದು ಮತ್ತು ಸರ ಘನಪ 


ಶುಚಿಗೊಳಿಸುವುದು 


ಈ ಚೊಂಬಿನ ಘನಫಲ 


ಸ್ನಾನ ಮಾಡುವುದು 


£ ಬಕೆಟ್‌ ಘನಫಲ * 


ಶೌಚಾಲಯವನ್ನು ಶುಚಿ ಮಾಡುವುದು 


(*ನೀವು ಪಫ್ಲಷ್‌ ಬಳಸಿದರೆ, ನೀವು ಫ್ಲಷ್‌ ಲ್ಯಾಂಕ್‌ನ ಘನಫಲವನ್ನು ಅಂದಾಜಸಬಹುದು ಅಥವಾ ಕಂಡುಹಿಡಿಯಬಹುದು. 
ನಿಮಗೆ ಅದು ತಿಆದಿಲ್ಲದಿದ್ದರೆ, ಫ್ಲಷ್‌ ಟ್ಯಾಂಕ್‌ 6 ಅೀಟರ್‌ ನೀರನ್ನು ಬಡುಗಡೆ ಮಾಡುತ್ತದೆ ಎಂದು ಭಾವಿಸಬಹುದು.) 


ಈ ಬಗ್ಗೆ ಆಲೋಚಿಸಿ 


ದಿನದ ಕೊನೆಯಲ್ಲ. ನೀವು ಕೋಷ್ಟಕದಲ್ಲ ಭರ್ತಿ ಮಾಡಿದ ಮಾಹಿತಿಯನ್ನು ಈ ಕೆಳಗಿನ ಪ್ರಶ್ನೆಗಳಗೆ ಉತ್ತರಿಸಲು ಬಳಸಿ. ನೆನಪಿಡಿ. 


ನಿ 


1. 


2 


3. 


8 


ವು ಉತ್ತರವನ್ನು ಕಂಡು ಹಿಡಿಯಲು ಅಳತೆ ಮಾಡಬೇಕು. ಅಂದಾಜಸಬೇಕು ಅಥವಾ ಲೆಕ್ಕ ಮಾಡಬೇಕು. 


ನೀವು ಎಷ್ಟು ನೀರನ್ನು ಕುಡಿದಿರಿ? 

. ನೀವು ಸ್ನಾನ ಮಾಡಲು ಎಷ್ಟು ನೀರನ್ನು ಬಳಸಿದಿರಿ? 

ನಿಮ್ಮನ್ನು ನೀವು ಸ್ವಚ್ಛದೊಳಸಿಕೊಳ್ಳಲು (ಕೈ. ಹಲ್ಲು. ಇತ್ಯಾದಿ) ಎಷ್ಟು ನೀರನ್ನು ಬಳಸಿದಿರಿ? 
. ನೀವು ಶೌಚಾಲಯವನ್ನು ಶುಜಿಗೊಆಸಲು ಎಷ್ಟು ನೀರನ್ನು ಬಳಸಿದಿರಿ? 

. ಇವುಗಕ್ಲ ಯಾವ ಕೆಲಸಕ್ಕೆ ಅತಿ ಹೆಚ್ಚು ನೀರು ಬಳಕೆಯಾಲಯುತು? 


. ಯಾವುದಕ್ಕೆ ಅತಿ ಕಡಮೆ ಬಳಕೆಯಾಯುತು? 


. ನಿಮಗೆ ಯಾವುದಾದರು ಉತ್ತರದಿಂದ ಆಶ್ಚರ್ಯವಾಯುತೇ? 


. ನೀರಿನ ಬಳಕೆಯನ್ನು ಅಳೆಯದ ದಿನಕ್ಕೆ ಹೋಪಟಸಿದಾಗ, ಅಳೆದ ದಿನದಂದು ನಿಮ್ಯ ನೀರಿನ ಬಳಕೆ ಸ್ವಲ್ಪ ಹೆಚ್ಚು ಅಥವಾ 


ಕಡಮೆಯಾಗಿದೆ ಎಂದು ನಿಮಗೆ ಅನ್ನಿಸುತ್ತದೆಯೇ? 


©. ನಿಮ್ಮ ನೀರಿನ ಬಳಕೆಯನ್ನು ಕಡಮೆ ಮಾಡುವ ವಿಧಾನಗಳನ್ನು ಯೋಚಿಸಿ (ನಿಮ್ಮ ಮತ್ತು ನಿಮ್ಮ ಪರಿಸರವನ್ನು ಶುಚಿಯಾಗಿ 
ಮತ್ತು ಆರೋಗ್ಯವಾಗಿ ಇಟ್ಟುಕೊಂಡು!) 


10. ದಿನದಲ್ಲಿ. ನೀರನ್ನು ಬಳಸಿದ ಆದರೆ ಅದರ ಬಳಕೆಯನ್ನು ಅಳೆಯಲು ಸಾಧ್ಯವಾಗದಂತ್ತಿದ್ದ ಕೆಲಸಗಳನ್ನು ಪಟ್ಟ ಮಾಡಿ. 
ಆ ರೀತಿಯ ಪ್ರತಿಯೊಂದು ಕೆಲಸಕ್ಕೂ. ನೀವು ಬಳಸಿದ ನೀರಿನ ಪರಿಮಾಣವನ್ನು ಅಂದಾಜಸಬಲ್ಲರಾ? 


11. ನಿಮ್ಯ ಮನೆಯಲ್ಲ ಬೇರೆ ಯಾವ ಯಾವ ಕೆಲಸಗಳಗೆ ನೀರನ್ನು ಬಳಸುತ್ತಾರೆ? ಇಲ್ಲ ಕೆಲವು ಸಲಹೆಗಳವೆ. ನೀವು ಇನ್ನೂ 
ಕೆಲವು ಕೆಲಸಗಳನ್ನು ಯೋಚಿಸಬಹುದೇ? 


1. 
2 
[C 


ಅಡುಗೆ ಮಾಡುವುದು 
. ಪಾತ್ರೆ ತೊಳೆಯುವುದು 
. ಬಟ್ಟೆ ತೊಳೆಯುವುದು 


1. ನೀವು ಯಾವ ಕೆಲಸಕ್ಕೆ ಅತಿ ಹೆಚ್ಚು ನೀರನ್ನು ಬಳಸಿದಿರಿ? ಯಾವ ಕೆಲಸಕ್ಕೆ ಅತಿ ಕಡಮೆ ನೀರನ್ನು ಬಳಸಿದಿರಿ? ಇದನ್ನು ನಿಮ್ಮ ತರಗತಿಯ ಇತರ 
ಕೆಲವರೊಂದಿಗೆ ಹೋಲಸಿ. ಯಾವ ರೀತಿಗಳಲ್ಪ ನಿಮ್ಯ ನೀರಿನ ಬಳಕೆ ಒಂದೇ ಆಗಿದೆ? ಇದು ಯಾವ ರೀತಿಗಕ ಬೇರೆಯಾಗಿದೆ? 


೨. ನೀವು ನಿಮ್ಯ ದೈನಂದಿನ ನೀರಿನ ಬಳಕೆಯನ್ನು ನಿಮ್ಯ ತರಗತಿಯಲ್ಪ್ಲ ಇರುವ ಎಲ್ಲರ ಬಳಕೆಯೊಂದಿಗೆ ಹೋಲಸಿ. 
ಫಅತಾಂಶಗಳನ್ನು ತೋರಿಸಲು ನೀವು ರೇಖಾಚಿತ್ರವನ್ನು ರಚಿಸಬಹುದು. 

ನಿಮ್ಯ ತರಗತಿಯ ಒಬ್ಬ ವಿದ್ಯಾರ್ಥಿಯ ಸರಾಸರಿ ನೀರಿನ ಬಳಕೆಯನ್ನು ನೀವು ಲೆಕ್ಕ ಹಾಕಬಹುದು. 

ನೀವು ಸರಾಸರಿಗಿಂತ ಹೆಚ್ಚು ಅಥವಾ ಕಡಮೆ ಬಳಸಿದ್ದೀರಾ? 


8. ನೀವು ನಿಮ್ಯ ದೈನಂದಿನ ಜೀವನದಲ್ಲಿ ನೀರನ್ನು ಸಂರಕ್ಷಿಸಬಹುದಾದ ವಿಧಾನಗಳು ಯಾವುವು? 


ಲೇಖಕರು: 
ಐ ಪಂಡೆರ್‌... ಕವಿತಾಕೃಷ್ಣ ಎಂಜಿನಿಯರ್‌ ಆಗಿದ್ದು ಬೋಧನೆ. ಪಠ್ಯಕ್ರಮ ರೂಪಿಸುವುದು. ಹಾಗೂ ಗ್ರಾಮೀಣ ಮತ್ತು ನಗರ ಶಾಲೆಗಳಲ್ಲಿ ಶಿಕ್ಷಕರ 4 Azim Premji 
ಡಿಸ್ಕವರ್‌ ಸಲ್‌ ಸೈನ್‌ ಶಿಷ್ಷಣಕ್ಕೆ ಸಂಬಂಧಿಸಿದಂತೆ ಸುಮಾರು 15 ವರ್ಷಗಳ ಅನುಭವ ಹೊಂದಿರುತ್ತಾರೆ. ಅವರ ಈಮೇಲ್‌ ವಿಳಾಸ University 
kavitak2006@gmail.com. 


ಅನುವಾದ: ಗಣೇಶ್‌ ಶ್ರೀಧರ್‌ ಹೆಗಡೆ | ಪರಿಶೀಲನೆ: ಮಧುಕರ ಎಸ್‌ ಪುಟ್ಟಿ 


ಮುಖ್ಯ ಕಲಿಕೆಗಳು 


ಮಾಧ್ಯಮಿಕ ಶಾಲೆಯ ಹಂತದಲ್ಲ ಮೂಲಭೂತ ವಿಜ್ಞಾನ ಪರಿಕಲ್ಪನೆಗಳನ್ನು. ಪ್ರಾಕೃತಿಕ ವಿದ್ಯಮಾನಗಳನ್ನು. 
ಮತ್ತು ಪರಿಸರ ಸಂಬಂಧಿ ವಿಷಯಗಳ ಅಧ್ಯಯನವನ್ನು 'ನೀರು' ಎಂಬ ಶೀರ್ಷಿಕೆಯ ವಿಷಯದಡಿಯಲ್ಲ 
ಸೇರಿಸಬಹುದು. 


ಕಲಕೆಗೆ ಸ್ಥಳೀಯ ಸಂದರ್ಭವನ್ನು ಸಂಪನ್ಯೂಲವನ್ನಾಗಿ ಬಳಸುವುದು ಮಕ್ಷಳಗೆ ತಮ್ಯದೇ ಆದ ಅನುಭವಗಳು, 
ವಿಜ್ಞಾನ, ಮತ್ತು ಪರಿಸರ ಸಂಬಂಧಿ ವಿಷಯಗಳ ನಡುವಿನ ಸಂಬಂಧಗಳನ್ನು ರಹಿಸಲು ಅನುವು 
ಮಾಡಿಕೊಡುತ್ತದೆ. 


ಸ್ಥಳೀಯ ಪರಿಸರದಲ್ಲೇ ವಿವಿಧ ಚಟುವಟಕೆಗಳನ್ನು ಸೇರಿಸುವುದು ಮಕ್ಕಳಗೆ ಪ್ರಾಯೋಗಿಕ ಕ್ರಿಯೆಯಲ್ಲ 
ಹುಮಸ್ಸಿನಿಂದ ಮತ್ತು ಆಸಕ್ತಿಯಿಂದ ತೊಡಗಿಸಿಕೊಳ್ಳಲು ಅವಕಾಶ ಒದಗಿಸುತ್ತದೆ. 


049) 


ಕೃತಜ್ಞತೆಗಳು: ಈ ಲೇಖನವು ರಿಷಿ ವ್ಯಾಅ ಎಜುಕೇಶನ್‌ ಸೆಂಟರ್‌ ನಲ್ಲ ಚಟುವಟಕೆ-ಆಧಾರಿತ ವಿಜ್ಞಾನ ಪಠ್ಯಕ್ರಮದ ವಿಜ್ಞಾನವನ್ನು ಅನ್ಟೇಷಿಸುವುದು' 
ಎಂಬುದರ ಭಾಗವಾಗಿ ರೂಪಿಸಿದ ಕಲಅಕಾ ಘಟಕಗಳ ಮೇಲೆ ಆಧಾರಿತವಾಗಿದೆ. ಲೇಖಕ ಈ ಘಟಕವನ್ನು ರೂಪಿಸಿ ಬಳಸಿದ ರಿಷಿ ವ್ಯಾಲಅ ಎಜುಕೇಶನ್‌ 
ಸೆಂಟರ್‌ನ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೆ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಯಸುತ್ತಾರೆ. ಈ ಲೇಖನವನ್ನು ಓದಲು 
https://www.rishivalley.org/exploring-science-overview ಕೊಂಡಿಯನ್ನು ಬಳಸಿ. 


ಕವಿತಾ ಕೃಷ್ಣ ಎಂಜನಿಯರ್‌ ಆಗಿದ್ದು ಬೋಧನೆ, ಪಠ್ಯಕ್ರಮ ರೂಪಿಸುವುದು, ಹಾಗೂ ಗ್ರಾಮೀಣ ಮತ್ತು ನಗರ ಶಾಲೆಗಳಲ್ಲ ಶಿಕ್ಷಕರ 
ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸುಮಾರು 15 ವರ್ಷಗಳ ಅನುಭವ ಹೊಂದಿರುತ್ತಾರೆ. kavitak2006@ gmail.com ಅವರನ್ನು ಅಲ್ಲ 


ಸಂಪರ್ಕಿಸಬಹುದು. 


ಅನುವಾದ: ಚಂದ್ರಿಕಾ ವಿಜಯೇಂದ್ರ | ಪರಿಶೀಲನೆ: ಸ್ಮಿತಾ ಭಟ್‌ 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 19 


y 
3 
ಖ್‌ 
5 
eG 
08 
5 
B 
G 
8 
G 
& 
&- 
2೨ 


ಪುವಿಧಮ್‌ ಎಂದರೆ ತಮಿಳಿನಲ್ಲಿ 
'ಭೂಮಿಯ ಕುರಿತಾದ ಪ್ರೀತಿ 
ಎಂದರ್ಥ. ಪುವಿಧಮ್‌ ಲರ್ನಿಂಗ್‌ 
ಸೆಂಟರ್‌ನಲ್ಲಿ ಮಕ್ಕಳು 
ಅವಲೋಕನ, ಅನ್ವೇಷಣೆ ಹಾಗೂ 
ತಮ್ಮ ನೈಸರ್ಗಿಕ ಪರಿಸರದಲ್ಲಿ 
ಕೆಲಸ ಮಾಡುವುದರ ಮೂಲಕ 
ಸಹಜವಾಗಿ, ಪ ತ್ಯಕ್ಷ ರೀತಿಯಿಂದ 
ಕಲಿಯುತ್ತಾರೆ. ಈ ವಿಧಾನವು 
ವಿಜ್ಞಾನದ ಕಲಿಕೆಯನ್ನು ಹೇಗೆ 
ಪ್ರಭಾವಿಸುತ್ತದೆ? ಈ ಪ್ರಕ್ರಿಯೆಯಲ್ಲಿ 
ಶಿಕ್ಷಕರಂತಹ ವಯಸ್ಕರು ಎಂತಹ 
ಪಾತ್ರವನ್ನು ನಿರ್ವಹಿಸುತ್ತಾರೆ? 


ಗಮನಿಸಲಾದ ವಿದ್ಯಮಾನಗಳಂ೦ದ ಗೊತ್ತಿಲ್ಲದ 
ಸಂಗತಿಗಳನ್ನು ತರ್ಕಬದ್ದವಾಗಿ ಊಹಿಸುವ 
ಪ್ರಕ್ರಿಯೆಯಾಗಿ ವಿಜ್ಞಾನವು ಬೆಳೆದುಬಂದಿತು. ಆದಾಗ್ಯೂ, 
ಇಂದು ಬಹುತೇಕವಾಗಿ ಅದನ್ನು ತರಗತಿಗಳ ಮುಚ್ಚಿದ 
ಪರಿಸರದೊಳಗೆ ಕಅಸಲಾಗುತ್ತದೆ. ಹೆಚ್ಚನ ಬಾರಿ ಮಕ್ಕಳಗೆ 
ಗಮಸಿಸುವುದಕೆ ( ಅವಲೋಕನ ಕ್ರಿಯೆಗೆ) 
ಸಮಯವನ್ನೇ ನೀಡಲಾಗುವುದಿಲ್ಲ ಅಥವಾ 
ಪಠ್ಯಪುಸ್ತಕಗಳಲ್ಲನ ಪರಿಕಲ್ಪನೆಗಳನ್ನು ತಮ್ಮದೇ ನೈಜ 
ಪ್ರಪಂಚದ ಅನುಭವಗಳೊಂದಿಗೆ ಹೊಂದಿಸಿ ನೋಡಲು 
ಅವಕಾಶವನ್ನೇ ಕೊಡಲಾಗುವುದಿಲ್ಲ. ಮಕ್ಕಳು ತಮ್ಯ 
ಸುತ್ತಅನ ನೈಸರ್ಗಿಕ ಪರಿಸರವನ್ನು ಪ್ರತಿನಿತ್ಯವೂ 
ಪರಿಶೋಧಿಸುವುದರ ಮೂಲಕ ವಿಜ್ಞಾನವನ್ನು 
ಕಅಯುವಂತಿದ್ದರೆ ಏನಾದೀತು? 


ಮೆದುಳು ಮತ್ತು ಕೈಗಳ ನಡುವೆ ಸಂಬಂಧ 
ಕಲ್ಪಿಸುವುದು 


ಪುವಿಧಮ್ಮಲ್ಲ ನಾವು ಶಾಲೆಯ ಒಳಗೆ ಮತ್ತು ಅದರ 
ಸುತ್ತಮುತ್ತ ಕೆಲಸ ಮಾಡುವುದರ ಮೂಲಕ ವಿಜ್ಞಾನದ 
ಪರಿಕಲ್ಪನೆಗಳನ್ನು ಅನ್ನೇಷಿಸುತ್ತೇವೆ (ರೇಖಾಚೌಕ 1 ಅನ್ನು 
ನೋಡಿ). ಉದಾಹರಣೆಗೆ, ಪುವಿಧಮ್ಮಲ್ಲ ಎಲ್ಲ 


20 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ ಜುಲೈ 2023 


ಮೀನಾಕ್ಷಿ ಉಮ 
} I KN 


ದುರಸ್ತಿಯಲ್ಲ  ಉಳಸಿಕೊಳ್ಳುವ ಕಾರ್ಯಗಳನ್ನೂ 
ಶಿಕ್ಷಕರೇ ಮಕ್ಕಳ ನೆರವಿನೊಂದಿಗೆ ಕೈಗೊಳ್ಳುತ್ತಾರೆ. 
ನಾವು ನಮ್ಮದೇ ತರಕಾರಿಗಳನ್ನು ಕೂಡ 
ಬೆಳೆದುಕೊಳ್ಳುತ್ತೇವೆ. ನಮ್ಮ ಅಡುಗೆಯನ್ನು ನಾವೇ 
ಮಾಡಿಕೊಳ್ಳುತ್ತೇವೆ ಹಾಗೂ ತಿಂಡಿತಿನಿಸುಗಳನ್ನು 


ನಾವೇ ತಯಾರಿಸಿಕೊಳ್ಳುತ್ತೇವೆ. ನಿತ್ಯಜೀವನದ 
ಹಲವಾರು ಚಟುವಟಕೆಗಳಲ್ಲ 
ತೊಡಗಿಕೊಳ್ಳುವುದರಿಂದ ಮಕ್ಕಳು ಮತ್ತು 


ವಯಸ್ಸ್ಥರಿ್ಸರಿರೂ ನೈಸರ್ಗಿಕ ವಿದ್ಯಮಾನಗಳನ್ನು 
ಗಮನಿಸಲು ಅನೇಕ ಅವಕಾಶಗಳು ಒದಗಿಬರುತ್ತವೆ. 
ಉದಾಹರಣೆಗೆ, ಕೈತೋಟವನ್ನು ನೋಡಿಕೊಳ್ಳುವ 
ಕಾರ್ಯವು ಅಗೆಯಲು ಬಳಸುವ ಹಾರೆ, ಬೆಳೆ 
ಕೊಂಬ್ಲಗೆ ಉಪಯೋಗಿಸುವ ಸಮರುಗತ್ತರಿ, 
ನೀರನ್ನೆತ್ತಲು ಬಳಸುವ ರಾಟಿಗಳು ಮತ್ತು ಪೆಡಲ್‌ 
ಪಂಫ್ರಕನ್ನು ( ಕಾಅನಿಂದ ತುಳಯುವ ನೀರೆತ್ತುವ 
ಯಂತ್ರ) ಒಳಗೊಂಡಿರುತ್ತದೆ (ಚಿತ್ರ 1 ಅನ್ನು ನೋಡಿ). 
ಈ ಸಲಕರಣೆಗಳನ್ನು ಬಳಸಿದ ಮೇಲೆ ಮಕ್ಕಳು ಸರಳ 
ಯಂತ್ರಗಳನ್ನು ಕುರಿತಾದ ಪಾಠಗಳಲ್ಲ 
ಪ್ರಾಯೋಗಿಕವಾಗಿ ತೊಡಗಿಕೊಳ್ಳಬಲ್ಲವರಾಗಿರುತ್ತಾರೆ. 
ಇದು ಪರಿಕಲ್ಪನೆಯನ್ನು ಹಾಗೂ ಸಂಬಂಧಿಸಿದ 
ಸೂತ್ರಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು 


ನೆರವಾಗುತ್ತದೆ. ಅದೇ ರೀತಿಯಾಗಿ, ಸರಿಯಾಗಿ 
ಕಾರ್ಯ ನಿರ್ವಹಿಸದ ಪೆಡಲ್‌ ಪಂಪ್‌, ಅದರಲ್ಲ 
ಏನು ತೊಂದರೆಯಾಗಿದೆ ಎಂಬುದನ್ನು ಕಂಡು- 
ಹಿಡಿಯಲು ಅವಕಾಶ ಒದಗಿಸುತ್ತದೆ. ಏಕೆಂದರೆ, 


ಬಾಕ್ಸ್‌ 1 
ಪುವಿಧಮ್‌ ಲರ್ನಿಂಗ್‌ ಸೆಂಟರ್‌ನ ತಾತ್ರಿಕ ತಿರುಳು 


ಕಲಯುವ ಬಯಕೆ ಎನ್ನುವುದಿಲ್ಲದೇ 
ಕಲಕೆಯೆನ್ನುವುದು ಇರುವುದಿಲ್ಲ. ಕಅಕೆಯೆನ್ನುವುದು 
ಒಂದು ಸಹಜ ಪ್ರವೃತ್ತಿ ಮಗು ಸುತ್ತಅನ 
ಪರಿಸರವನ್ನು. ಘಟನೆಗಳನ್ನು. ಪ್ರಕ್ರಿಯೆಗಳನ್ನು 
ಹಾಗೂ ಅವೆಲ್ಲವುಗಳಗೆ ಸಂಬಂಧಿಸಿದ ವ್ಯಕ್ತಿಗಳನ್ನು 
ಗಮನಿಸುವುದರ ಮೂಲಕ ಕಅಯುತ್ತದೆ. ಮಕ್ಕಳು 
ನಾವು ಏನನ್ನು ಕಅಸುತ್ತೇವೋ ಅದನ್ನು 
ಕಅಯುವುದಿಲ್ಲ, ಬದಲಾಗಿ ನಾವು ಬದುಕುವ 
ಬದುಕಿನಿಂದ ಕಆಯುತ್ತಾರೆ. ಶಿಕ್ಷಕನೊಬ್ಬ ತಾನು 
ಬದುಕುವ ರೀತಿಬುಂದ ಸ್ಫೂರ್ತಿ ನೀಡುತ್ತಾನೆ. ಹೀಗೆ 
ಪುವಿಧಮ್ನಲ್ಲರುವ ಎಲ್ಲ ವಯಸ್ಥರೂ ಮಗುವನ್ನು, 
ಭೂಮಿಯನ್ನು ಹಾಗೂ ಜೀವಂತ ಜಗತ್ತನ್ನು 
ಗೌರವಿಸುವ ತತ್ತ್ವಕ್ಕೆ ಬದ್ಧರಾಗಿರುತ್ತಾರೆ. ಅವರ 
ಜೀವನ ಮಾರ್ಗವು ಭೂಮಿಯ ಕುರಿತಾದ ಅವರ 
ಪ್ರೀತಿಗೆ ಅನುಗುಣವಾಗಿಯೇ ಇರುತ್ತದೆ. ಇದರಲ್ಲ 
ಭೌತಿಕ ಸಾಮರ್ರಿಗಳನ್ನು ಕನಿಷ್ಠ ಪ್ರಮಾಣದಲ್ಲ 
ಉಪಭೋಗಿಸುವುದು. ತ್ಯಾಜ್ಯವಸ್ತುಗಳ ಮರುಬಳಕೆ 
ಮಾಡುವುದು. ಶ್ರಮದ ಘನತೆಯನ್ನು ಕಾಣುವುದು 
ಇವೆಲ್ಲಾ ಸೇರಿವೆ. ಇದರರ್ಥ, ಉದಾಹರಣೆಗೆ, ಅವರು 
ತರಗತಿಕೋಣೆಯನ್ನು ಪ್ವಚ್ಛದೊಳಸುವುದು ಅಥವಾ 


ಸಾಮಾನ್ಯವಾಗಿ ನೀರೆತ್ತುವ ಯಂತ್ರಗಳು 
ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು 
ಪ್ರಾಯೋಗಿಕವಾಗಿ ತಿಆದುಕೊಳ್ಳುತ್ತಾರೆ. 
ಅಡುಗೆ ಮಾಡುವುದು. ಹೂವು. ಗಿಡ ಮತ್ತು 
ಜೀಜಗಳ೦ದ ಸಾಬೂನುಗಳನ್ನು. ಸಾವಯವ 
ಬಣ್ಣಗಳನ್ನು ತಯಾರಿಸುವುದು ಮುಂತಾದ 
ಚಟುವಟಕೆಗಳು ಹಲವಾರು ಕುತೂಹಲಕಾರಿ 
ರಾಸಾಯನಿಕ ಪರಿವರ್ತನೆಗಳನ್ನು 
ಅನ್ಟೇಷಿಸುವ ಅವಕಾಶಗಳನ್ನು ಒದಗಿಸುತ್ತವೆ. 
ಇದರಲ್ಲ., ಒಲೆಯ (ಹಿವನ್‌)ಲ್ಪಟ್ಟ ತೆಳು ಕಣಕ 
ಕೇಕ್‌ ಆಗಿ ಬದಲಾಗುವುದು, ಉಪಷ್ಪತೆಗೆ 
ಒಡ್ಡಿಕೊಳ್ಳುವುದರಿಂದಾಗಿ ಬಸಿ ಎಣ್ಣೆಯೊಳಗಿನ 
ಪೂರಿ ಮತ್ತು ಕಾವಲಿಯ ಮೇಲಅನ ಚಪಾತಿ 
ಉಬ್ಬುವುದು ಅಥವಾ ಖೇರೆ ಖೇರೆ 
ಪದಾರ್ಥಗಳನ್ನು ಸೇರಿಸಿದಾಗ ಆಹಾರದ 
ರುಚಿಯಲ್ಲ ಬದಲಾವಣಿಯಾಗುವುದು 
ಇವೆಲ್ಲಾ ಸೇರಿವೆ. ಅದೇ ರೀತಿ, ಸಸ್ಯಗಳ೦ದ 
ಬಣ್ಣ ಹೇಗೆ ತಯಾರಾಗುತ್ತದೆ ಎಂಬುದನ್ನು 
ಮಕ್ಕಳು ಒಮ್ಮೆ ಅರಿತ ಮೇಲೆ ಅವರೆದುರು 
ಬಣ್ಣಗಳ ಇಡೀ ಲೋಕವೇ ತೆರೆದುಕೊಳ್ಳುತ್ತದೆ. 


ಪ್ರತಿಯೊಂದು ಮಗುವೂ ದಿನನಿತ್ಯ ಹತ್ತು 


ನಿಮಿಷಗಳ ಕಾಲ, ನಮ್ಯ ಕಟ್ಟಡದ 
ಮೇಲ್ಲಾಗದಲ್ಲರುವ ತೊಟ್ಟಗೆ ನೀರನ್ನು ತುಂಬಸಲು 
ಪಂಪ್ಲು ಚಲಾಲಯುಸುತ್ತದೆ. ಏನು 


ಕಸವನ್ನೆತ್ತುವುದೇ ಮೊದಲಾದ ಯಾವುದೇ ತರಹದ 
ಶ್ರಮದ ಕೆಲಸಗಳನ್ನು ಮಾಡಲೂ 
ಹಿಂಜರಿಯುವುದಿಲ್ಲ. 


ನಾವು 3. 4 ಮತ್ತು 5 ವರ್ಷದ ಮಕ್ಕಳನ್ನು ಒಂದು 
ಹಂತದಲ್ಲ, 6 ಮತ್ತು 7 ವರ್ಷದ ಮಕ್ಕಳನ್ನು ಎರಡನೇ 
ಹಂತದಲ್ಲ. 8 ಮತ್ತು ೨ ವರ್ಷದ ಮಕ್ಕಳನ್ನು 
ಮೂರನೇ ಹಂತದಲ್ಲ, 10 ಮತ್ತು 1 ವರ್ಷದ 
ಮಕ್ಕಳನ್ನು ನಾಲ್ಲನೇ ಹಂತದಲ್ಲಿ ಸೇರಿಸಿದ್ದೇವೆ. ಇದು 
ವಿವಿಧ ವಯೋಮಾನದ ಮಕ್ಕಳು ತಮ್ಯ 
ಸಮವಯಸ್ಥರೊಂದಿಣಿ ಸೇರಿ ಕಆಯುವುದಕ್ಕೆ 
ನೆರವಾಗುತ್ತದೆ ಮತ್ತು ಶಿಕ್ಷಕರಿಗೂ ಸ್ವಲ್ಲ ಮಣ್ಣಿಗೆ 
ದೊಡ್ಡ ಮಕ್ಕಳ ಬೆಂಬಲವನ್ನು ಸುಲಭವಾಗಿ 
ಪಡೆಯಲು ಅನುಕೂಲವಾಗುತ್ತದೆ. ಮಕ್ಕಳು 12 ವರ್ಷ 
ತಲುಪಿದ ಮೇಲಷ್ಟೇ ಅವರಿಗೆ 'ವಿಷಯ' ದ 
ಅಧ್ಯಯನವನ್ನು ಪರಿಚಯುಸುವುದರಿಂದ, ಈ 
ವಯಸ್ಸಿಗಿಂತ ಕೆಳಗಿನ ಮಕ್ಕಳಗಾಗಿ ನಾವು 
ಸಂಯೋಜತ ಕಲಕಾ ಪಠ್ಯಯೋಜನೆಯೊಂದನ್ನು 
ಅಭವೃದ್ಧಿಪಡಿಸಿದ್ದೇವೆ. ಈ ಪಠ್ಯಕ್ರಮವು ಸೂರ್ಯ. 
ನೀರು. ಭೂಮಿ. ವಾಯು ಹಾಗೂ ಆಕಾಶ ಎಂಬ 


ಐದು ಮೂಲ ಅಂಶಗಳನ್ನು (ಮೂಲ ಧಾತುಗಳನ್ನು) 
ಆಧರಿಸಿದೆ. ಮಕ್ಕಳು ನೈಸರ್ಗಿಕ ವಿದ್ಯಮಾನಗಳನ್ನು 
ಗಮನಿಸಲು, ಅವರ ಮನಸ್ಸಿನಲ್ಲ ಪ್ರಶ್ನೆಗಳನ್ನು 


ತೊಂದರೆಯಾಗಿದೆ ಎಂಬುದನ್ನು ಕಂಡುಹಿಡಿಯುವ 


ಹೆಣಗಾಟದಲ್ಲಿ ಮಕ್ಕಳು 


ಮೂಡಿಸಲು. ಅವರು ತಮ್ಮ ಪ್ರಶ್ನೆಗಳಗೆ 
ಉತ್ತರಗಳನ್ನು ಊಹಿಸಲು ಹಾಗೂ ಇವುಗಳಲ್ಲಿ 
ಪ್ರತಿಯೊಂದು ಮೂಲಧಾತುಗಳಗೂ ಸಂಬಂಧಿಸಿದ 
ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ನೆರವಾಗುವ 
ನಿಟ್ಟನಲ್ಲ ನಾವು ಕಥೆ, ಹಾಡುಗಳನ್ನು ಕೂಡ 
ಬರೆಯುತ್ತೇವೆ. 


ನಿಗದಿತ ಬೋಧನಾಕ್ರಮವನ್ನು ಬಳಸುವ ವಿಧಾನಕ್ಕೆ 
ಬದಲಾಗಿ ನಮ್ಮ ಗಮನವು ಮಕ್ಕಳು ಏನು 
ಹೇಳುತ್ತಾರೆ ಎನ್ನುವುದನ್ನು ಆಲಅಸುವುದರ ಮೇಲೆ, 
ನೈಸರ್ಗಿಕ ಪ್ರಪಂಚವನ್ನು ಸಹಜವಾಗಿ 
ಅನ್ನೇಷಿಸುವುದರಲ್ಲ ತೊಡಗಿಸಿಕೊಳ್ಳುವುದರ ಮೇಲೆ 
ಕೇಂದ್ರೀಕೃತವಾಗಿದೆ. ನನಗಸನ್ನಿಸುವ ಹಾಗೆ, 
ಮಗುವಿನೊಡನೆ ಇರಲು ಇರುವ ದಾರಿ ಇದೊಂದೇ. 
ಶಂ ತರಹದ ತೊಡಗಿಕೊಳ್ಳುವಿಕೆಯ ಸಾರವೆಂದರೆ, 
ಮಗು ಮುಂದಾಳತ್ವ ವಹಿಸುತ್ತದೆ. ವಯಸ್ಸರು 
ಅನುಸರಿಸುತ್ತಾರೆ. ಪಯಸ್ಸರು ನೀಡಲು ಸಿದ್ಧರಿರುವ 
ಯಾವುದೇ ಮಾರ್ಗದರ್ಶನವೂ ಅವರು ತಮ್ಮದೇ 
ಬದುಕಿನ ಅನುಭವಗಳಂದ ಪಡೆದುಕೊಂಡ 
ವೈಯಕ್ತಿಯ ಜ್ಞಾನ, ವಿವೇಕಗಳ೦ದ 
ಬಂದಿರುವುದಾಗಿರುತ್ತದೆ. 


ಚಿತ್ರ 1. ಪುವಿಧಮ್‌ನಲ್ಲಿ ಮಕ್ಕಳು ಕೈ ತೋಟದಲ್ಲಿ ಕೆಲಸ ಮಾಡುವಾಗ ಸರಳವಾದ ಸಲಕರಣೆಗಳನ್ನು ಬಳಸುತ್ತಾರೆ. 
ಇದು ಅವರಿಗೆ ಈ ಸಲಕರಣೆಗಳು ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥಮಾಡಿಕೊಳ್ಳಲು 


ಅವಕಾಶವನ್ನೊದಗಿಸುತ್ತದೆ. 
ಕೃಪೆ: Meenakshi Umesh. License: CC-BY-NC. 


ಐ ಪಂಡೆರ್‌... ರೀಡಿಸ್ಳವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 21 


ಶೋಧನೆಯ ಮೂಲಕ ಕಲಕೆ ನಾವು ಪ್ರತಿದಿನವೂ 
ಅನುಮಾನಿತ ಸಿದ್ದಾಂತವೊಂದನ್ನು ರೂಪಿಸುವುದು 
ಅಥವಾ ಪ್ರಮೇಯವನ್ನು ರೂಪಿಸುವುದು, 
ಪ್ರಯೋಗವನ್ನು ಕೈಗೊಳ್ಳುವುದು. ಅವಲೋಕ- 
ಸುವುದು ಹಾಗೂ ತೀರ್ಮಾನಕ್ಕೆ ಬರುವುದು ಹೀಗೆ 
ವಿವಿಧ ಹಂತಗಳನ್ನು ಹಾದುಹೋಗುವ ಹಲವಾರು 
ಚಿಕ್ಕ ಚಿಕ್ಕ ಪ್ರಯೋಗಗಳನ್ನು ನಡೆಸುತ್ತೇವೆ. 
ಉದಾಹರಣೆಗೆ, ಮೊದಲ ಮತ್ತು ಎರಡನೆಯ 
ಹಂತದ ಮಕ್ಕಳೊಂದಿಗೆ ಸಸ್ಯಗಳ ಬೆಳವಣಿಗೆಯಲ್ಲ 
ಸೂರ್ಯನ ಬೆಳಕಕನ ಪಾತ್ರದ ಕುರಿತಾಗಿ 
ಚರ್ಜಿಸುತ್ತಿದ್ದಾಗ. ಇಂತಹದೊಂದು ಪ್ರಯೋಗದ 
ಆಲೋಚನೆಯು  ಮೂಡಿ- ಬಂದಿತು. ಎರಡು 
ಗುಂಪುಗಳು ರೂಪು-ಗೊಂಡವು. ಒಂದು ಗುಂಪು 
ಸಸ್ಯಗಳಗೆ ಸೂರ್ಯನ ಬೆಳಕಿನ ಅಗತ್ಯವಿದೆ ಎಂದು 
ನಂಜತ್ಸು. ಮತ್ತೊಂದು ಗುಂಪು ಹಾಗೆಂದು 
ಭಾವಿಸುತ್ತಿರಲಲ್ಲ. ಅವರ ನಂಜಕೆಗಳನ್ನು 
ಪರೀಕ್ಷಿಸಲು ನೆರವಾಗುವ ನಿಟ್ಟನಲ್ಲ ನಾವು ಎರಡೂ 
ಗುಂಪಿನ  ಮಕ್ಷಳಗೆ ಮನೆಯಿಂದ ಎರಡು 
ವಸ್ತುಗಳನ್ನು ಅಂದರೆ, ಜಸ್ಸಿಟ್‌ ಅಥವಾ 
ತಿಂಡಿತಿನಿಸುಗಳನ್ನು ಪೊಟ್ಟಣಗಳಲ್ಪ ಕಟ್ಟಲು 
ಬಳಸಿದ ಪ್ಲಾಕ್ಷಿಕ್‌ ಹೊದಿಕೆಗಳನ್ನು ಮತ್ತು 
ಸಾಧಾರಣವಾಗಿ ಅವರ ಅಡುಗೆಮನೆಗಳಲ್ಲ 
ಲಭ್ಯವಿರುವ ರಾಗಿ, ಗೋಧಿ, ಹೆಸರುಕಾಳು, ಮೆಂತೆ, 
ಸಾಸಿವೆ, ಜೀರಿಗೆ ಮೊದಲಾದ ಕೆಲವು ಜೀಜಗಳನ್ನು 
ತರುವಂತೆ ಕೇಳಕೊಂಡೆವು. ಪ್ಲಾಸ್ಟಿಕ್‌ 
ಹೊದಿಕೆಗಳನ್ನು ಕತ್ತರಿಸಿ ಜೀಲದ ಆಕಾರವನ್ನು 
ಕೊಡಲಾಯುತು. ಮಣ್ಣು. ಮರಳು ಮತ್ತು 
ಗೊಬ್ಬರವನ್ನು ಸಮಪ್ರಮಾಣದಲ್ಲ ಬೆರೆಸಿ. ಅವುಗಳಲ್ಪ 
ತುಂಬಸಲಾಯುತು. ಮಡಕೆಯಂತೆ ಕಾಣುವ ಈ 
ಚೀಲಗಳಲ್ಲ ಜೀಜಗಳನ್ನು ಊರಿ, 
ನೀರೆರೆಯಲಾಲಯುತು. ಚೀಲಗಳನ್ನು ಎಲ್ಲಿ ಇಟ್ಟರೆ 
ತಾವು ಹಾಕಿದ ಬೀಜಗಳು ಮೊಳಕೆಯೊಡೆದು 
ಚೆನ್ನಾಗಿ ಬೆಳೆದು ಗಿಡಗಳಾಗುತ್ತವೆ ಎಂದು ಮಕ್ಕಳು 
ಅಂದುಕೊಂಡಿದ್ದರೋ ಅದೇ ಜಾಗದಲ್ಲ ಇಡುವಂತೆ 
ಮಕ್ಕಳನ್ನು ಕೇಆಕೊಳ್ಳಲಾಲಯುತು. ಗಿಡಗಳಗೆ 
ಸೂರ್ಯನ ಬೆಳಕು ಬೇಕು ಎಂದು ನಂಜದ್ಧ ಮಕ್ಕಳು 
ಜೀಲಗಳನ್ನು ಚೆನ್ನಾಗಿ ಜಸಿಲು ಚೀಳುವ ಜಾಗದಲ್ಲ 
ಇಟ್ಟರು. ಅದಕ್ಕೆ ವಿರುದ್ಧವಾಗಿ, ಸೂರ್ಯನ 
ಬೆಳಕಿಲ್ಲದಿದ್ದರೂ ಗಿಡಗಳು ಬೆಳೆಯುತ್ತವೆ ಎಂದು 
ಭಾವಿಸಿದ್ದ ಮಕ್ಕಳು ತಮ್ಮ ಚೀಲಗಳನ್ನು 
ತರಗತಿಕೋಣಿ, ಕಪಾಟನ ಹಲಗೆಗಳ ಅಡಿಭಾಗ, 
ಮಬ್ದಾದ ಕತ್ತಅರುವ ಜಾಗ ಮುಂತಾದ ಸ್ಥಳಗಳಲ್ಲ 
ಇಟ್ಟರು. ಏನು ಮಾಡಬೇಕು ಎಂಬುದನ್ನು 
ನಿರ್ಣಯಿಸಲಾಗದ ಕೆಲವು ಮಕ್ಕಳು ತಮ್ಯ 
ಸ್ನೇಹಿತರು ಮಾಡಿದ ಹಾಗೇ ಮಾಡಿದರು. ಎರಡೂ 
ಗುಂಪುಗಳು ತಮ್ಮ ತಮ್ಮ ಗಿಡಗಳಗೆ ನೀರು 
ಹಾಕುತ್ತಿದ್ದವು ಮತ್ತು ಅವುಗಳ ಬೆಳವಣಿಗೆಯನ್ನು 
ಗಮಸಿಸುತ್ತಿದ್ದವು. ಒ೦ದು ವಾರ ಗಮನಿಸಿದ ಬಳಕ 
ಜೀಲಗಳನ್ನು ಸೂರ್ಯನ ಬೆಳಕಿನಿಂದ ದೂರವಿಟ್ಟದ್ದ 
ಮಕ್ಕಳು ನಿಧಾನವಾಗಿ ಅವುಗಳನ್ನು ಬನಿಅರುವ 
ಜಾಗಕ್ಕೆ ತಂದು ಇಡತೊಡಗಿದರು. ನಮ್ಮ ಮುಂದಿನ 


ಚರ್ಚೆಯ ವೇಜೆಗೆ. ತಮ್ಮ ಪಠ್ಯಪುಸ್ತಕಗಳಲ್ಲಿ ಇರುವ 
ಸಂಗತಿಯನ್ನು ಉರುಹೊಡೆಯದೆಯೇ ಎಲ್ಲಾ 
ಮಕ್ಕಳಗೂ ಗಿಡಗಳ ಬೆಳವಣಿಗೆಗೆ ಸೂರ್ಯನ 
ಬೆಕಕು ಅಗತ್ಯ ಎನ್ನುವುದು ಮನದಲ್ದಾಯಿತು. ಈ 
ಘಟ್ಟದಲ್ಲಿ ನಾವು ಮಕ್ಷಳಗೆ. ಗಿಡಗಳಗೂ 
ಆಹಾರವನ್ನು ತಯಾರಿಸಲು ಮತ್ತು ಬೆಳೆಯಲು 
ಬನಿಜ (ಅವು ಅದನ್ನು ಮಣ್ಣನಿಂದ ಹೀರಿಕೊಳ್ಳುತ್ತವೆ) 
ಮತ್ತು ಇಂಗಾಲದ ಡೈಆಕ್ಕೆಡ್ಡ (ಅವು ಅದನ್ನು 
ಗಾಅಯುಂದ ಹೀರಿಕೊಳ್ಳುತ್ತವೆ) ಅಗತ್ಯವಿದೆ 
ಎನ್ನುವುದನ್ನು ವಿವರಿಸಲು ದ್ಯುತಿಸಂಶ್ಲೇಷಣಾ 
ಕ್ರಿಯೆಯ ಪರಿಕಲ್ಪನೆಯನ್ನು ಪರಿಚಯುಸಿದೆವು. 


ಜೀಜಗಳು ಸಸಿಯಾಗುವುದನ್ನು ಗಮನಿಸುವ 
ಕ್ರಿಯೆಯು ಬೇರೆ ಅವಲೋಕನ ಹಾಗೂ 
ಪ್ರಶ್ನೆಗಳಿಗೂ ಎಡೆಮಾಡಿಕೊಟ್ಟತು (ಚಿತ್ರ ೭2 ಅನ್ನು 
ನೋಡಿ). ಕೆಲವು ಸಸಿಗಳು ಹುಲ್ಲನ ಎಸಳನಂತೆ 
ಇರುವುದು ಮಕ್ಕಳ ಗಮನಕ್ಕೆ ಬಂದರೆ, ಇನ್ನು ಕೆಲವು 
ಸಸಿಗಳು ಎರಡು ದಪ್ಪನೆಯ ಎಲೆಗಳನ್ನೊಡಗೂಡಿ 
ಹೊರಬಂದಿದ್ದವು. ಈ ಘಟ್ಟದಲ್ಲಿ ನಾವು ಮಕ್ನಳಗೆ 
ಏಕದಳ ಮತ್ತು ದ್ವಿದಳ ಸಸ್ಯಗಳ ಪರಿಕಲ್ಪನೆಯನ್ನು 
ಪರಿಚಯುಸಿದೆವು. ಇಂತಹ ವರ್ಗೀಕರಣದಿಂದಾಗಿ 
ನಮ್ಮ ಸುತ್ತಮುತ್ತಅನ ಸಸ್ಯಗಳ ಅಧ್ಯಯನವು ಹೇಗೆ 
ಸುಲಭವಾಗುತ್ತದೆ ಎನ್ನುವುದನ್ನು ವಿವರಿಸಿದೆವು. ಈ 
ವರ್ಗಗಳಗೆ ಸೇರಿದ ಸಸ್ಯಗಳೂ ಕೂಡ ತಮ್ಮ 


ಬೇರಿನ ವ್ಯೂಹ ಅಥವಾ ವ್ಯವನ್ಥೆಗಳಗೆ 
ಸಂಬಂಧಿಸಿದಂತೆ ಭನ್ನತೆಗಳನ್ನು ಹೊಂದಿರುತ್ತವೆ 
ಎನ್ನುವ ಸಂಗತಿಯನ್ನು ಹಂಚಿಕೊಂಡೆವು. 


ಪ್ರತಿಯೊಂದು ವರ್ಗಕ್ಕೂ ಸೇರಿದ ಗಿಡಗಳನ್ನು 
ಅವುಗಳ ಚೀಲದಿಂದ ಬೇರುಸಹಿತವಾಗಿ ಮೇಲೆಕೆದು 
ತೋರಿಸುವುದರ ಮೂಲಕ ನಾವು ಮಕ್ನಳಗೆ 
ತಾಲಯುಬೇರು ಮತ್ತು ನಾರುಗಳನ್ನುಚ್ಛ 
ತಂತುಬೇರುಗಳ ಪರಿಕಲ್ಪನೆಯನ್ನು 
ಪರಿಚಯುಸಿದೆವು. ನಂತರ ಮಕ್ಕಳಗೆ ಇವೆಲ್ಲವನ್ನೂ 
ಗಮನಿಸಿ, ಬೇರುಗಳೂ ಸೇರಿದಂತೆ ಸಸ್ಯದ ಎಲ್ಲ 
ಭಾಗಗಳ ಚಿತ್ರವನ್ನು ಬರೆಯುವಂತೆ ಹೇಳದೆವು 
(ರೇಖಾಚೌಕ 2 ಅನ್ನು ನೋಡಿ). ಇದು ಮಕ್ಕಳನ್ನು 
ಶಾಲೆಯ ಸುತ್ತಮುತ್ತಲೂ ನಿಡಾಡಿ ತಾವು ನೋಡಿದ 
ಮರಗಳು ಏಕದಳಕವೇ ದ್ವಿದಕವೇ ಎಂದು 
ಗುರುತಿಸಲು ಪ್ರಯತ್ನಿಸುವಂತೆ ಉತ್ತೇಜಸಿತು. 


ಮರುದಿನ ಬೆಳದ್ದೆ ಮಕ್ಕಳೆಲ್ಲರೂ ನಡೆದಾಡಲು 
ಹೋದಾಗ,  ಮಗುಪೊಂದಕ್ಕೆ ತನ್ನ ಶಿಕ್ಷಕರು 
ತಾಜೆಮರವನ್ನು ಏಕದಳ ಸಸ್ಯವರ್ಗದಲ್ಲ 
ಸೇರಿಸುವರೋ ಅಥವಾ ದ್ವಿದಳ 
ಸಸ್ಯವರ್ಗದಲ್ಲಯೋ ಎಂದು ತಿಆಯುವ 
ಆಸೆಯಾಲಯುತು. ಒಮ್ಮೆಗೇ ಏನೂ ತೋಚದಂತಾದ 
ಶಿಕ್ಷಕರು. ಅದನ್ನು ತಿಆದುಕೊಂಡು ಉತ್ತರಿಸಲು 
ಸಮಯ ಬೇಕೆಂದು ಹೇಳದರು. ಒಂದಷ್ಟು 
ಸಂಶೋಧನೆಯ 


ಚಿತ್ರ 2. ಶಾಲಾ ಕೈತೋಟದಲ್ಲಿ ಬೀಜಗಳನ್ನು ಬಿತ್ತುತ್ತಿರುವ ಮಕ್ಕಳು 
ಕೃಪೆ: Meenakshi Umesh. License: CC-BY-NC. 


22 | ೫ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ಬಾಕ್ಸ್‌ 2 
ಕಲೆ ಮತ್ತುವಿಜ್ಞಾನ 


ವೈಜ್ಞಾನಿಕ ಆಲೋಚನೆಯನ್ನು ಬೆಳೆಸಿಕೊಳ್ಳುವ ಪ್ರಕ್ರಿಯೆಯಲ್ಲ ಕಲೆಯ ಭಾಗವೂ 
ಪ್ರಧಾನವಾಗಿದೆ. ಜತ್ತ ಬಡಿಸುವ ಕ್ರಿಯೆಯು ದೃಶ್ಯಕ್ಕೆ ನಿಲುಕುವ ಪ್ರಪಂಚವನ್ನು 
ಅರಿತುಕೊಳ್ಳುವ ಅತ್ಯಂತ ಶಕ್ತಿಯುತ ಮಾರ್ಗವಾಗಿದೆ. ಚಿತ್ರಕಲೆಯಲ್ಲ ತೊಡಗಿ- 
ಕೊಳ್ಳುವುದರಿಂದ ಮಗುವಿಗೆ ಸುತ್ತಅನ ಘಟನೆ, ವಸ್ತು ಅಥವಾ ವಿದ್ಯಮಾನಗಳನ್ನು 
ಕೇವಲ ಸೂಕ್ಷ್ಯವಾಗಿ. ಹತ್ತಿರದಿಂದ ಗಮನಿಸುವ ಅಗತ್ಯವುಂಬಾಗುವು-ದೊಂದೇ 
ಅಲ್ಲ. ಅದು ಮಗುವಿನ ತಾಳ್ಕೆ ಮತ್ತು ಸೈರಣಿಯನ್ನೂ ಹೆಚ್ಚಿಸುತ್ತದೆ. ಇದು 
ಯಂತ್ರಗಳ ರಚನೆ ಮತ್ತು ಕಾರ್ಯವೈಖರಿಯ ಕುರಿತಾಗಿ ಮಕ್ಕಳ ಅರಿವಿನಲ್ಲ 
ಬಹುದೊಡ್ಡ ಸುಧಾರಣೆಯನ್ನು ತರುತ್ತದೆ. ಅಲ್ಲದೆ. ಚಿತ್ರಕಲೆಯು ಅರಿವಿನ 
ಅಭಿವ್ಯಕ್ತಿಯ ಜೊತೆಗೆ ಸಾಧ್ಯತೆಗಳ ಕಲ್ರಸಿಕೊಳ್ಳುವಿಕೆಯೂ ಆಗಿರುವುದರಿಂದ 
ಇದು ಮಕ್ಕಳ ಏಕಾಗ್ರತೆ. ಕಲ್ಪನಾಶಕ್ತಿ, ಸೃಜನಶೀಲತೆ ಮತ್ತು 
ಸೌಂದರ್ಯಪ್ರಜ್ಞೆಯನ್ನು ಕೂಡ ಹೆಚ್ಚಿಸುತ್ತದೆ. ಚಿತ್ರ ಜಡಿಸುವ ಕ್ರಿಯೆಯಲ್ಲ 
ತೊಡಗಿಕೊಂಡಿದ್ದಾಣ ನಮ್ಮ ಹೃದಯವು ಶಾಂತವಾಗಿರುತ್ತದೆ. ಮನಸ್ಸು 
ಏಕಾಗ್ರವಾಗಿರುತ್ತದೆ. ನಾವು ಕಣ್ಣಿನ ಮೂಲಕ ನೋಡುತ್ತೇವೆ, ಮೆದುಳನ ಮೂಲಕ 
ವಸ್ತು, ಸಂಗತಿಗಳನ್ನು ಅರ್ಥಮಾಡಿಕೊಳ್ಳುತ್ತೇವೆ, ಹೃದಯದಿಂದ 
ಅವಲೋಕಿಸುತ್ತೇವೆ ಮತ್ತು ಕೈಗಳಂದ ಚಿತ್ರಿಸುತ್ತೇವೆ. ಈ ಕ್ರಿಯೆಯಲ್ಲ ನಮ್ಮ 
ಮೆದುಳು. ಹೃದಯ ಮತ್ತು ಕೈಗಳು ಪರಸ್ಥರ ಹೊಂದಾಣಿಕೆಯಲ್ಲ ಕೆಲಸ 
ಮಾಡುತ್ತವೆ. 


ಮೊದಮೊದಲಣೆ ಮಕ್ಕಳು ಬರೆಯುವ ಚಿತ್ರಗಕೆಲ್ಲವೂ ಗೀಚುಣೆರೆಗಕೇ ಆಗಿರುತ್ತವೆ. 
ಮಕ್ಕಳು ಬರೆದ ಇಂತಹ ಗೀಚುಗೆರೆಗಣ ಕುರಿತು ಅವರೊಂದಿಗೆ 
ಮಾತನಾಡುವುದರಿಂದ ಅವರ ಸಾಮರ್ಥ್ಯ. ಆಸಕ್ತಿ ಹಾಗೂ ಕಲ್ಪನಾಶಕ್ತಿಯ ಬಗ್ಗೆ 
ಬಹಳಷ್ಟನ್ನು ತಿಆದುಕೊಳ್ಳಲು ಸಾಧ್ಯ. ಕಲಅಸದೆಯೇ ಮಕ್ಕಳು ಎಷ್ಟೊಂದನ್ನು 
ಗಮನಿಸಬಲ್ಲರು. ಕಅಯಬಲ್ಲರು ಎಂಬುದನ್ನು ನೋಡಿ ನಾನು ಮತ್ತೆ ಮತ್ತೆ 
ಬೆರಗಾಗಿದ್ದೇನೆ. ಉದಾಹರಣಿಗೆ. ಮೂರು ವರ್ಷದ ಮಗುವೊಂದು. ಅಲ್ಲಲ್ಲ 


ಒಂದಷ್ಟು ಗೆರೆಗಳನ್ನು ಗೀಚಿತು. ಜಡಿಸಿದ್ದು ಏನೆಂದು ಅವಳನ್ನೇ ಕೇಆದೆ. ಅದು 
ಒಂದು ಹಸು ಎಂದು ಅವಳು ಉತ್ತರಿಸಿದಳು. ಅದು ಹೀಗೇ ಮನಸ್ಸಿಗೆ 
ತೋಚಿದಂತೆ ಅವಳು ಕೊಟ್ಟ ಉತ್ತರವಷ್ಟೇ ಆಗಿರಲೂ ಸಾಧ್ಯವಿತ್ತು. ನಾನು, "ವಾವ್‌! 
ಎಷ್ಟು ಚಂದದ ಹಸು. ಆದರೆ ನನಗೆ ಅದರ ಕೋಡುಗಳೇ ಕಾಣುತ್ತಿಲ್ಲ. ನೀನದನ್ನು 
ಜಡಿಸಿದ್ದೆಯಾ?' ಎಂದು ಕೇಳದೆ. ಅವಳು, `ಇಲ್ಲ. ನಾನು ಬಡಿಸಿಲ್ಲ.' ಎಂದುತ್ತರಿಸಿ, 
ಕೋಡಿನಂತಹ ಗೆರೆಗಳನ್ನು ಮೂಡಿಸಲು ಮುಂದಾದಳು. ಅದರ ಬಾಲ ಎಲ್ಲದೆ 
ಎಂದು ನಾನವಳನ್ನು ಕೇಆದಾಗ, ಗೆರೆಗಳ ಇನ್ನೊಂದು ತುದಿಯಲ್ಲ ಅವಳು 
ಗೀಚಿದ್ದನ್ನು ನೋಡಿ ನಾನು ಬೆರಗಾದೆ. ಹಸುವಿನ ಕಾಲುಗಳ ಬಗ್ದೆ 
ಕೇಆದೊಡನೆಯೇ ಅಂಕಿಗಳು ಗೊತ್ತಿಲ್ಲದಿದ್ದರೂ ನಾಲ್ಗು ಕಾಲುಗಳನ್ನು ಗೀಚಿದಳು. 
ಗೆರೆಗಳ ನಡುಭಾಗದಲ್ಲಯೇ ಕಾಲುಗಳನ್ನು ಗೀಜಿದ್ದಳು. ಮಗುವಿಗೆ, ಯಾವುದು 
ಎಲ್ತರುತ್ತದೆ ಎಂಬ ಅರಿವು ಇತ್ತು ಮತ್ತು ಅದು ಗಾತ್ರ, ಪ್ರಮಾಣಗಳ 
ಹೊಂದಾಣಿಕೆಯನ್ನೂ ಮಾಡಬಲ್ಲುದು ಎನ್ನುವುದು ಸ್ಪಷ್ಟವಾಗಿ ಇದು 
ವೈಜ್ಞಾನಿಕವಾಗಿ ಆಲೋಚಿಸುವ ರೀತಿಯೇ ಅಲ್ಲವೇ? ಇದು ವೈಜ್ಞಾನಿಕ 
ಚಿಂತನಾಕ್ರಮವನ್ನು ಒಳಗೊಂಡಿದ್ದು. ವೈಜ್ಞಾನಿಕ ಮನೋಧರ್ಮವನ್ನು 
ಸುಧಾರಿಸುತ್ತದೆಯಲ್ಲವೇ? ಕಲೆಯನ್ನು ವಿಜ್ಞಾನದೊಡನೆ ಜೋಡಿಸುವ 
ಸಮಸ್ಯೆಗಕಲ್ಲ ಒಂದೆಂದರೆ, ಕಲೆಯನ್ನು ಹೆಚ್ಚಿನಬಾರಿ ಕೇವಲ ಅದರ ಸೌಂದರ್ಯದ 
ದೃಷ್ಟಿಬುಂದ ಮಾತ್ರ ನೋಡಲಾಗುತ್ತದೆ. ಹಾಗಾಗಿ. ಹಲವಾರು ದೊಡ್ಡ ಮಕ್ಕಳು 
ಮತ್ತು ಶಿಕ್ಷಕರೂ ಕೂಡ ಚಿತ್ರಕಲೆಯಲ್ಲ ತೊಡಗಿಕೊಳ್ಳಲು ಆಸಕ್ತಿಯನ್ನು 
ತೋರಿಸುವುದಿಲ್ಲ. ತಮಗೆ ಚಿತ್ರ ಬಡಿಸಲು ಬರುವುದಿಲ್ಲ ಎಂಬ ಅಭಿಪ್ರಾಯವನ್ನು 
ಅವರು ರೂಪಿಸಿಕೊಂಡುಬಟ್ಣರುತ್ತಾರೆ.  ಚಿತ್ರಕಲೆಯಲ್ಲ ತೊಡಗಿಸಿಕೊಳ್ಳದೆ 
ಇರುವುದು ಗಮಸನಿಸುವಿಕೆಯ ಮೂಲಕ ಕಅಯುವ ಅವರ ಸಾಮರ್ಥ್ಯವನ್ನು 
ಅಡ್ಡಿಪಡಿಸುತ್ತದೆ. ವಿಜ್ಞಾನವನ್ನು ಕಅಯಲು ಕಲೆಯನ್ನು ಬಳಸಿದಾಗ, ಗಮನಿಸುವ 
ಮತ್ತು ಮುಖ್ಯ ಲಕ್ಷಣಗಳನ್ನು ಚಿತ್ರಿಸುವ ಸಾಮರ್ಥ್ಯವು ಚಿತ್ರದ 
ಸೌಂದರ್ಯಕ್ಕಿಂತಲೂ ಹೆಚ್ಚು ಮುಖ್ಯವಾಗಿರುತ್ತದೆ. ಮಕ್ಕಳು ಮಾತ್ರ ಅಲ್ಲ. ಶಿಕ್ಷಕರೂ 
ಕೂಡ ಚಿತ್ರಕಲೆಯಲ್ಲ ತೊಡಗಿಕೊಳ್ಳುವಂತೆ ಪ್ರೋತ್ಸಾಹಿಸುವ ಅಗತ್ಯವಿದೆ. ಆಗಷ್ಟೇ 
ಕಲಕೆಯಲ್ಲ ಚಿತ್ರಕಲೆಯ ಶಕ್ತಿಯ ಪ್ರಾಮುಖ್ಯತೆಯನ್ನು ಅವರು ಮನಗಾಣಬಲ್ಲರು. 


ನಂತರ ಸರಿಯಾದ ಉತ್ತರ ಸಿಕ್ಕಿತು. ಅದನ್ನು ಅವರು 
ಮಗುವಿನೊಂದಿಗೆ ಹಂಚಿಕೊಂಡಾಗ ಮಗು. `ನನಗೆ 
ಅದ ಏಕದಳ ಸಸ್ಯವೆನ್ನುವುದು ಅದಾಗಲೇ 
ಗೊತ್ತಿತ್ತು!” ಎಂದಾಗ ಆಕೆಗೆ ಮತ್ತೊಮ್ಮೆ ಏನೂ 
ಹೊಳೆಯದಂತಾಲತು. "ನೀನು ಹೇಗೆ 
ಕಂಡುಹಿಡಿದೆ?' ಎಂದು ಅವರು ಕೇಳದಾಗ ಮಗು, 
” ಹೇಗೆಂದರೆ, ಅದರ ಬೇರುಗಳು ಹುಲ್ದನ 
ಖಬೇರುಗಳಂತೆಯೇ ಬೆಕೆಯುತ್ತವೆ.' ಎಂದು 
ಉತ್ತರಿಸಿತು. ಕಲಕೆಯ ಈ ಪ್ರಕ್ರಿಯೆಯುಂದಲೇ 
(ಘಟನೆ ಅಥವಾ ಗುಣಲಕ್ಷಣಗಳ ಅವಲೋಕನ 
ಹಾಗೂ ಅಪರಿಚಿತ ಸಂಗತಿಗಳನ್ನು ಊಹಿಸುವುದು) 
ಮಕ್ಕಳಿಗೆ ವಿಜ್ಞಾನದ ಪ್ರಕ್ರಿಯೆಗಳನ್ನು 
ಪರಿಚಯುಸಲಾಗುತ್ತದೆ. 


ಅಂತಿಮನುಡಿ 


ಪುವಿಧಮ್ಮಲ್ಲ ನಾವು ಭೂಮಿಯ ಬಗ್ಗೆ ಕಾಳಜ 
ವಹಿಸುವವರನ್ನು. ಕಳಕಳ ಇರುವ ಜನರನ್ನು 
ಹೋಷಿಸುವುದರ ಮೇಲೆ ಗಮನವನ್ನು 
ಕೇಂದ್ರೀಕರಿಸುತ್ತೇವೆ. ಹೆಚ್ಚು ಹೊಣಿಗಾರಿಕೆಯಿಂದ 
ಬದುಕುವ ಜನರು ನಮ್ಮ ಭೂಗ್ರಹದ ಮೇಅನ 
ಜೀವಸಂಕುಲವನ್ನು ಸಂರಕ್ಷಿಸಲು, ಅವು ಇರುವ 
ಹಾಗೆ ನಡೆಸಿಕೊಂಡು ಹೋಗಲು ಧ್ವನಿಯೆತ್ತುತ್ತಾರೆ. 
ಕ್ರಮ ಕೈಗೊಳ್ಳುತ್ತಾರೆ. ಈ ಗುರಿಯನ್ನು ಸಾಧಿಸುವ 
ನಿಟ್ಣನಲ್ಲ ನಾವು ವಿಜ್ಞಾನವನ್ನು ಖೋಧಿಸುವುದಿಲ್ಲ, 
ಬದಲಗೆ ಮಗುವಿನ ಸಹಜ ಕುತೂಹಲದ 
ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಸಿಕೊಡುತ್ತೇವೆ 
( ರೇಖಾಚೌಕ 3 ಅನ್ನು ನೋಡಿ) . ಮಕ್ಕಳು 


ಗಮನಿಸುವಿಕೆ, ನಿಗಮನ (ರೇdಟctಂಗ), ಅಭವ್ಯಕ್ತಿ 
ಮತ್ತು ಸರಿಪಡಿಸಿಕೊಳ್ಳುವಿಕೆಯ ಪ್ರಕ್ರಿಯೆಗಳ 
ಮೂಲಕ ವಿಜ್ಞಾನವನ್ನು ಸಹಜವಾಗಿ ಕಅಯುತ್ತಾರೆ. 
ನಾವು ವಿಜ್ಞಾನವನ್ನು ಅದೊಂದು ಬೌದ್ಧಿಕ ಕಸರತ್ತು 
ಎಂಬಂತೆ ಕಲಸುವುದಿಲ್ಲ. ಮಕ್ನಕಳು ಕಳಕಳ, 
ಕಾಕಜಯುಳ್ಳವರಾಗುವಂತೆ ಪ್ರಯತ್ನಿಸುತ್ತೇವೆ. 
ಮಕ್ಕಳಗೆ ತಮ್ಮ ಸುತ್ತಮುತ್ತಅನ ಪರಿಸರ ಮತ್ತು 
ಭೂಮಿಯ ಮೇಲೆ ಆಗುತ್ತಿರುವ ಹಾನಿಗೆ ತಮ್ಮ 
ಕೊಡುಗೆ ಏನು ಎನ್ನುವುದು ತೀವ್ರವಾಗಿ ಅರಿವಿಗೆ 


ಬರುತ್ತದೆ. ನಾವು ವಿಜ್ಞಾನದ ಬಗ್ಗೆ ಕೇವಲ 
ಅಭಿಪ್ರಾಯ ವ್ಯಕ್ತಪಡಿಸಿ ಅಥವಾ ಅದನ್ನು 
ದೂರದಿಂದ ವೀಕ್ಷಿಸಿ ಜಟ್ಟುಬಡುವುದಿಲ್ಲ. 
ವಿಜ್ಞಾನವನ್ನು ದೈನಂದಿನ ಬದುಕಿನಿಂದ 
ಬೇರ್ಪಡಿಸಲಾಗದು ಎನ್ನುವುದನ್ನು. ಬದುಕು 
ಎನ್ನುವುದು 


ಐ ಪಂಡೆರ್‌... ರೀಡಿಸ್ಳವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 23 


ಬಾಕ್ಸ್‌ 3 ನೀರು ಅಲ್ಪಗೆ ಹೇಗೆ ಹೋಲಯುತು ಎಂಬುದನ್ನು ಆ ಕುರಿತು ಏನನ್ನೂ ಹೇಳದೆಯೇ ಮಗು ತನ್ನ ಪ್ರಶ್ನೆಗೆ 


ಸುಗಮಕಾರರಾಗಿ ಶಿಕ್ಷಕರು ತಿಆದುಕೊಳ್ಳುವ ಆಸೆಯುದೆ. ನಿನ್ನ ಪ್ರಕಾರ. ಅದು ಉತ್ತರಪೊಂದನ್ನು ರೂಪಿಸಿಕೊಳ್ಳುವುದಕ್ಕೆ ಆ 
ಆಕಾಶಕ್ತೆ ಹೇಗೆ ಹೋಗಿರಬಹುದು?” ಪ್ರಯೋಗವು ಅನುವು ಮಾಡಿಕೊಣ್ಟತು. 
ಈ ತರಹದ ಕಆಕಾ ಪರಿಸರದ ಅತ್ಯಂತ ಮುಖ್ಯ 
ಅಂಶ ಅಥವಾ ಸಂಗತಿಯೆಂದರೆ, ಇಲ್ಲ ಶಿಕ್ಷಕರು ಮಗು:'ಅದು ಅಲ್ಲ ಮೊದಲೇ ಇದ್ದಿರಬೇಕು. ಶಿಕ್ಷಕರು ಮಕ್ಕಳ ಪ್ರಶ್ನೆಗಳಗೆಲ್ಲ ಉತ್ತರವನ್ನು 
ನೆರವಿಗರಾಗಿ ಕಾರ್ಯ ನಿರ್ವಹಿಸುತ್ತಾರೆ. ಮಗುವು ಹಂಚಿಕೊಂಡಾಗ, ಮಕ್ಕಳು ಶಿಕ್ಷಕರ ಮೇಲೆ 
ಪ್ರಶ್ನೆಯೊಂದನ್ನು ಕೇಳದಾಗ, ನೆರವಿಗರು ಮಗುವಿನ ನಾನು: ಷಹ್ನಂ' ಅದೂ ಸಾಧ್ಯವಿದೆ! ನಿಜ ಅವಲಂಬತರಾಗುತ್ತಾರೆ, ಅವರಿಗೆ ತಮ್ಮ ಮೇಲೆ 
ತಾರ್ಕಿಕ ಆಲೋಚನೆ ಮತ್ತು ನಿಗಮನಾತ್ಛಕ ಹೇಳಬೇಕೆಂದರೆ, ಬಟ್ಟೆಯನ್ನು ತೊಳೆದು ಇರುವುದಕ್ಕಿಂತಲೂ ಹೆಚ್ಚಿನ ನಂಬಕೆ ಶಿಕ್ಷಕರ ಮೇಲೆ 
ಸಾಮರ್ಥ್ಯಗಳನ್ನು ಹೆಚ್ಚಿಸಲು ನೆರವಾಗುವಂತಹ ಒಣಗಿಸಿದಾಗ ಅದರಲ್ಲನ ನೀರೆಲ್ಲವೂ ಎಲ್ಲಿ ಉಂಟಾಗುತ್ತದೆ. ಅದರ ಬದಲಾಗಿ, ಶಿಕ್ಷಕರು ಮಕ್ಕಳ 
ರೀತಿಯಲ್ಲ ಪ್ರಶ್ನೆಯನ್ನು ನಿಭಾಯುಸುತ್ತಾರೆ. ಹೋಗುತ್ತದೆ ಎಂದು ನನಗೆ ಯಾವಾಗಲೂ  ಪ್ರಶ್ನೆಗಳಗೆ ತಮ್ಮನ್ನು ಒಪ್ಪಿಸಿಕೊಳ್ಳುವುದಕ್ಕೆ ಬೇಕಾದ 
ಅಚ್ಚರಿಯಾಗುತ್ತಿತ್ತು. ಅದು ಗಾಆಯಲ್ಲ ವಿನಮ್ರತೆಯನ್ನು ಬೆಳೆಸಿ, ಅದನ್ನು 
ಇಲ್ಲೊಂದು ಉದಾಹರಣೆಯಿದೆ: ಸೇರಿಹೋಗುತ್ತಿದ್ದಿರಬೇಕು.” ಹೋಷಿಸಿಕೊಳ್ಳುವುದು ಮುಖ್ಯ. ಶಿಕ್ಷಕರಿರುವುದು. 
ಮಗು: 'ನೀರು ಆಕಾಶಕ್ಕೆ ಹೇಗೆ ಹೋಗುತ್ತದೆ ಮತ್ತು ತಮಗೆ ಎಷ್ಟು ಗೊತ್ತು ಎನ್ನುವುದನ್ನು ಮಗುವಿನೆದುರು 
ಮಳೆಯಾಗಿ ಜಳುತ್ತದೆ?” ಹೀಗೆ ನಾನು ಮಗುವನ್ನು ನಿಧಾನವಾಗಿ ಬಾಷ್ಟೀಕರಣ  ತೋರಿಸಿಕೊಳ್ಳುವುದಕ್ಕಲ್ಲ.  ಬದಲಗೆ, ಮಕ್ಕಳು 


ಅಥವಾ ಆಪಿಯಾಗುವಿಕೆಯ ಪರಿಕಲ್ಪ್ಲನೆಯತ್ತ ಉತ್ತರವನ್ನು ತಾವೇ ಶೋಧಿಸಿಕೊಳ್ಳುವುದಕ್ಕೆ 
ನಾನು: `'ವಾವ್‌, ಎಷ್ಟೊಂದು ಅದ್ಭುತವಾದ ಪ್ರಶ್ನೆ! ಈ ಕೊಂಡೊಯ್ದ. ನಂತರ ನಾವು ಫನೀಕರಣಕ್ಕೆ ನೆರವಾಗಲು. 
ಬಗ್ಗೆ ನಾನು ಏಕೆ ಆಲೋಚಿಸಿರಲೇ ಇಲ್ಲ? ನನಗೂ ಸಂಬಂಧಿಸಿದ ಪ್ರಯೋಗವೊಂದನ್ನು ಕೈಗೊಂಡೆವು. 


ಅನುಭವಗಳ ಸಂಯೋಜನೆ ಅಥವಾ ಸಮ್ಮಿಶ್ರಣ ಎನ್ನುವುದನ್ನು ಮಕ್ಕಳು ಬುದ್ಧಿವಂತಿಕೆಯಿಂದ ನಡೆಸಲು ಕಆಯುವುದಕ್ಕಾಗಿ ಆ ಒಂದೊಂದು 
ಅರಿತುಕೊಳ್ಳುವ ಹಾಗೆ ಪ್ರಯತ್ನಿಸುತ್ತೇವೆ. ಎಲ್ಲ ಜೀವಿಗಳ ಒಳತನ್ನು ಅನುಭವವೂ ಒಂದು ಅವಕಾಶ ಎನ್ನುವ ಅರಿವನ್ನು ಅವರಲ್ಲ ಮೂಡಿಸಲು 
ಗಮನದಲ್ಲಿಟ್ಟುಕೊಂಡು, ಎಲ್ಲರ ಜಒಳತಿಗಾಗಿ. ಬದುಕನ್ನು ಹೆಚ್ಚು ಪ್ರಯತ್ನಿಸುತ್ತೇವೆ. 


ಪ್ರಮುಖ ಕಲಿಕೆಗಳು 


ಶಾಲೆಯೊಳಗಿನ ಹಾಗೂ ಸುತ್ತಮುತ್ತಅನ ನಿತ್ಯಬದುಕಿನ ಹಲವಾರು ಚಟುವಟಕೆಗಳಲ್ಲ ಮಕ್ಕಳು ಮತ್ತು 
ವಯಸ್ಸರನ್ನು ತೊಡಗಿಸುವುದು, ನೈಸರ್ಗಿಕ ವಿದ್ಯಮಾನಗಳನ್ನು ಗಮನಿಸಲು, ಪ್ರಶ್ನಿಸಲು ಹಾಗೂ ಶೋಧಿಸಲು 
ಹಲವಾರು ಅವಕಾಶಗಳನ್ನು ಒದಗಿಸುತ್ತದೆ. 


ಘಟನೆ. ಪ್ರಕ್ರಿಯೆ ಅಥವಾ ಗುಣಲಕ್ಷಣಗಳನ್ನು ಗಮನಿಸುವುದು ಹಾಗೂ ತಿಆದಿರದ ಸಂಗತಿಗಳನ್ನು ಊಹಿಸುವುದು 
ಇವುಗಳನ್ನು ಒಳಗೊಂಡ ಕಲಕಾ ಪ್ರಕ್ರಿಯೆಯಲ್ಲ ಶೋಧಿಸುವಿಕೆ ಹಾಗೂ ಪ್ರಯೋಗಾತ್ಕಕತೆಯನ್ನು 
ಉತ್ತೇಜಸುವುದರಿಂದ ವಿದ್ಯಾರ್ಥಿಗಳಗೆ ವಿಜ್ಞಾನದ ಪ್ರಕ್ರಿಯೆಯ ಪ್ರಾಯೋಗಿಕ ಪರಿಚಯವಾಗುತ್ತದೆ. 


ಮಕ್ಕಳು ಮತ್ತು ವಯಸ್ಥರು ತಾವು ಗಮಸಿಸಿದ್ದನ್ನು ಕಲೆಯ ಮೂಲಕ ದಾಖಲಸುವಂತೆ ಉತ್ತೇಜಸುವುದರಿಂದ 
ಅವರ ವೈಜ್ಞಾನಿಕ ಮನೋಭಾವ ಅಥವಾ ಅಲೋಚನಾ ರೀತಿಯಲ್ಲ ಹಾಗೂ ಯಂತ್ರಗಳ ರಚನೆ ಮತ್ತು 
ಕಾರ್ಯವೈಖರಿಗೆ ಸಂಬಂಧಿಸಿದಂತೆ ಅವರ ತಿಳುವಳಆಕೆಯಲ್ಲ ಸುಧಾರಣಿೆಯನ್ನುಂಟು ಮಾಡುವ ಸಾಧ್ಯತೆ ಇದೆ. 


ಪ್ರಶ್ನೆಗಳಣಗೆ ತನ್ನದೇ ಉತ್ತರಗಳನ್ನು ಕಂಡುಕೊಳ್ಳಲು ಒಂದು ಮಗುವಿಗೆ ನೆರವಾಗುವ ಮೂಲಕ ಶಿಕ್ಷಕರು ಅದರ 
ತಾಕ್ಕಿಕ ಆಲೋಚನೆಯನ್ನು ಮತ್ತು ನಿಗಮನಾತ್ಕಕ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ನೆರವಾಗುತ್ತಾರೆ. 


ಟಿಪ್ಪಣೆ: ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಬಳಸಿರುವ ಚಿತ್ರದ ಆಕರ; Experimenting. Credits: Meenakshi Umesh. License: CC-BY-NC. 


ಮೀನಾಕ್ಷಿ ಉಮೇಶ್‌ ಅವರು ಮುಂಬ್ಯೈನಲ್ಪ ಹುಟ್ಟ. ಅಲ್ಪಯೇ ಬೆಳೆದವರು. ಮನುಷ್ಯ ಸಮಾಜದಲ್ಲ ಇರುವ ಅಸಮಾನತೆಗಳ ಕುರಿತು ಅವರಲ್ಲ ಸದಾ 
ಪ್ರಶ್ನೆಗಳದ್ದವು. ಹದಿನೆಂಟು ವರ್ಷ ತುಂಬುವುದರಲ್ಲ ಅವರು ಈ ಅಸಮಾನತೆಗಳು ಮುಖ್ಯವಾಹಿನಿಯ ಶಿಕ್ಷಣದಿಂದಲೇ ಮುಂದುವರೆದುಕೊಂಡು ಬರುತ್ತಿವೆ 
ಎಂಬ ತೀರ್ಮಾನಕ್ಕೆ ಬಂದುಜಲ್ಣದ್ದರು. ಇದು ಅವರನ್ನು 19೨೨ ರಲ್ತ ಧರ್ಮಪುರಿಯಲ್ಲ ಒಂದಿಷ್ಟು ಭೂಮಿಯನ್ನು ಖರೀದಿಸುವಂತೆ ಹಾಗೂ 2೦೦೦ ರಲ್ತ 


ಪುವಿಧಮ್‌ ಲರ್ನಿಂಗ್‌ ಸೆಂಟರ್‌ ಅನ್ನು ಆರಂಭಸುವಂತೆ ಮಾಡಿತು. ನಿಸರ್ಗವನ್ನು ತಮ್ಯ ಏಕೈಕ ದೇವರೆಂದು ಭಾವಿಸುವ ಹಾಗೂ ನಮ್ಮ fo ಭೂರ್ರಹವನ್ನು 
ತಮ್ಮ ಏಕೈಕ ಆವಾಸವೆಂದು ತಿಆಯುವ, ಒಪ್ಪುವ ಜನರಿಂದ ಒಡಗೂಡಿದ ಅರಾಜಕತಾವಾದಿ (೩1೩i) ಹಾಗೂ ಸಮತಾವಾದಿ ಸಮಾಜಪೊಂದರ 
ಸೃಷ್ಟಿಗೆ ಕೊಡುಣಗೆಯನ್ನೀಯುವುದೇ ಅವರ ಗುರಿಯಾಗಿದೆ. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಬಿ. ಆರ್‌. ಮಂಜುನಾಥ್‌ 


24 | ೫ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ | ಜುಲ್ಯೆ 2023 


ಆರ್ಕಿಮಿಡೀಸ್‌ನ ತತ್ತಬೊಂದಿಗೆ 


ವಿಮೋದ 


ಭೌತವಿಜ್ಞಾನದ ಕಲಕೆಯಲ್ಲ ಮತ್ತು ಬೋಧನೆಯಲ್ಲ 


ಪ್ರಯೋಗಗಳ ಅಗತ್ಯತೆಯನ್ನು ಅನೇಕ ಶಿಕ್ಷಕರು 
ಒಪ್ಪಿಕೊಂಡರೂ ಅನೇಕ ಬಾರಿ ಶಾಲೆಗಳಲ್ಲ ಪ್ರಯೋಗಗಳು 
ವಿದ್ಯಾರ್ಥಿಗಳಗೆ ಸೂಚನೆಗಳ ಪಟ್ಟಿಯನ್ನು ಅನುಸರಿಸಿ 
ಪೂರ್ವ ನಿರ್ಧಾರಿತ ಫಲಗಳನ್ನು ಅಥವಾ ಮೊದಲೇ 
ತಿಅನಿದ್ದ ಒಂದು ನಿಯಮವನ್ನು ಪರಿಶೀಅಸುವುದನ್ನು 
ಮಾತ್ರ ಒಳಗೊಂಡಿರುತ್ತವೆ. [oo ವಿಧಾನವು 
ಪ್ರಯೋಗಗಳನ್ನು ಅನ್ವೇಷಿಸಲು ವಿದ್ಯಾರ್ಥಿಗಳನ್ನು 
ಉತ್ತೇಜಸುವ ಬದಲು ಪೂರ್ವ ನಿರ್ಧಾರಿತ, 
ಊಹಿಸಬಹುದಾದ ಫಲಗಳನ್ನು ಪಡೆಯುವ ಗುರಿ 
ಹೊಂದಿರುತ್ತದೆ. ಬಹುಶಹ ಇದು, ಶಿಕ್ಷಕರು ತರಗತಿಗಳಲ್ಲ 
ಪ್ರಯೋಗ ನಡೆಸುವುದನ್ನು ಕಡಿಮೆ ಮೌಲ್ಯದ್ದೆಂದು 
ಪರಿಗಣಿಸಲು ಒಂದು ಕಾರಣವಿರಬಹುದು. ಶಾಲೆಗಳಲ್ಪ 
ಭೌತಶಾಸ್ತ್ರವನ್ನು ಬೋಧಿಸಲು ಯಾವ ರೀತಿಯಲ್ಲ / 
ವಿಧದಲ್ಲ ಪ್ರಯೋಗಗಳನ್ನು ಕೈಗೊಳ್ಳಬಹುದು ಎಂದು 


ಇ 
ಹೇಗೆ ಮರು ಆಲೋಚಿಸುವುದು? 


ಪ್ರಯೋಗ- ಆಧಾರಿತ ವಿಧಾನವನ್ನು ಬಳಸಿಕೊಂಡು, 
ಆರ್ಕಿಮಿಡೀಸ್‌ ನ ತತ್ವವನ್ನು ಅರ್ಥಮಾಡಿಕೊಳ್ಳಲು 
ನಾವು ಈ ಪ್ರಶ್ನೆಗೆ ಉತ್ತರ ಹುಡುಕಲು ಪ್ರಯತ್ನಸಿದ್ದೇವೆ. 
ಇಲ್ಲನ ಪ್ರತಿಯೊಂದು ಪ್ರಯೋಗಗಳನ್ನೂ ಶಿಕ್ಷಕರು ಮಾಡಿ 
ತೋರಿಸಬಹುದು ಅಥವಾ ಗುಂಪು ಚಟುವಟಕೆಗಳಾಗಿ 
ವಿದ್ಯಾರ್ಥಿಗಳೇ ಮಾಡಬಹುದು. ಈ ಪ್ರಯೋಗವನ್ನು 
ಮಾಡುವ ಮುನ್ನು ವಿದ್ಯಾರ್ಥಿಗಳ ನಿರೀಕ್ಷೆಗಕೇನು ಎಂದು 


ಮನೀಷ್‌ ಯಾದವ್‌ 


ಊಹಿಸಲು ತಿಆಸಿ. ಅವರ ಈ ಹಿಂದಿನ ಅನುಭವಗಳನ್ನು 
ಮತ್ತು ಅವರು ಅಂದಾಜಸಿ ಊಹಿಸಿದ ಮುನ್ನೋಟಗಳನ್ನು 
ಗುರುತಿಸಲು ಅವರನ್ನು ಚರ್ಚೆಗೆ ಸೆಕೆಯುರಿ. 


ಒಂದು ಸಲ ಅವರ ಊಹೆಗಳನ್ನು ಪ್ರಯೋಗದ ಮೂಲಕ 
ಪರೀಕ್ಷಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮತಮ್ಮ 
ಅವಲೋಕನಗಳನ್ನು ಪರಾಮರ್ಶಿಸಲು ಮತ್ತು 
ಪರಸ್ಪರರೊಂದಿಗೆ ಚರ್ಚಿಸಲು ತಿಸಿ. ಈ ವಿಧಾನವು 
ವಿದ್ಯಾರ್ಥಿಗಳು ವಿಷಯವನ್ನು ಆಳವಾಗಿ 
ಪರಾಮರ್ಶಿಸುವ ಮೂಲಕ ತತ್ವಗಳನ್ನು ಸ್ವತಹ ತಾವೇ 
ಅರ್ಥಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. 


ಬಾಯಾರಿದ ಕಾಗೆಯು ಮಣ್ಣಿನ ಮಡಕೆಯಲ್ಪರುವ 
ನೀರಿಗಾಗಿ ಸಣ್ಣ ಕಲ್ಲುಗಳನ್ನು ಬಳಸಿದ ಕಥೆಯನ್ನು 
ಕೇಳಆದ್ದೇವೆ. ಆದರೆ ನಮ್ಯಲ್ಲ ಎಷ್ಟು ಮಂದಿ ಈ ಕಥೆಯನ್ನು 
ಪರಿಶೀಆಸಿಲು ಪ್ರಯತ್ನಿಸಿದ್ದೇವೆ? ಆರ್ಕಿಮಿಡೀಸ್‌ ನ 
ತತ್ವವನ್ನು ಪರಿಶೋಧಿ-ಸುವುದಕ್ಷೆ ಸಹಾಯ ಮಾಡಲು 
ನಾವು ಈ ಪ್ರಯೋಗವನ್ನು ವಿನ್ಯಾಸಗೊಳಸಿದ್ದೇವೆ 
(ಚಟುವಟಕೆ - | ನೋಡಿ). ತರಗತಿಯನ್ನು ಕಥೆಯನ್ನು 
ಜೋರಾಗಿ ನಿದುವ ಮೂಲಕ ಪ್ರಾರಂಭಸಿ. ನಂತರ 
ಮಡಕೆಯಲ್ಪರುವ ನೀರು ಮೇಲಕ್ಕೆ ಬರುವಂತೆ 
ಮಾಡಲು ವಿವಿಧ ವಸ್ತುಗಳಂದ ಪ್ರಯೋಗ ನಡೆಸಲು 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಕೆ 2023 | 25 


ವಿದ್ಯಾರ್ಥಿಗಳನ್ನು ಪ್ರೋತ್ಪಾಹಿಸಿ. ಇದು ವಸ್ತುಗಳ 
ನೀರಿನ್ಲ ತೇಲುವ ಮತ್ತು ಮುಳುಗುವ 
ಗುಣಲಕ್ಷಣಗಳ ಬಗ್ಗೆ ಹೆಚ್ಚು ಆಲೋಚಿಸುವಂತೆ 
ಮಾಡುತ್ತದೆ. 


ಮುಳುಗುವಿಕೆ ಅಥವಾ ತೇಲುವಿಕೆಗೆ 
ಕಾರಣವಾಗುವ ಅಂಶಗಳು 


ವಸ್ತುಗಳ ತೇಲುವ ಮತ್ತು ಮುಳುಗುವ 
ಗುಣಲಕ್ಷಣ-ಗಳೊಂದಿಗೆ ಅವುಗಳ ಸಂಬಂಧದ ಬಣ್ಣ 
ಹೆಚ್ಚು ಆಕವಾಗಿ ಯೋಚಿಸಲು ವಿದ್ಯಾರ್ಥಿಗಳಗೆ 
ಸಹಾಯ ಮಾಡಲು ನಾವು ಈ ಪ್ರಯೋಗವನ್ನು 
ವಿನ್ಯಾಸಗೊಳಸಿದ್ದೇವೆ (ಚಟುವಟಕೆ - 11 ನೋಡಿ). 
ಸುಲಭವಾಗಿ ಹೇಳುವುದಾದರೆ, ನೀವು ಈ 
ಪ್ರಯೋಗವನ್ನು ಒಂದು ದ್ರವದಿಂದ ಕೂಡ 
ಪ್ರಾರಂಭಸಬಹುದು - ಉದಾಹರಣೆಗೆ, ನೀರು. 
ತೇಲುವಿಕೆಯನ್ನು ಪ್ರಭಾವಿಸುವ ಅಂಶಗಳನ್ನು 
ಗುರುತಿಸಲು ವಿದ್ಯಾರ್ಥಿಗಳಗೆ ವಿವಿಧ ಪ್ರಶ್ನೆಗಳನ್ನು 
ಕೇಳುವುದು. ಶಾಲಾ ಹಂತದಲ್ಲ ವಿದ್ಯಾರ್ಥಿಗಳು ಈ 
ಪ್ರಶ್ನೆಗಳಗೆ ದವ್ಯರಾಶಿ, ಘನಫಲ, ಸಾಂದ್ರತೆ, 
ವಿಸ್ತೀರ್ಣ ಇತ್ಯಾದಿಗಳಂಥಹ ಪರಿಕಲ್ಪನೆಗಳ 
ಸಹಾಯದಿಂದ ಉತ್ತರಿಸುವ ಸಾಧ್ಯತೆಯುರುತ್ತದೆ. 
ಬಣ್ಣ ಅಥವಾ ಉದ್ದದಂಥಹ ಪ್ರತಿಕ್ರಿಯೆಗಳೂ 


ಬರಬಹುದು. ಬಣ್ಣ ಮತ್ತು ಉದ್ದದಲ್ಲ ತೀರಾ 
ವ್ಯತ್ಯಾಸವಿರುವ ವಸ್ತುಗಳನ್ನು ಆಯ್ದೆ 
ಮಾಡುವುದರಿಂದ ಈ ಗುಣಲಕ್ಷಣಗಳು 


ತೇಲುವಿಕೆಯೊಂದಿಗೆ ಯಾವುದೇ ಸಂಬಂಧವನ್ನು 
ಹೊಂದಿಲ್ಲಾ ಎಂದು ತೋರಿಸಬಹುದು (ಬಾಕ್ಸ್‌-1 
ನೋಡಿ). 


ಬಾಕ್ಸ್‌ 1. 
ಈ ಪ್ರಯೋಗಕ್ಥಾಗಿ ನಾವು ಯಾವ ರೀತಿಯ 
ವಸ್ತುಗಳನ್ನು ಬಳಸಬಹುದು? 


ಶೇ ಪ್ರಯೋಗಕ್ಕೆ ವಸ್ತುಗಳನ್ನು ಯಾವುದೇ 
ನಿಯಮದ ಪ್ರಕಾರ ಆಯ್ಕೆ ಮಾಡಿಲ್ಲ. ಅವುಗಳು 
ವಿಭನ್ನು ದ್ರವಗಳ ತೇಲುವಿಕೆಯ ವಿಭಿನ್ನು 
ಲಕ್ಷಣಗಳನ್ನು ಪ್ರದರ್ಶಿಸುವ ಕಾರಣ  ಆಯ್ದೆ 
ಮಾಡಲಾಗಿದೆ. ಈ ಸ್ಥಿತಿಗೆ ಅಪ್ಪಯವಾಗುವಂತೆ 
ಸಂಪೂರ್ಣ ವಿಭಿನ್ನವಾದ ವಸ್ತುಗಳನ್ನು ಶಿಕ್ಷಕರು 
ಆಯ್ಕೆ ಮಾಡಬಹುದು. 


ವಸ್ತುಗಳ ಘನಫಲ ಮತ್ತು ಅವು ಸ್ಥಳಾಂತರಿಸುವ 
ದ್ರವ 


ವಸ್ತುಗಳ ಘನಫಲ ಮತ್ತು ಅವು ಸ್ಥಳಾಂತರಿಸುವ 
ದ್ರವದ ನಡುವಿನ ಸಂಬಂಧವನ್ನು ಶೋಧಿಸಲು 
ನಾವು ಈ ಪ್ರಯೋಗವನ್ನು ವಿನ್ಯಾಸಗೊಳಸಿದ್ದೇವೆ 
(ಚಟುವಟಕೆ ॥॥ - ನೋಡಿ). ಇದನ್ನು ಮಾಡಲು. 
ನಾವು ನೀರಿನಲ್ಲ ಮರ, ಲೋಹ ಮತ್ತು ಗಾಜನಿಂದ 
ಮಾಡಿದ ಘನಾಕೃತಿಗಳು ಮತ್ತು ಗೋಳಗಳ 
ತೇಲುವಿಕೆಯನ್ನು ಪರೀಕ್ಷಿಸುತ್ತೇವೆ. ಅಗತ್ಯವಾದ 
ಅಳತೆಗಳನ್ನು ಮಾಡುವ ಮೂಲಕ ಮತ್ತು 
ಸೂಕ್ತವಾದ ಗಣಿತ ಸೂತ್ರಗಳನ್ನು ಬಳಸಿಕೊಂಡು 
ಘನಾಕೃತಿಗಳು ಮತ್ತು ಗೋಕಗಳ ಘನಫಲವನ್ನು 
ಲೆಕ್ಲಾಚಾರ ಮಾಡಲು ವಿದ್ಯಾರ್ಥಿಗಳಗೆ ಹೇಳುವ 
ಮೂಲಕ ಈ ಪ್ರಯೋಗವನ್ನು ಪ್ರಾರಂಭಿಸಿ. ಅವರು 
ಇದನ್ನು ಮಾಡಿದ ನಂತರ, ಈ ವಸ್ತುಗಳನ್ನು 
ಒಂದೊಂದಾಗಿ ಅಳತೆ ಮಾಡುವ ಜಾರ್ನಲ್ಲರುವ 
ನೀರಿಗೆ ಹಾಕಲು ತಿಳಸಿ. ಪ್ರತಿಯೊಂದು ವಸ್ತುಗಳನ್ನು 
ಅದರೊಳಗೆ ಹಾಕುವ ಮೊದಲು ಮತ್ತು ನಂತರ 
ಅಳತೆ ಮಾಡುವ ಜಾರ್ನಲ್ಪ್ಲನ ನೀರಿನ ಮಟ್ಟವನ್ನು 
ಗುರುತಿಸುವ ಮೂಲಕ, ವಿದ್ಯಾರ್ಥಿಗಳು ಪ್ರತಿ 
ಸಂದರ್ಭದಲ್ಲ ಸ್ಥಳಾಂತರಗೊಂಡ ನೀರಿನ 
ಘನಫಲವನ್ನು ಲೆಕ್ಕ ಹಾಕಬಹುದು. ಠ ಪ್ರಯೋಗದ 
ಆರಂಭದಲ್ಲಿ ಲೆಕ್ಲಾಚಾರ ಮಾಡಿದ 
ಪರಿಮಾಣಗಳೊಂದಿಗೆ ಈ ಮೌಲ್ಯಗಳನ್ನು 
ಹೋಲಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ. 
ಅವರು ಯಾವುದಾದರೂ ಮಾದರಿಗಳನ್ನು 
ಸ್ಕೂಲವಾಗಿ ಗುರುತಿಸಬಹುದೇ? 


ಇವು ಈ ಪ್ರಯೋಗದ ಕೆಲವು ವಿಶಿಷ್ಟ 

ಅವಲೋಕನಗಳು: 

* ಮುಳುಗುವ ವಸ್ತುವಿನ ಫನಫಲವು ಅದು 
ಸ್ಥಳಾಂತರಿಸುವ ದ್ರವದ ಘನಫಲಕ್ಷೆ 
ಸಮಾನವಾಗಿರುತ್ತದೆ. 

* ತೇಲುವ ವಸ್ತುವಿನ ಘಫನಫಲವು ಅದು 
ಸ್ಥಳಾಂತರಿಸುವ ದ್ರವದ ಘನಫಲಕ್ಕಿಂತ 
ಹೆಚ್ಚಾಗಿರುತ್ತದೆ. 


ಈ ಅವಲೋಕನಗಳನ್ನು ಗಣಿತೀಯವಾಗಿ 
ವ್ಯಕ್ತಪಡಿಸಬಹುದು: 


V (ವಸ್ತು) -ಳ ವಸ್ತು ಮುಳುಗಿದಾಗ 
ಸ್ಥಳಾಂತರಗೊಂಡ ದ್ರವ 

V (ವಸ್ಸು) > ವಸ್ಸು ತೇಅದಾಗ 
ಸ್ಥಳಾಂತರಗೊಂಡ ದ್ರವ 


ತೇಲುವಿಕೆ ಮತ್ತು ಮುಳುಗುವಿಕೆಯಲ್ಲಿ ದ್ರವ್ಯರಾಶಿ 
ಹಾಗೂಸಾಂದ್ರತೆ 


ವಸ್ತುವಿನ ಹಾಗೂ ಅವುಗಳು ತಮ್ಮ 
ತೇಲುವಿಕೆಯೊಂದಿಗೆ ಸ್ಥಳಾಂತರಿದ ದ್ರವದ 
ದ್ರವ್ಯರಾಶಿ ಮತ್ತು ಘನಫಲದ ನಡುವಿನ 
ಸಂಬಂಧವನ್ನು ಅನ್ವೇಷಿಸಲು ನಾವು ಈ 


ಪ್ರಯೋಗವನ್ನು ವಿನ್ಯಾಸಗೊಳಸಿದ್ದೇವೆ (ಚಟುವಟಕೆ 
ಹಾಳೆ - 1 ನೋಡಿ). ಈ ಚಟುವಟಕೆಯು ಎರಡು 
ಹಂತಗಳನ್ನು ಹೊಂದಿದೆ. ಮೊದಲ ಹಂತದಲ. 
ಮರ, ಕಜ್ಜಣ ಅಥವಾ ಸಾಬೂನಿನಿಂದ ಮಾಡಿದ 
ಘನಾಕೃತಿಗಳ ದವ್ಯರಾಶಿಯನ್ನು ಅಳೆಯಲು 
ವಿದ್ಯಾರ್ಥಿಗಳಗೆ ಹೇಳ. ಅವರು ಅವುಗಳ ಘನಫಲ 
ಮತ್ತು ಸಾಂದ್ರತೆಗಳನ್ನೂ ಲೆಕ್ಕ್ಷಹಾಕಅ. ನಂತರ 
ಘನಾಕೃತಿಗಳನ್ನು ಒಂದೊಂದಾಗಿ ನೀರಿನಲ್ಪ 
ಹಾಕಲು ಹೇಳ ಮತ್ತು ಪ್ರತಿ ಸಂದರ್ಭದಲ್ಲೂ 
ಸ್ಥಳಾಂತರಗೊಂಡ ನೀರಿನ ದ್ರವ್ಯರಾಶಿ ಮತ್ತು 
ಪರಿಮಾಣವನ್ನು ದಾಬಲಸಿಕೊಳ್ಳಲ. 


ಒಂದೇ ಘನಫಲದ ವಸ್ತುಗಳು ವಿಭಿನ್ನ ತೇಲುವಿಕೆಯ 
ಗುಣಲಕ್ಷಣಗಳನ್ನು ತೋರಿಸಬಹುದು (ಒಂದು 
ತೇಲದರೆ ಇನ್ನೊಂದು ಮುಳುಗಬಹುದು), ಇಲ್ಲ 
ವಸ್ತುವಿನ ದ್ರವ್ಯರಾಶಿ, ಘನಫಲ ಮತ್ತು ಸಾಂದ್ರತೆಯ 
ನಡುವಿನ ಸಂಬಂಧವನ್ನು ಅದರ ಮುಳುಗುವ 
ಅಥವಾ ತೇಲುವ ಪ್ರವೃತ್ತಿಯೊಂದಿಗೆ ಅನ್ವೇಷಿಸಲು, 
ಈ ಅವಲೋಕನಗಳನ್ನು ಬಳಸಲು ವಿದ್ಯಾರ್ಥಿ- 
ಗಳನ್ನು ಪ್ರೋತ್ಸಾಹಿಸಿ. ಅನಿಯಮಿತ ಆಕಾರದ 
ವಸ್ಸುಗಳೊಂದಿಗೂ ಈ ಸಂಬಂಧವನ್ನು ಪರೀಕ್ಷಿಸಲು 
ನೀವು ಅವರಿಗೆ ಹೇಳಬಹುದು (ಬಾಕ್‌ 2 ನೋಡಿ). 
ಈ ರೀತಿಯ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು 
ಇದು ಅವರಿಗೆ ಸಹಾಯ ಮಾಡುತ್ತದೆ: 


ಮುಳುಗವಿಕೆ Vo =Vw Mo > Mw Do > Dw 
ತೇಲವಿಕೆ Vo > Vw Mo = Mw Do < Dw 
ಇಲ್ಲಿ; 


* Vo ಎ೦ದರೆ ವಸ್ತುವಿನ ಘನಫಲ. 

* \w ಅದರಿಂದ ಸ್ಥಳಾಂತರಗೊಂಡ ನೀರಿನ ಘನಫಲ. 

* Mo ಎ೦ದರೆ ವಸ್ತುವಿನ ದ್ರವ್ಯರಾಶಿ. 

* Mw ಎ೦ದರೆ ಅದರಿಂದ ಸ್ಥಳಾಂತರಗೊಂಡ ನೀರಿನ ದ್ರವ್ಯರಾಶಿ. 
* Dಂ ವಸ್ತುವಿನ ಸಾಂದ್ರತೆಯನ್ನು ಸೂಚಿಸುತ್ತದೆ. 

* Dw ಎ೦ದರೆ ಅದರಿಂದ ಸ್ಥಳಾಂತರಗೊಂಡ ನೀರಿನ ಸಾಂದ್ರತೆ. 


26 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ಬಾಕ್ಸ್‌ oN 

ವಸ್ತುವಿನ ಆಕಾರವು ಮುಳುಗುವ ಅಥವಾ 
ತೇಲುವ ಪ್ರವೃತ್ತಿಯಲ್ಲಿ ಯಾವುದೇ ಪಾತ್ರವನ್ನು 
ಹೊಂದಿದೆಯೇ? 


ವಿದ್ಯಾರ್ಥಿಗಳಗೆ ಸ್ವಲ್ಪ ಮಣ್ಣು ಅಥವಾ 
ಅಲ್ಯೂಮಿನಿಯಂ ಫಾಲುಲ್‌ ನ ಮತ್ತು ಸೀರಿನ 
ಟಬ್‌ ನೀಡಿ. ಮಣ್ಣಿನ ಅಥವಾ ಫಾಲುಲ್‌ ಅನ್ನು 
ಬಳಸಿ ಒಂದೇ ದ್ರವ್ಯರಾಶಿಯ ವಿಭಿನ್ನ ಆಕಾರದ 
ವಸ್ತುಗಳನ್ನು ತಯಾರಿಸಲು ಅವರನ್ನು 
ಪ್ರೋತ್ಸಾಹಿಸಿ. ಅವುಗಳನ್ನು ನೀರಿನಲ್ಲ ಹಾಕಲಅ 
ಮತ್ತು ಅವು ಸ್ಥಳಾಂತರಿಸುವ ನೀರಿನ ಪರಿಮಾಣ, 
ದ್ರವ್ಯರಾಶಿ ಮತ್ತು ಸಾಂದ್ರತೆಯನ್ನು ದಾಖಅಸಲ. 
ವಿಭಿನ್ನ ಆಕಾರದ ವಸ್ತುಗಳು ವಿಭಿನ್ನ 
ವಿಸ್ತೀರ್ಣಗಳನ್ನು ಹೊಂದಿರುವುದರಿಂದ, ಅವು 
ವಿಭಿನ್ನ ಪ್ರಮಾಣದ ನೀರನ್ನು ಸ್ಥಳಾಂತರಿಸ- 
ಬಹುದು. 


ದೋಣಿಯ ಆಕಾರವು ಅದನ್ನು ತೇಲುವಂತೆ 


ಮಾಡುತ್ತದೆಯೇ? ಯಾವುದು ದೋಣಿಯನ್ನು 
ಮುಳುಗುವಂತೆ ಮಾಡುತ್ತದೆ? 

(Credits: Tim Green URL: 
https://www.piqsels. com/en/public- 
domain-photo-sgymf. License: CC-BY) 
ಸಮುದ್ರದ ನೀರಿಗಿಂತ ಹೆಚ್ಚಿನ ಸಾಂದ್ರತೆಯನ್ನು 
ಹೊಂದಿರುವ ವಸ್ತುಗಆ೦ದ ಮಾಡಲ್ಪಲ್ಪದ್ದರೂ ಸಹ 
ದೋಣಿಗಳು ಮತ್ತು ಹಡಗುಗಳ ಆಕಾರವನ್ನು 
ತೇಲುವಂತೆ ವಿನ್ಯಾಸಗೊಳಆಸಲಾಗಿದೆ ಎಂಬುದನ್ನು 
ಕುರಿತು ಚರ್ಚೆ ಮಾಡಬಹುದು. 


ಹಸಿ ಮೊಟ್ಟೆ ಹಸಿ ಮೊಟ್ಟೆಯು ಮೇಲಕ್ಕೆ 
ಮುಳುಗುತ್ತದೆ ತೇಲುತ್ತದೆ 
ಬೆಚ್ಚಗಿರುವ, ಒಮ್ಮೆಗೆ ಒಂದು ಚಮಚದಂತೆ ಉಪ್ಪಿನೆ ಸಂತೃಪ್ತ ದ್ರಾವಣವನ್ನು 
ಸಾಧಾರಣ ನಲ್ಲಿ ನೀರು ನೀರಿಗೆ ಉಪ್ಪು ಹಾಕಿ ಹೊಂದಿರುವ ಲೋಟ. 


ಉಪ್ಪು ಮೊಟ್ಟೆಯನ್ನು ತೇಲುವಂತೆ ಮಾಡುತ್ತದೆ. ಏಕೆ? 
Adapted from: R. Bishop, How Salt Behaves, WORLDkids. URL: https://kids.wng.org/node/1942. 


ಬಾಕ್ಸ್‌ 3. 

ವಸ್ತುವನ್ನು ಅದೇ ಸಾಂದ್ರತೆ ಹೊಂದಿರುವ ದ್ರವದಲ್ಲಿ 
ಹಾಕಿದರೆ ತೇಲುವ ಅಥವಾ ಮುಳುಗುವ ಪ್ರವೃತ್ತಿ 
ಬದಲಾಗುತ್ತದೆಯೇ? 


ವಸ್ತುಗಳು ಹೆಚ್ಚಿನ ಸಾಂದತೆಯ ದ್ರವಗಳ 
ಮೇಲ್ಕೈಯಲ್ಲ ಅಥವಾ ಸಮಾನ ಸಾಂದ್ರತೆಯ 
ದ್ರವಗಳ ಮೇಲ್ಕೈಯಲ್ಲ ತೇಲುತ್ತವೆ ಎಂದು ನಮಗೆ 
ತಿಆದಿದೆ. ವಸ್ತುಗಳು ತಮ್ಮ ಸಾಂದ್ರತೆಗಿಂತ ಕಡಿಮೆ 
ಸಾಂದ್ರತೆ ಹೊಂದಿರುವ ದ್ರವಗಳಲ್ಲ ಮುಳುಗುತ್ತವೆ 
ಎಂಬುದೂ ನಮಗೆ ತಿ೪ದಿದೆ. 


ಮೊಟ್ಟೆ. ನೀರು ಮತ್ತು ಉಪ್ಪಿನ ಸಹಾಯದಿಂದ 
ವಿದ್ಯಾರ್ಥಿಗಳು ಇದನ್ನು ಅರ್ಥಮಾಡಿಕೊಳ್ಳುವಂತೆ 
ನೀವು ಮಾಡಬಹುದು. ಮೊಟ್ಟೆಯನ್ನು ನೀರಿನಲ್ತ 
ಹಾಕಿದರೆ ಅದು ತೇಲುತ್ತದೆಯೇ ಅಥವಾ 
ಮುಳುಗುತ್ತದೆಯೇ ಎಂದು ಊಹಿಸಲು 


ವಿದ್ಯಾರ್ಥಿಗಳಗೆ ಹೇಳ. ಒಮ್ಮೆ ಅವರು ಊಹಿಸಿದ 
ನಂತರ, ಮೊಟ್ಟೆಯನ್ನು ಸೀರಿನೊಳಣೆ ಹಾಕಿ ಮತ್ತು 
ವಿದ್ಯಾರ್ಥಿಗಳು ಅದು ಮುಳುಗುವುದನ್ನು ವೀಕ್ಷಿಸಲು 
ಅವಕಾಶ ಮಾಡಿಕೊಡಿ. ನಂತರ, ನೀರಿಗೆ ಉಪ್ಪನ್ನು 
ಸೇರಿಸಲು ಪ್ರಾರಂಭಸಿ, ಮೊಟ್ಟೆ ತೇಲುವಂತೆ ಮಾಡಲು 
ಸಾವಕಾಶವಾಗಿ ಸೇರಿಸಿ. ಮೊಟ್ಗೆಯು ತೇಲುವಂತೆ 
ಮಾಡಲು ಉಪ್ಪು, ನೀರಿಗೆ ಏನು ಮಾಡುತ್ತದೆ ಎಂದು 
ವಿದ್ಯಾರ್ಥಿಗಳಗೆ ಯೋಚಿಸಲು ತಿಅಸನಿ. ಇದನ್ನು. 
ಕ್ಯಾರೆಟ್‌ ತುಂಡನ್ನು ಮೊದಲು ನೀರಿನಲ್ಲಿ ಹಾಕುವ 
ಮೂಲಕ ಮತ್ತು ನಂತರ ಕೋಣಿಯ ಉಷ್ಣಾಂಶದಲ್ಲ 
ಸಂತೃಪ್ತ ಸಕ್ಕರೆ ಅಥವಾ ಸಿಟ್ರಕ್‌ ಆಮ್ಲದ ದ್ರಾವಣದಲ್ಲ 
ಹಾಕುವ ಮೂಲಕ ಈ ಪ್ರಯೋಗವನ್ನು ನೀವು 
ಮಾಡಬಹುದು. 


ಎರಡನೇ ಹಂತದಲ್ಲ. ನೀವು ಈ ಪ್ರಯೋಗವನ್ನು ಆಲ್ಲೋಹಾಲ್‌, ಸಿಟ್ರಕ್‌ ಆಮ್ಲ, ಉಪ್ಪಿನ ದ್ರಾವಣ ಮತ್ತು ಸಕ್ಕರೆ ದ್ರಾವಣದಂತಹ ಇತರ ದ್ರವಗಳಗೂ ವಿಸ್ತರಿಸಬಹುದು 


(ಬಾಕ್‌ 3 ನೋಡಿ). 


ವಸ್ತುವು ಒಂದು ದವದಲ್ಪ್ಲ (ಭಾಗಶಃ ಅಥವಾ ಪೂರ್ಣವಾಗಿ) ತೇಲಲು ಮತ್ತು ಇನ್ನೊಂದರಲ್ಲಿ ಮುಳುಗಲು ಕಾರಣವಾಗುವ ಅಂಶಗಳ ಬಗ್ಗೆ 


ಯೋಚಿಸಲು ವಿದ್ಯಾರ್ಥಿಗಳಗೆ ಹೇಳ. ತೇಲುವಿಕೆ ಮತ್ತು ಮುಳುಗುವಿಕೆಯು ವಸ್ತುವಿನ ಗುಣಲಕ್ಷಣಗಳನ್ನು ಮಾತ್ರ ಅವಲಂಚಸಿಲ್ಲ ಎ೦ಬ ಅಂಶವನ್ನು ಅರ್ಥಮಾಡಿಸಲು 


ಇದು ಸಹಾಯ ಮಾಡುತ್ತದೆ. 


ಉಪಸಂಹಾರ 


ಇವು ಭೌತವಿಜ್ಞಾನದಲ್ಲನ ಪರಿಕಲ್ಪನೆಯನ್ನು ಹೆಚ್ಚು ಆಕರ್ಷಕವಾಗಿ ಅನ್ಟೇಷಿಸಲು ಬಳಸಬಹುದಾದ ಕೆಲವು ಸರಳ ಪ್ರಯೋಗಗಳಾಗಿವೆ. ಈ ರೀತಿಯ ವಿಧಾನವು 
ವಿದ್ಯಾರ್ಥಿಗಳಗೆ ಈ ಪರಿಕಲ್ಪನೆಗಳನ್ನು ತಾವೇ ಪ್ರತಹ ಆವಿಷ್ಣರಿಸಲು ಮತ್ತು ಅನ್ನೇಷಿಸಲು ಅವಕಾಶವನ್ನು ಒದಗಿಸುತ್ತದೆ. ಅಂತಹ ಅನುಭವಗಳ ಮೂಲಕ, ಅವರು 
ತಮ್ಮದೇ ಆದ ಜ್ಞಾನವನ್ನು ಕಣ್ಟಕೊಳ್ಳಲು ಪ್ರಾರಂಭಸುತ್ತಾರೆ. ನೀವೂ ಸಹ ಠಈ ಪ್ರಯೋಗಗಳನ್ನು ಮಾಡಿ ಪ್ರಯತ್ನಿಸಲು ಬಯಸುವುದಿಲ್ಲವೇ? 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಯೆ 2023 


27 


ಪ್ರಮುಖ ಕಲಿಕೆಗಳು 


ಸುತ್ತಮುತ್ತ ಸಿಗುವ ಸಾಮಾನ್ಯ ವಸ್ತುಗಆ೦ದಲೇ. ಸರಳವೂ. ಮೋಜನವೂ ಮತ್ತು ಮುಕ್ತವೂ ಆದ ಈ 
ಪ್ರಯೋಗಗಳನ್ನು ಮಾಡಿ ನೋಡುವುದರಿಂದ ವಿದ್ಯಾರ್ಥಿಗಳು ಆರ್ಕಿಮಿಡಿಸ್‌ ನ ತತ್ವವನ್ನು ಆಳವಾಗಿ 
ಅರ್ಥಮಾಡಿಕೊಳ್ಳುತ್ತಾರೆ. 

ಪ್ರಯೋಗ ಆಧರಿತವಾದ ವಿಧಾನವು, ವಿದ್ಯಾರ್ಥಿಗಳಗೆ ಊಹಿಸಲು, ಪರೀಕ್ಷಿಸಲು, ಪರಿಶೀಅಸಲು. ಚರ್ಚಿಸಲು ಮತ್ತು 
ತಾವೇ ಹಸ್ಲತಹ ಮಾಡಿ ನೋಡಿ ಕಅಯಲು ಅವಕಾಶ ಮಾಡಿಕೊಡುತ್ತದೆ. ಅದರಿಂದ ಮುಖ್ಯ ಪರಿಕಲ್ಪನೆಗಳನ್ನು. 
ತತ್ವಗಳನ್ನು ಅವರು ಪ್ರತಹ ಗ್ರಹಿಸುವುದಕ್ಕೆ ಸಹಾಯ ಮಾಡಿದಂತಾಗುತ್ತದೆ. 


04) 


ಕೃತಜ್ಞತೆಗಳು: ನಾನು, ನನ್ನ ಸಹೋದ್ಯೋಗಿಗಳಾದ ರಾಕೇಶ್‌ ತಿವಾರಿ ಮತ್ತು ಗಣೇಶ್‌ ಜೀವಾ (ೀ!'s ರಂ pಗysics ಕೈಪಿಡಿಯ ಸಹ-ಅಭವೃದ್ಧಿಗಾರ) ಅವರಿಗೆ ಕೃತಜ್ಞತೆಗಳನ್ನು 
ಸಲ್ಲಸುತ್ತೇನೆ. ಮತ್ತು. ರಾಜಸ್ತಾನದ ನವಾಯಿಯಲ್ಲ, ಸರ್ಕಾರಿ ಶಾಲೆಯ 3ರ ಶಿಕ್ಷಕರಿಗೆ "L's dಂ physics" ವಿಷಯದ ಕಾರ್ಯಾಗಾರ ಏರ್ಪಡಿಸಲು ಸಹಾಯ ನೀಡಿದ ಅಜೀಂ 
ಪ್ರೇಮ್‌ಜ ಪೌಂಡೇಷನ್‌ನ ಜೈಪುರ್‌ ಮತ್ತು ಬಾಂಕ್‌ ತಂಡಕ್ಕೆ ವಂದನೆಗಳನ್ನರ್ಪಿಸುತ್ತೇನೆ. 


ಟಿಪ್ಪಣೆ: ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಬಳಸಿರುವ ಚಿತ್ರದ ಆಕರ: https://pixahive.com/photo/a-toddler-bathing-in-a-tub/. Credits: Petrichor, Pixahive. License: CC0. 


ಪರಾಮರ್ಶನೆಗಳು: 

1. Physics in the Elementary School, Harry 0. Gillet, The Elementary School 5, Proceedings of the 2004 Biennial Meeting of The Philosophy of Science 
Teacher, Vol. 4, No. 10 (un., 1904), pp. 688-692. Association. 

2. Generative Role of Experiments in Physics and in Teaching Physics: A 4. Demonstration Experiments in Physics. Reprinted from the classic work by 
Suggestion for Epistemological Reconstruction. Koponen, LT. M~ntyl~ T. Sci Richard Manliffe Sutton. 
Educ 15, 3154 (2006). URL: https://doi.0rg/10.1007/511191-005-3199-6. 5. Learning Introductory Physics by Doing It, Priscilla Laws Reviewed, 

3. Exploratory Experiments, L. R. Franklin, Philosophy of Science, Vol. 72, No. Change, Vol. 23, No. 4 Yul. - Aug., 1991), pp. 20-27. 


ಮನೀಷ್‌ ಯಾದವ್‌: ಇವರು ಅಜೀಂ ಪ್ರೇಮ್‌ಜ ಪೌಂಡೇಷನ್‌ನ ಗಣಿತ ಮತ್ತು ವಿಜ್ಞಾನ ಕ್ಷೇತ್ರದಲ್ಲ ಕಾರ್ಯನಿರ್ವಸಿಸುತ್ತಿದ್ದಾರೆ. ಇವರು ವಿಜ್ಞಾನದಲ್ಲ ಅನೇಕ 


ಕಾರ್ಯಕ್ರಮಗಳನ್ನು ಶಿಕ್ಷಕರಿಗೆ ಮತ್ತು ಪ್ರಶಿಕ್ಷಕರಿಗೆ ನಡೆಸಿಕೊಟ್ಟದ್ದಾರೆ. ಅವರ ಸಂಪಕಣಕ್ಕೆ: manish @azimpremjifoundation.org 


ಅನುವಾದ: ಗಾಯತ್ರೀ ಮೂರ್ತಿ | ಪರಿಶೀಲನೆ: ಜಿ ವಿ ನಿರ್ಮಲಾ 


28 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ನೀವು ಈ ಮೊದಲು ಈ ಕಥೆಯನ್ನು ಕೇಳಿದ್ದೀರಾ? 

ಅದೊಂದು ಉರಿ ಬಸಿಅನ ಬೇಸಿಗೆಯ ದಿನ. ಬಾಯಾರಿದ ಕಾಗೆಯೊಂದು 
ನೀರಿಗಾಗಿ ಹುಡುಕಾಡುತಿತ್ತು. ಬಹಳಷ್ಟು ಹುಡುಕಾಡಿದ ನಂತರ, ಪಲ್ಲ ನೀರಿದ್ದ 
ಮಣ್ಣಿನ ಮಡಕೆಯೊಂದು ಅದರ ಕಣ್ಣಿಗೆ ಜತ್ತು. ತನ್ನ ತಲೆಯನ್ನು ಮಡಕೆಯೊಳಗೆ 
ಹಾಕಿ ಕಾಗೆಯು ನೀರನ್ನು ಕುಡಿಯಲು ಪ್ರಯತ್ನಿಸಿತು, ಆದರೆ ತಳದಲ್ಲದ್ದ 
ನೀರು ಅದಕ್ಕೆ ಎಟುಕಲಲ್ಲ. ನೀರು ಪ್ಪಲ್ಪ್ಲ ಹೊರಹರಿಯುವಂತೆ ಮಡಕೆಯನ್ನು 
ಬಗ್ಗಿಸಲು ಯತ್ನಿಸಿತು. ಆದರೆ ಮಡಕೆ ಬಹಳ ಭಾರವಾಗಿತ್ತು, ಬಗ್ಗಿಸಲಾಗಲಅಲ್ಲ. 
ಅತ್ತಿತ್ತ ನೋಡಿದಾಗ ಅದಕ್ಕೆ ಸಣ್ಣ ಸಣ್ಣ ಕಲ್ಲುಗಳು ಕಂಡವು. ತನ್ನ ಕೊಕ್ಕಿನಲ್ಲ 
ಒಂದೊಂದಾಗಿ ಈ ಕಲ್ಲುಗಳನ್ನು ತಂದು ಮಡಕೆಯೊಳಗೆ ಹಾಕಿತು. ಮಡಕೆಯ 
ತಳದಲ್ಲದ್ದ ನೀರು ಕಾಗೆಗೆ ಎಟುಕುವಷ್ಣು ಮೇಲೇರಿತು. ಆಗ ತೃಪ್ತಿಯಾಗಿ 
ನೀರನ್ನು ಕುಡಿದು ಕಾಗೆಯು ಹಾರಿ ಹೋತು. 


ನಿಮಗೆ ಬೇಕಿರುವ ಸಾಮಗ್ರಿ: 


| whe 


ಒಂದು ಮಣ್ಣಿನ ಮಡಕೆ, ಸ್ವಲ್ಪ ನೀರು. ಕೆಲವು ಸಣ್ಣ ಮತ್ತು ದೊಡ್ಡ ಕಲ್ಲುಗಳು. ಒಂದು ದೊಡ್ಡ ಕಲ್ಲು. ವಿವಿಧ ಗಾತ್ರದ ಗೋಲಗಳು, 
ವಿವಿಧ ಗಾತ್ರದ ತರಕಾರಿ ತುಂಡುಗಳು, ಥರ್ಮೋಕೋಲ್‌ ನ ಕೆಲವು ತುಂಡುಗಳು. 


ಯೋಚಿಸಿ ಮತ್ತು ಚರ್ಚಿಸಿ : 


p ಮಣ್ಣಿನ ಮಡಕೆಯುಂದ ಹೀಗೆ ನೀರು ಎಟುಕಿಸಿಕೊಳ್ಳಲು ಸಾಧ್ಯವೆಂದು ನಿಮಗೆ ಅನ್ನಿಸುತ್ತದೆಯೇ? ಏಕೆ? 


* ಮಡಕೆಯೊಂದರೊಳಗೆ ಕಲ್ಲುಗಳನ್ನು ಹಾಕಿ ನೀರನ್ನು ಕಾಗೆಗೆ ಎಟುಕುವ ಹಾಗೆ ಮೇಲೆತ್ತಲು ಮಡಕೆಯೊಳಗೆ ಕನಿಷ್ಠ ಎಷ್ಟು ನೀರು 
ಇರಬೇಕಾಗುತ್ತದೆ, ನಿಮ್ಮ ಅಭಿಪ್ರಾಯವೇನು? ಅದನ್ನು ಹೇಗೆ ಪರೀಕ್ಷಿಸುತ್ತೀರಿ? 


* ನೀರು ಎಟುಕುವಂತಾಗಲು ಎಷ್ಟು ಸಣ್ಣ ಕಲ್ಲುಗಳು ಬೇಕಾಗಬಹುದು? ಅನೇಕ ಸಣ್ಣ ಸಣ್ಣ ಕಲ್ಲುಗಳನ್ನು ಮಡಕೆಯೊಳಗೆ ಹಾಕುವ 
ಬದಲು ಒಂದು ದೊಡ್ಡ ಕಲ್ಲನ್ನು ಮೆಲ್ಲನೆ ಹಾಕಿದರೆ ಹೇಗೆ? ಆಗ ಏನಾಗಬಹುದು ಅಂತ ಅಂದುಕೊಳ್ಳುತ್ತೀರಿ? 


* ನೀರಿನ ಮಟ್ಟವನ್ನು ಏರಿಸಲು ಮತ್ತೇನು (ಗೋಲಗಳು, ತರಕಾರಿ ತುಂಡುಗಳು, ಥರ್ಮೋಕೋಲ್‌ ತುಂಡುಗಳು ಮುಂತಾದವು) 
ವಸ್ತುಗಳನ್ನು ಮಡಕೆಯೊಳಗೆ ಹಾಕಬಹುದು? 


° ನೀರಿನ ಮಟ್ಟ ಮಡಕೆಯ ಬಾಯಂಚಿನವರೆಗೆ ಏರಬೇಕೆಂದರೆ ಒಂದು ಕನಿಷ್ಠ ಮಟ್ಟದ ನೀರು ಮಡಕೆಯೊಳಗೆ ಇದ್ದರೆ ಮಾತ್ರ ಸಾಧ್ಯ 
ಎಂದು ಹೇದರೆ ಸರಿಯಾಗುವುದೇ? ಈ ಕನಿಷ್ಠ ಮಟ್ಟ ಅರ್ಧ ಅಥವಾ ಮೂರನೇ ಎರಡು ಭಾಗದಷ್ಟು ಇರಬಹುದೇ? 


Azim Premji 


ಲೇಖಕರು: 
4) ವೆಂಡರ್‌... ಮನೀಶ್‌ ಯಾದವ್‌ ಅಜೀಂ ಪ್ರೇಮ್‌ಜಿ ಫೌಂಡೇಷನ್‌ನ ಸದಸ್ಯರಾಗಿರುವ ಮನೀಶ್‌ ಯಾದವ್‌, ವಿಜ್ಞಾನ ಮತ್ತು 4 
University 


ರೀಡಿಸ್ಸವಂಂಗ್‌ ಸ್ನೂಲ್‌ ಸೈನ್ತ್‌ ಗಣಿತ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾರೆ. ಇವರು ಶಿಕ್ಷಕರು ಮತ್ತು ಶಿಕ್ಷಕ ಶಿಕ್ಷಕರಿಗೆ ವಿಜ್ಞಾನ ಶಿಕ್ಷಣದ 
ಮೇಲೆ ಹಲವು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. 


ಅನುವಾದ: ಸವಿತಾ ಶಿವರಾಂ | ಪರಿಶೀಲನೆ: ಬಿ. ಎಮ್‌. ಚಂದ್ರಶೇಖರ್‌ 


ಗುರಿ: 
ದ್ರವದಲ್ಲ ಒಂದು ವಸ್ತುವಿನ ತೇಲುವಿಕೆ ಅಥವಾ ಮುಳುಗುವಿಕೆಯ ಮೇಲೆ ಪರಿಣಾಮ ಜೀರುವ ಅಂಶಗಳನ್ನು ಗುರುತಿಸುವುದು. 


€y - 


ನಿಮಗೆ ಬೇಕಿರುವ ಸಾವುಗಿ;: 

* ದ್ರವಗಳು: ಮೂರು ಗಾಜನ ಲೋಟಗಳು (ಒಂದೊಂದು ೭25೦ಮಿ.ಆೀ. ನಷ್ಟು ಘನಫಲ ಉಳ್ಳದ್ದು). ಮೊದಲ ಲೋಟ ನೀರಿನಿಂದ ತುಂಜದ್ದು. 
ಎರಡನೇ ಲೋಟ ಸಕ್ಷರೆ/ಉಪ್ಪು ನೀರಿನ ಮಿಶ್ರಣದಿಂದ ತುಂಬದ್ದು ಮತ್ತು ಮೂರನೇಯ ಲೋಟ ಮದ್ಯಸಾರದಿಂದ ತುಂಜದ್ದು. 

* ವಸ್ತುಗಳು: ಕಾರ್ಕ್‌ ನ ಒಂದು ತುಂಡು, ಒಂದು ಎರೇಸರ್‌, ಅರಿಶಿನ, ಅಡಿಕೆ. ಒಂದು ಲೋಹದ ಕಾಗದದ ಹಿಡಿಕೆ (ಪೇಪರ್‌ ಕ್ಲಿಪ್‌). 
ಮೋಂಬತ್ತಿಯ ಒಂದು ತುಂಡು, ಪೆನ್ಸಿಲ್‌ ನ ಒಂದು ತುಂಡು, ಸ್ವಲ್ಲ ಆವೆಮಣ್ಣು (ಕ್ಷೇ). ಕ್ಯಾರಟ್‌ ಮತ್ತು ಆಲೂಗೆಡ್ಡೆಯ ವಿವಿಧ ಗಾತ್ರದ ತುಂಡುಗಳು. 
ಒಂದು ಮುದ್ದೆಗಟ್ಟದ ಅಲ್ಯೂಮಿನಿಯಂ ಫಾಲುಲ್‌ ನ ಉಂಡೆ. 


ಮಾಡಬೇಕಿರುವುದು ಏನು: 

*  ಮೇಲನ ವಸ್ತುಗಳನ್ನು ಒಂದೊಂದಾಗಿ ಮೂರೂ ಲೋಟದ ದವಗಕಲ್ಲ ಹಾಕಿದರೆ, ಅವು ತೇಲುವುದೇ ಅಥವಾ ಮುಳುಗುವುದೇ ಊಹಿಸಿ? 
* ಈಗ, ಒಂದೊಂದಾಗಿ ಈ ವಸ್ತುಗಳನ್ನು ಠ ಮೂರು ದ್ರವಗಳಲ್ಲ ಹಾಕಿ. ಅವು ತೇಲುವವೇ ಅಥವಾ ಮುಳುಗುವವೇ ಎಂದು ಗಮನಿಸಿ. 
ಹಾಕುವ ಮೊದಲನ ನಿಮ್ಮ ಊಹೆ ಹಾಗೂ ಹಾಕಿದ ಮೇಲೆ ನಿಮ್ಮ ಅವಲೋಕನವನ್ನು ಕೋಷ್ಟಕದಲ್ಲಿ ದಾಬಲಸಿ. 


ಯೋಚಿಸಿ: 


1. ನಿಮ್ಯ ಯಾವ ಊಹೆಗಳು ನೀವು ಅವಲೋಕಸಿದಾಗ ವ್ಯತ್ಯಾಸವಾಗಿದ್ದವು? ಈ ವ್ಯತ್ಯಾಸವನ್ನು ಹೇಗೆ ವಿವರಿಸುತ್ತೀರಿ? 


2. ಯಾವ ತರಹದ ವಸ್ತುಗಳು ತೇಲುತ್ತವೆ? ಅವು ತೇಲಲು ಅವುಗಳಲ್ಲ ಸಾಮಾನ್ಯವಾದ ಯಾವುದಾದರೂ ಅಂಶಗಳವೆಯೇ? 


3. ಯಾವ ತರಹದ ವಸ್ತುಗಳು ಮುಳುಗುತ್ತವೆ? ಅವು ಮುಳುಗಲು ಅವುಗಳಲ್ಲ ಸಾಮಾನ್ಯವಾದ ಯಾವುದಾದರೂ ಅಂಶಗಳವೆಯೇ? 


4. ಮುದ್ದೆಗಟ್ಟದ ಅಲ್ಯೂಮಿನಿಯಂ ಫಾಂಖಲ್‌ ನೀರಿನಲ್ಪ ತೇಲುತ್ತದೆ. ಅದು ಮುಳುಗುವಂತೆ ಮಾಡಲು ಏನಾದರೂ ವಿಧಾನವಿದೆಯೇ? 


5. ಮೂರೂ ದ್ರವಗಳಲ್ಲ ಮುಳುಗಿದ ವಸ್ತು ಯಾವುದಾದರೂ ಇತ್ತಾ? ಆ ವಸ್ತು ನೀರು, ಮದ್ಯಸಾರ ಹಾಗೂ ಸಕ್ಕರೆ/ಉಪ್ಪು 
ನೀರಿನ ಮಿಶ್ರಣದ ದವಗಳಕಲ್ಲ ಮುಳುಗಲು ಕಾರಣವೇನೆಂದು ಹೇಳಬಲ್ತರಾ? 


6. ಮೂರೂ ದ್ರವಗಳಲ್ಲ ತೇಲುವ ವಸ್ತುಗಳು ಯಾವುವಾದರೂ ಇದ್ದವಾ? ಈ ವಸ್ತುಗಳು ಮೂರೂ ದ್ರವಗಳಲ್ಲ ಏಕೆ 
ತೇಲುತ್ತವೆಯೆಂದು ಹೇಳಬಲ್ಲರಾ? 


7. ಈ ಎಲ್ಲ ವಸ್ತುಗಳು ಮುಳುಗಿದ ದ್ರವ ಯಾವುದು ಎಂದು ಗಮಸಿಸಿದಿರಾ? ಒಂದು ದವದಲ್ಲ ಲೋಹದ ಪಿನ್‌ ಮತ್ತು 
ಕಾರ್‌ ಎರಡೂ ಮುಳುಗಲು ಕಾರಣವೇನು ಎಂದು ಯೋಚಿಸಿದ್ದೀರಾ? 


8. ಈ ಎಲ್ಲಾ ವಸ್ತುಗಳು ತೇಲುವ ದ್ರವ ಯಾವುದು ನೋಡಿದಿರಾ? ಎಲ್ಲಾ ವಸ್ತುಗಳೂ ಈ ದವದಲ್ಲ ಏಕೆ ತೇಲುತ್ತವೆ 
ಎಂದು ಯೋಚಿಸಿದ್ದೀರಾ? 


ಇತರರೊಡನೆ ಚರ್ಚೆಸಿ: 


*« ವಸ್ತುವಿನ ಯಾವ ಗುಣ ಅದನ್ನು ತೇಲುವಂತೆ ಅಥವಾ ಮುಳುಗುವಂತೆ ಮಾಡುತ್ತದೆ? 


* ದ್ರವ ಮಿಶ್ರಣದ ಯಾವ ಗುಣ ಅದರಲ್ಲ ಒಂದು ವಸ್ತುವು ತೇಲುವಂತೆ ಅಥವಾ ಮುಳುಗುವಂತೆ ಮಾಡುತ್ತದೆ? 


ಲೇಖಕರು: 
ಉಣ ವೆಂಡರ್‌ ಮನೀಶ್‌ ಯಾದವ್‌ ಅಜೀಂ ಪ್ರೇಮ್‌ಜಿ ಫೌಂಡೇಷನ್‌ನ ಸದಸ್ಯರಾಗಿರುವ ಮನೀಶ್‌ ಯಾದವ್‌, ವಿಜ್ಞಾನ ಮತ್ತು | § 
ರೀಡಿಸ್ಸವರಿಂಗ್‌ ಸ್ಫೂಲ್‌ ಕ ಗಣಿತ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾರೆ. ಇವರು ಶಿಕ್ಷಕರು ಮತ್ತು ಶಿಕ್ಷಕ ಶಿಕ್ಷಕರಿಗೆ ವಿಜ್ಞಾನ ಶಿಕ್ಷಣದ gals Premji 
ಮೇಲೆ ಹಲವು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. niversity 


ಅನುವಾದ: ಸವಿತಾ ಶಿವರಾಂ | ಪರಿಶೀಲನೆ: ಬಿ. ಎಮ್‌. ಚಂದ್ರಶೇಖರ್‌ 


ದ್ರವಮಿಶ್ರಣಗಳು 


‘Bk 


ಉಪ್ಪು / ಸಕ್ಕರೆ ದ್ರಾವಣಗಳು 


ಊಹಿಸಿದ್ದು ಗಮನಿಸಿದ್ದು 


ಛಂ 


ಕಾರ್ಕ್‌ನ ತುಂಡು 


ಲೋಹದ 
ಕಾಗದದ ಹಿಡಿಕೆ 


sk 


ಮೋಂಬತ್ತಿಯ ತುಂಡು 


ಗುರಿ: 


ವಸ್ತುಗಳ ಪರಿಮಾಣ ಮತ್ತು ಅವು ಹೊರತಳ್ಳುವ ದ್ರವದ ಘನಫಲದ ನಡುವೆ ಇರುವ ಸಂಬಂಧವನ್ನು ಪರಿಶೀಆಸುವುದು. 


ನಿಮಗೆ ಬೇಕಿರುವ ಸಾಮಗ್ರಿ: 


ಈ: 


ಎರಡು ಘನಾಕ್ಕತಿ (ಒಂದು 

ಕಬಣದು ಮತು ಇನ್ನೊಂದು 
ಬ [a] - 

ಮರದ್ದು) 


ಮಾಡಬೇಕಿರುವುದು ಏನು: 


ಎರಡು ಗೋಳಗಳು 


(ಒಂದು ಮರದ್ದು ಮತ್ತು ಮಾಡುವ ಜಾರ್‌ ನೀರು 


ಅಲ 


ಒಂದು ಅಳತೆ ಒಂದು ಬಕೆಟ್‌ ಒಂದು ಅರ್ಧ ಅಡಿಯ 


ಇನ್ನೊಂದು ಗಾಜನದು) 


* ಘನಾಕೃತಿಯ ಹಾಗು ಗೋಳಗಳ ಪರಿಮಾಣವನ್ನು ಲೆಕ್ಕಹಾಕಿ. 

*° ಈ ಒಂದೊಂದು ಆಕೃತಿಯನ್ನು ನೀರು ತುಂಜರುವ ಅಳತೆ ಜಾರ್‌ ನ ಒಳಗೆ ಹಾಕಿ. ನೀರಿನ ಘನಫಲದಲ್ಲ ಏನಾದರೂ 
ವ್ಯತ್ಯಾಸವಾಯುತೇ, ಅದನ್ನು ಗಮನಿಸಿ. 

. ಅದನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ದಾಖಲಸಿ. 


ಸ್ನೇಲ್‌/ ಇಂಚುಪಟ್ಟ. ಒಂದು 
ಅಕತೆ ಮಾಡುವ ಟೀಪ್‌ 
ಘನಾಕೃತಿಯ ಮತ್ತು 
ಗೋಳಗಳ ಆಯಾಮಗಳನ್ನು 
ಅಳತೆ ಮಾಡಲು. 


ವಸ್ತುಗಳು 


ಘನಫಲ 


ನೀರಿನಲ್ಲಿ ಮುಳುಗುವುದೆ 1 ತೇಲುವುದೇ 


ಎಷ್ಟು ನೀರನ್ನು ಹೊರ ತಳ್ಳುವುದು 


ಯೋಚಿಸಿ: 


1 ಯಾವ ವಸ್ತುಗಳು ತಮ್ಮ ಘನಫಲಕ್ಕೆ ಸಮನಾದ ಪರಿಮಾಣದ ನೀರನ್ನು ಹೊರತಳ್ಳುತ್ತವೆ? ಇದಕ್ಕೂ, ವಸ್ತುವಿನ ಪ್ರಕೃತಿಗೂ ಏನಾದರೂ 
ಸಂಬಂಧವಿದೆ ಎಂದು ನಿಮಗನ್ನಿಸುತ್ತದೆಯೇ? 
2. ಯಾವ ಸಂಧರ್ಭದಲ್ಲ ವಸ್ತುವಿನ ಘನಫಲ ಮತ್ತು ಅದು ಹೊರತಳ್ಳದ ನೀರಿನ ಘನಫಲ ಬೇರೆಬೇರೆಯಾಗಿ ಇರುತ್ತದೆ? ಇದಕ್ಕೂ ವಸ್ತುವಿನ 
ಪ್ರಕೃತಿಗೂ ಏನಾದರೂ ಸಂಬಂಧವಿದೆಯೆಂದು ನಿಮಗಸನ್ನಿಸುತ್ತದೆಯೇ? 
3. ಹೊರತಳ್ಳದ ನೀರಿನ ಘನಫಲವು ಯಾವಾಗಲಾದರೂ ವಸ್ತುವಿನ ಘನಫಲಕ್ಕಿಂತ ಹೆಚ್ಚಾಗಿದೆಯಾ? ಇದು ಏಕೆ ಹೀಗಾಗುತ್ತದೆ? 


ಐ ವೆಂಡರ್‌... 


ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ 


ಲೇಖಕರು: 


ಮನೀಶ್‌ ಯಾದವ್‌ ಅಜೀಂ ಪ್ರೇಮ್‌ಜಿ ಫೌಂಡೇಷನ್‌ನ ಸದಸ್ಯರಾಗಿರುವ ಮನೀಶ್‌ ಯಾದವ್‌, ವಿಜ್ಞಾನ ಮತ್ತು 


ಮೇಲೆ ಹಲವು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. 


ಅನುವಾದ: ಸವಿತಾ ಶಿವರಾಂ 


ಪರಿಶೀಲನೆ: ಬಿ. ಎಮ್‌. ಚಂದ್ರಶೇಖರ್‌ 


Azim Premji 
ಗಣಿತ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾರೆ. ಇವರು ಶಿಕ್ಷಕರು ಮತ್ತು ಶಿಕ್ಷಕ ಶಿಕ್ಷಕರಿಗೆ ವಿಜ್ಞಾನ ಶಿಕ್ಷಣದ H Unive Hi 


ಗುರಿ: 
ವಸುವಿನ ದವ್ಯರಾಶಿ. ಘನಫಲ ಮತ್ತು ಸಾಂದ್ರತೆ ಹಾಗೂ ಅದರ ತೇಲುವ ಅಥವಾ ಮುಳುಗುವ ಪ್ರವೃತ್ತಿಯ ಮಧ್ಯೆ ಇರುವ 
ಸಂಬಂಧವನ್ನು ಪರಿಶೀಅಸುವುದು. 


ನಿಮಗೆ ಬೇಕಿರುವ ಸಾ 

ಒಂದು ಮರದ ಫನಾಕೃತಿ ಮತ್ತು ಒಂದು ಉಕ್ಕಿ ಒಂದು ಅಳತೆ ಜಾರ್‌ ಒಂದು ಇಲೆಕ್ಟ್ರಾನಿಕ್‌ ಘನಾಕೃತಿಯ 
ಇನ್ನೊಂದು ಅದೇ ಸಮದ ಹರಿಯುವ ಜಾರ್‌ ತೂಕಮಾಪಕ" ಅಥವಾ ತಕ್ಕಡಿ ಆಯಾಮಗಳನ್ನು 
ಕ್ಷಣದ ಫ ಘನಾಕೃತಿ (ಒಂದೇ ರೀತಿ (ಗ್ರಾಂ ಮಾಪನದ ede ಮಾಪನ ಮಾಡಲು 
ಇರುವ ಎರಡು ಬೇರೆ ವಸ್ತುಗಳ೦ದಾದ ಹೊಂದಿರುವುದು) ಒಂದು ಅರ್ಧ 
ಆಕೃತಿಗಳು). ಅಡಿಯ ಸ್ನೇಲ್‌ 
ಮಾಡಬೇಕಿರುವುದು ಏನು: 


* ಎರಡೂ ಘನಾಕೃತಿಯ ದ್ರವ್ಯರಾಶಿ, ಘನಫಲ ಮತ್ತು ಸಾಂದ್ರತೆಯನ್ನು ಕಂಡು ಹಿಡಿಯರಿ. 

— ಎಲೆಕ್ಟ್ರಾನಿಕ್‌ ತೂಕ ಮಾಪನವನ್ನು ಉಪಯೋಗಿಸಿ ಫನಾಕೃತಿಗಳ ತೂಕವನ್ನು ಕಂಡುಹಿಡಿಯುರಿ. ತೂಕಮಾಪನವು ಘನಾಕೃತಿಯ 
ದ್ರವ್ಯರಾಶಿಯನ್ನು ತೋರಿಸುತ್ತದೆ. pe ಭೂಮಿಯ ಗುರುತ್ತಾಕರ್ಷಣೆಯಿಂದ ಉಂಬಾಗುತ್ತದೆ -, ತೂಕ/ವೇಗೋತ್ಸರ್ಷ= ೨.8 Mm/s2 ). 

— ಸ್ನೇಲ್‌ ಅನ್ನು ಉಪಯೋಗಿಸಿ ಘನಾಕೃತಿಯ ಆಯಾಮಗಳನ್ನು ಅಳತೆ ಮಾಡಿ ಅದರ ಪರಿಮಾಣವನ್ನು ಲೆಕ್ಕ ಮಾಡಿ. 

-— ಸಟಗ ಸಾಂದ್ರತೆಯನ್ನು ಈ ಸೂತ್ರವನ್ನು ಉಪಯೋಗಿಸಿ ಲೆಕ್ಕಹಾಕಿ: ಸಾಂದ್ರತೆ- ದ್ರವ್ಯರಾಶಿ/ಪರಿಮಾಣ 


* ಇಲೆಕ್ಟ್ರಾನಿಕ್‌ ತೂಕಮಾಪಕದ ಸಹಾಯದಿಂದ ಖಾಲ ಅಳತೆ ಜಾರ್‌ ನ ತೂಕವನ್ನು ಕಂಡುಹಿಡಿಯುರಿ. ನಂತರ, ಓವರ್‌ ಫ್ಲೋ ಜಾರ್‌ ಅಥವಾ 
ಉಕ್ಕಿ ಹರಿಯುವ ಜಾರ್‌ ನಲ್ಪ ನೀರನ್ನು ತುಂಬ. ಅಳತೆ ಜಾರ್‌ ಅನ್ನು ಹಿವರ್‌ ಫ್ಲೋ ಜಾರ್‌ ನ ನಾಳ ಅಥವಾ ಮೂತಿಯ ಕೆಳಗೆ ಇಡಿ. 
ಮರದ ಘನಾಕೃತಿಯನ್ನು ಹಿವರ್‌ ಫ್ಲೋ ಜಾರ್‌ ನಲ್ಲರುವ ನೀರಿನೊಳಗೆ ಮುಳುಗಿಸಿ. ಓವರ್‌ ಫ್ಲೋ ಜಾರ್‌ ನಿಂದ ಅಳತೆ ಜಾರ್‌ ಒಳಗೆ 
ಹೊರಬೀಳುವ ನೀರಿನ ಪರಿಮಾಣವನ್ನು ದಾಬಲಸಿ. ಈಗ ಹೊರಜದ್ದಿರುವ ನೀರನ್ನುಚ್ಳ ಅಳತೆ ಜಾರ್‌ ನ ತೂಕವನ್ನು ಕಂಡುಹಿಡಿಯುರಿ. 
(ಇದರಿಂದ ಖಾಅ ಅಳತೆ ಜಾರ್‌ ನ ತೂಕವನ್ನು ಕಳೆದರೆ. ಹೊರಬದ್ದಿರುವ ನೀರಿನ ತೂಕ ಸಿಗುತ್ತದೆ). 

* ಇದೇ ಪ್ರಕ್ರಿಯೆಯನ್ನು ಕಜ್ಬಣದ ಘನಾಕ್ಕತಿಗೆ ಪುನರಾವರ್ತಿಸಿ. 

* ಮತ್ತ ಇಲ್ಲಕೊಟ್ಟರುವ ಕೋಷ್ಟಕದಲ್ಲ ನಿಮ್ಮ ಮಾಪನಗಳನ್ನು. ಅವಲೋಕನಗಳನ್ನು ದಾಬಲಸಿ. 


ಯೋಚೆಪಿ: 
1 ಶೇ ಎರಡು ಘ ಘನಾಕೃತಿಗಳಲ್ಲ ಯಾವುದು ಸೀರಿನಲ್ಲ ತೇಲುತ್ತದೆ ಮತ್ತು ಯಾವುದು ಮುಳುಗುತ್ತದೆ? ಎರಡೂ ಘ ಘನಾಕೃತಿಯ ಘ ಘನಫಲವು 


ಸಮನಾಗಿರುವುದರಿಂದ, ಒಂದು ಆಕೃತಿಯ ದ್ರವ್ಯರಾಶಿ ಮತ್ತು ಸಾಂದ್ರತೆಯೊಂದಿಗೆ ಅದರ ಮುಳುಗುವಿಕೆ ಅಥವಾ ತೇಲುವಿಕೆಯ ಸಂಬಂಧವೇನು? 


2. ಆಕೃತಿಯ ಈೇ ಮೂರು ಲಕ್ಷಣಗಳನ್ನು - ಅದರ ದವ್ಯರಾಶಿ, ಘನಫಲ ಹಾಗು ಸಾಂದತೆ -ಅದು ಹೊರತಳ್ಳುವ ನೀರಿನ ಘನಫಲದಿಂದ 
ನಿಖರವಾಗಿ ಕಂಡುಹಿಡಿಯಬಲ್ಲರಾ? 


Azim Premji 


ಲೇಖಕರು: 
9 ಖ೦ಔರ್‌ೌ... ಮನೀಶ್‌ ಯಾದವ್‌ ಅಜೀಂ ಪ್ರೇಮ್‌ಜಿ ಫೌಂಡೇಷನ್‌ನ ಸದಸ್ಯರಾಗಿರುವ ಮನೀಶ್‌ ಯಾದವ್‌, ವಿಜ್ಞಾನ ಮತ್ತು 
University 


ರೀಡಿಸ್ಕವರಿಂಗ್‌ ಸ್ಟೂಲ್‌ ಸೈನ್ಸ್‌ ಗಣಿತ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾರೆ. ಇವರು ಶಿಕ್ಷಕರು ಮತ್ತು ಶಿಕ್ಷಕ ಶಿಕ್ಷಕರಿಗೆ ವಿಜ್ಞಾನ ಶಿಕ್ಷಣದ 
ಮೇಲೆ ಹಲವು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. 


ಅನುವಾದ: ಸವಿತಾ ಶಿವರಾಂ | ಪರಿಶೀಲನೆ: ಬಿ. ಎಮ್‌. ಚಂದ್ರಶೇಖರ್‌ 


PERC VERO 


ಬಲಂ 


PERC VERO 


ಬಲಂ 


ENC VERO 


Qeoto 
ಬಲಂ 


LOBE NEUATE LoL Ce 


eecp nue ಲಿ ಲಂ 


ನಾವು ಬಹಳ ಸಣ್ಣ ವಯಸ್ಸಿನಿಂದಲೇ ನಗಲು ಆರಂಭಸುತ್ತೇವೆ. ಹಲವಾರು 
ಕಾರಣಗಳಗೆ ನಗುತ್ತೇವೆ. ಭೂಮಿಯಲ್ಲರುವ ಜೀವಿಗಳ ಪೈಕಿ ನಗುವುದು 
ನಾವಷ್ಟೇ ಅಲ್ಲ ಎ೦ಬ ವಿಷಯ ನಿಮಗೆ ತಿಆದಿದೆಯೇ? ಬೃಹತ್‌ ವಾನರಗಳು 
(ಗೊರಿಲ್ಲ. ಒರಾಂಗುಬಾನ್‌, ಚಿಂಪಾ೦ಜ ಮತ್ತು ಬೊನೊಬೊಗಳು) ಸಹ 
ನಗುತ್ತವೆ. ಅವುಗಳ ನಗೆ ನಮ್ಮ ನಗೆಗಿಂತ ಬಹಳ ನ್ಸವಾಗಿರುತ್ತವೆ 
(ಚಿಂಪಾಂ೦ಜಗಳ ನಗೆ ಏದುಸಿರಿನಂತೆ ಕೇಳಸುತ್ತದೆ!). 


ನಗೆಯು ಒಂದು ಸಾಮಾಜಕ ವಿದ್ಯಮಾನವಾಗಿ ಹೊರಹೊಮ್ಮಿರ-ಬಹುದು. 
ಉದಾಹರಣೆಗೆ ದೊಡ್ಡ ಕೋತಿಗಳಲ್ಲ ನಗೆಯು ಹೆಚ್ಚಾಗಿ ಕಂಡುಬರುವುದು 
ಮರಿಕೋತಿಗಳು ಆಡುವಾಗ ಅಥವಾ ಕಚಗುಳ ಇಟ್ದಾಗ. ನಗೆಯು 
ಮರಿಕೋತಿಯ ಸಂತೋಷವನ್ನು ಅವುಗಳ ಸಹ ಆಟಗಾರ ಕೋತಿಗಳಗೆ 
ಸೂಚಿಸುತ್ತದೆ ಮತ್ತು ಸಾಮಾಜಕ ಬಂಧವನ್ನು ಪ್ರೋತ್ಸಾಹಿಸುತ್ತದೆ. ಮಾನವರು 
ಕಲ್ತಸಿಕೊಳ್ಳಲು ಸಾಧ್ಯವಾದ ಎಲ್ಲ ಸಾಮಾಜಕ ಒಡನಾಟದಲ್ಲಯೂ ನಗುತ್ತಾರೆ. 
ವಾಸ್ತವವಾಗಿ ಮಾನವರು ಒಬ್ಬರೇ ಇರುವ ಸಂದರ್ಭಗಳಗಿಂತ ಗುಂಪಿನಲ್ಲರುವ 
ಸಂದರ್ಭಗಳ 3೦ ಪಟ್ಟು ಹೆಚ್ಚು ನಗುತ್ತಾರೆಂದು ಗಮನಿಸಲಾಗಿದೆ. ಕೇವಲ 
ನಗೆಯ ಸದ್ದು ಸಹ ನಾವು ಮುಗುಳ್ಸಗುವಂತೆ (ಅಥವಾ ನಗುವಂತೆ) 
ಮಾಡುತ್ತದೆ ಎಂಬುದನ್ನು ನೀವೂ ಗಮನಿಸಿರಬಹುದು: ಏಕೆ ನಗೆ ಉಕ್ಕಿತು 
ಎಂಬ ಸಂದರ್ಭವನ್ನು ಅರಿಯುವುದು ಅವಶ್ಯವಿರುವುದಿಲ್ಲ. 


ಬೃಹತ್‌ ವಾನರಗಳ ಮತ್ತು ಮನುಷ್ಯರ ಕುಲಕ್ಕೆ ಒಂದೇ ಮೂಲ ಪೂರ್ವಜ 
ಪ್ರಾಣಿಯುದ್ದು. ಅದು ಕನಿಷ್ಠ 10-16 ಮಿಆಅಆಯನ್‌ ವರ್ಷಗಳಷ್ಟು ಹಿಂದೆ 
ಭೂಮಿಯಲ್ಲ ಜೀವಿಸಿತ್ತೆಂದೂ, ಅದರಿಂದಲೇ ಮನುಷ್ಯರಿಗೆ ಇಂತಹ 
ಹೊಂದಾಣಿಕೆಯ ಗುಣವಾದ ನಗುವು ಪಾರಂಪರಿಕವಾಗಿ ಬಂದಿದೆಯೆಂದು 
ವಿಜ್ಞಾನಿಗಳು ಅಭಪ್ರಾಯ ಪಡುತ್ತಾರೆ. ಠಈ ಅಂಶವು ನಮ್ಮಲ್ಲೊಂದು ಪ್ರಶ್ನೆಯನ್ನು 
ಹುಟ್ಟುಹಾಕುತ್ತದೆ - ಈ ಗುಣವು ಬದುಕುಳಯಲಕ್ಷೆ ಯಾವುದೇ ರೀತಿಯ 
ಅನುಕೂಲವನ್ನು ಒದಗಿಸಬಲ್ಲದೆ? ನಗೆಯು ದೇಹದಲ್ಲ ಎಂಡಾರ್ಫಿನ್‌ 
ಸ್ರಾವವನ್ನು ಪ್ರಚೋದಿಸುತ್ತದೆ ಎಂದು ನಮಗೆ ಈಗ ತಿ*ದಿದೆ. ಎಂಡಾರ್ಫಿನ್‌ 
ಎನ್ನುವುದು ಮೆದುಳಲ್ಲ ಉತ್ಪನ್ನವಾಗುವ ರಸದೂತಗಳ ಹಾರ್ಮೋನ್‌ ಒಂದು 
ಸಮೂಹವಾಗಿದ್ದು ಇದು ನೋವನ್ನು ಸಹಿಸಲು ಮತ್ತು ಸಂತೋಷದ 
ಭಾವವನ್ನು ಉಂಟು ಮಾಡಲು ಸಹಾಯಮಾಡುತ್ತದೆ. ನಗೆಯು ಆತಂಕವನ್ನು 
ತಗ್ಗಿಸಲು ಸಹಾಯಕವಾಗಬಲ್ಲದು, ರೋಗ-ಪ್ರತಿರೋಧಕ ಶಕ್ತಿಯನ್ನು 


ಬಲಪಡಿಸಬಲ್ಲದು ಮತ್ತು ಆಯಸ್ಸನ್ನು ಸಹ ಹೆಚ್ಚಿಸಬಲ್ಲದು. ವಿಶೇಷವಾಗಿ 
ಗುಂಪಿನಲ್ಪಿ ನಗೆಯನ್ನು ಹಂಚಿಕೊಂಡಾಗ ಅದರ ಪ್ರಭಾವ ನಿಕ್ಲಿತ. ಜನರು 
ಗುಂಪಾಗಿ ಸೇರಿ ನಕ್ಸಾಗ, ಹಾಗೆ ಹಂಚಿಕೊಂಡ ನಗೆಯು ಸಾಮಾಜಕ 
ಬಂಧಗಳನ್ನು ಸೃಷ್ಟಿಸಿ ಅದನ್ನು ಬಲಪಡಿಸಲು, ಸಂರಕ್ಷಿಸಲು ನೆರವಾಗುತ್ತದೆ. 


ವಾಸ್ತವವಾಗಿ, ಭೂಮಿಯಲ್ಲನ ಯಾವುದೇ ವಾನರ ವರ್ಗಕ್ಕೆ ಸೇರಿದ ಪ್ರಾಣಿಗಳ 
ಗುಂಪುಗಳಗಿಂತ ಹೆಚ್ಚಾಗಿ ಆರಂಭಕ ಮಾನವ ಸಮಾಜಗಳು ವಿಸ್ತರಿಸಲು 
ನಗೆಯ ಸಮಾಜಪರ ಪರಿಣಾಮವೇ  ಪೂರಕವಾಗಿರ-ಬಹುದೆಂದು 
ವಿಜ್ಞಾನಿಗಳು ನಂಬುತ್ತಾರೆ. ಹೇಗೆ? ಮಾನವೇತರ ವಾನರವರ್ಗದ ಪ್ರಾಣಿಗಳು 
ಒಂದರೊಡನೆ ಮತ್ತೊಂದು ಪರಸ್ಪರ ಪ್ರಂದಿಸುವುದರ ಮೂಲಕ (ತರಬೇತಿಯ 
ಮೂಲಕ ರೂಪಿಸುವುದು) ಬಾಂಧವ್ಯವನ್ನು ಬೆಳೆಸಿಕೊಂಡು ಸಾಮಾಜಕ 
ಗುಂಪುಗಳನ್ನು ನಿರ್ಮಿಸಿಕೊಳ್ಳುತ್ತವೆ. ಹಾಗೆ ಒಂದೊಂದೂ ಮತ್ತೊಂದರೊಡನೆ 
ಪ್ಲಂದಿಸುವುದರ ಮೂಲಕ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ಬಹಳ 
ಸಮಯ ತೆಗೆದುಕೊಳ್ಳುವುದರಿಂದ ಇಂತಹ ಆತ್ಮೀಯ ಗುಂಪುಗಳು ಹಾಗೂ 
ಗುಂಪುಗಳನ್ನು ಹೊಂದಿರುವ ಸಮುದಾಯಗಳು ತಾವು ಚಿಕ್ಕ 
ಗುಂಪುಗಳಾಗಿಯೇ ಉಳದುಬಡುತ್ತವೆ. ನಗೆಯು ಮಾನವರು ದೈಹಿಕವಾಗಿ 
ಸಂಪರ್ಕಕ್ಕೆ ಬಾರದೆಯೇ ಹಲವಾರು ಜನರು ಏಕಕಾಲದಲ್ಲ ಪರಸ್ಪರ 
ಪ್ಲಂದಿಸಲು. ನೆರವಾದಂತಹ ಅತಿ ಪ್ರಾಚೀನ ಗುಣಗಕಲ್ಲ ಒಂದಾಗಿತ್ತು 
ಎನಿಸುತ್ತದೆ. ಈ ಸಾಮಾಜಕ ಬಂಧಗಳು ಆತ್ಮೀಯ ಸಾಮಾಜಕ ಗುಂಪುಗಳ 
ಸೃಷ್ಟಿಗೆ ಸಹಾಯಕವಾಗಿ. ಮಾನವೇತರ ವಾನರ ವರ್ಗದ ಗುಂಪುಗಳಗಿಂತ 
ದೊಡ್ಡದಾದ ಸಮುದಾಯಗಳ ಉಗಮಕ್ಕೂ ಕಾರಣವಾಗಿರಬಹುದು. ಧರ್ಮ 
ಮತ್ತು ಸಂಸ್ಕೃತಿಗಳಂತಹನಂತರದ ಬೆಕವಣಿಗೆಗಳುಮಾನವ ಸಮಾಜಗಳು 
ಮತ್ತಷ್ಟು ವಿಕಾಸ ಹೊಂದಲು ಪೂರಕವಾಗಿರಬಹುದು. 

ಕೇವಲ ವಿನೋದದ ಅಭವ್ಯಕ್ತಿಯಾಗಿ ್ಸ 

ಸಮಾಜದಲ್ಲ ಅನೇಕ ಅರ್ಥಗಳನ್ನು ಪ್ರಕಟಸಬಲ್ಲ ಮಟ್ಟಕ್ಕೆ ವಿಕಸನ-ಗೊಂಡಿದೆ. 
ಮಾನವ ವಿಕಾಸದಲ್ಲ ನಗೆಯ ಪ್ರಾಮುಖ್ಯತೆಯನ್ನು ನಾವು ಇನ್ನೂ 
ಸಂಪೂರ್ಣವಾಗಿ ಗ್ರಹಿಸಿಲ್ಲವೆನಿಸಿದರೂ. ನಗೆಯು ನಮ್ಯ ಸಾಮಾಜಕ ಜೀವನದ 
ಸ್ವಾಪ್ಟ್ಯದ ಅವಶ್ಯವಾದ ಅಂಶವೂ ಆಗಿದೆ. ಹೀಗಾಗಿ, ನಿಮ್ಯ ಸ್ನೇಹಿತರೊಡನೆ 
ಭೇಟ ಮಾಡಿ (ಆನ್‌ಲೈನ್‌ ಮೂಲಕ) ಮತ್ತು ಚೆನ್ನಾಗಿ ನಕ್ಕುಬಡಿ. 


ಸ್ತುರಿಸಿದ ನಗೆಯು ಇಂದಿನ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ 2023 | 29 


ಕೃಪೆ: ಪಿಕ್‌ಪಿಕ್‌ (ರಾಯಧನ-ರಹಿತ ಚಿತ್ರ)ದಿಂದ ಆಯ್ದುಕೊಳ್ಳಲಾಗಿದೆ. URL: http://www. 
pickpik.com/school-children-happy-smile-joy-smiling-75188. License: CCO. 


ವಿಜೇತಾ ರಘುರಾಮ್‌ ರವರು ಬೆಂಗಳೂರಿನ ಇಂಡಿಯಾ ಬಯೋಸ್ಯೆನ್ಸ್‌ ಎ೦ಬ ಶಿಕ್ಷಣ ಸಂಸ್ಥೆಯಲ್ಲ ಪ್ರೋಗ್ರಾಂ ಮ್ಯಾನೇಜರ್‌ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. 


ನಿಸರ್ಗದ ನಿಗೂಢತೆಗಳೆಡೆಗೆ ಆಕರ್ಷಿತರಾದ ಅವರು ವಿಜ್ಞಾನವನ್ನು ಜನಪ್ರಿಯಗೊಳಸುವುದೇ ತಮ್ಮ ಪ್ರಮುಖ ಧ್ಯೇಯವೆಂದು ಪರಿಗಣಿಸಿದ್ದಾರೆ. ಆಕೆಯನ್ನು ಈ 
ಮಿಂಚಂಚೆಯಲ್ಪ್ಲ ಸಂಪರ್ಕಿಸಬಹುದು: vijta@indiabioscience.org 


ಅನುವಾದ: ಎನ್‌. ರಾಮನಾಥ್‌ | ಪರಿಶೀಲನೆ: ಬಿ. ಆರ್‌. ಮಂಜುನಾಥ್‌ 


30 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ಮಳೆ ನಿಂತ ತರುವಾಯ ಗುಂಡಿ ಹಾಗೂ ಹಳ್ಳಗಳಲ್ಪ 


ಜಮೆಯಾಗುವ ನೀರನ್ನು ನೀವೆಂದಾದರೂ 
ಗಮನಿಸಿದ್ದೀರಾ? ಮಳೆ ನೀರಿನ ತಾತ್ಲಾಅಕ 
ತಾಣಗಳಾದ ಇವೆಲ್ಲವೂ ಸೂಕ್ಷ್ಯ ಪರಿಸರ 


ವ್ಯವಸ್ಥೆಯಂತೆ ವರ್ತಿಸಿ ಆ ಮೂಲಕ ಯತುಮಾನಕ್ಕೆ 


ತಕ್ಕಂತೆ ಹಾಗೂ ಆಯಾ ಪ್ರದೇಶಕ್ಕನುಗುಣವಾಗಿ 
ಹಲವಾರು ಸೂಕ್ಷ. ವೈವಿಧ್ಯಮಯ ಜೀವಿಗಳಗೆ 
ಆಶ್ರಯ ಕೊಡುತ್ತವೆ. ನಿಸರ್ಣದ ಅಂತಹ 


ಅವಲೋಕನಗಳು ವಿಜ್ಞಾನದ ಕಾರ್ಯವಿಧಾನಕ್ಕಷ್ಟೇ 
ಅಲ್ಲದೆ ತರಗತಿಯಲ್ಲ ಅವುಗಳ ಬೋಧನೆ ಮತ್ತು 
ಕಲಕೆಗೂ ಅತ್ಯವಶ್ಯಕವಾಗಿವೆ. ನಿಜವೇನೆಂದರೆ, ಹೆಚ್ಚನ 
ಸಂದರ್ಭಗಳಲ್ಲ ನಮ್ಮ ಕುತೂಹಲವನ್ನು ಹಿಡಿದಿಡುವ 
ನಮ್ಮ ಸುತ್ತಅನ ಅವಲೋಕನಗಳಂ೦ದಲೇ ವಿಜ್ಞಾನದತ್ತ 
ಆಸಕ್ತಿ ಹುಟ್ಟುತ್ತದೆ. 


ಶಾಲೆಯ ಸುತ್ತಮುತ್ತಅನ ಅಂತಹ ಸೂಕ್ಷ್ಮ ಪರಿಸರ 
ವ್ಯವಸ್ಥೆಯನ್ನು ಅಭ್ಯಸಿಸುವಂತೆ ವಿದ್ಯಾರ್ಥಿಗಳನ್ನು 
ಪ್ರೋತ್ಸಾಹಿಸಲು ನಾಪೊಂದು ಕಲಕಾ ಘಟಕವನ್ನು 
ವಿನ್ಯಾಸಗೊಳಸಿದೆವು. ಸರಳವಾದ ಮತ್ತು ಪ್ರತಃ 
ಮಾಡಬಹುದಾದ ಸರಣಿ ಚಟುವಟಕೆಗಳನ್ನು 
ಒಳಗೊಂಡಿರುವ ಅದನ್ನು ಹಲವಾರು ಶಾಲೆಯ 
ಶಿಕ್ಷಕರೊಂದಿಗೆ ಹಂಜಚಿಕೊಂಡಿದ್ದೇವೆ (ಬಾಕ್‌ 1 
ನೋಡಿ) . ಇಪ್ಪತ್ತು ವಿದ್ಯಾರ್ಥಿಗಳುಳ್ಳ ಎಂಟನೇ 


ತರಗತಿಯ ಶಿಕ್ಷಕರೊಬ್ಬರ 
ಮೇಲೆ ಠ ಲೇಖನವು ರೂಪುಗೊಂಡಿದೆ. 


ಅನುಭವದ ಆಧಾರದ 


ವಿದ್ಯಾರ್ಥಿಗಳಗೆ ಸೂಕ್ಷ್ಯಜೀವಿಗಳು. ನಮ್ಯ ಸುತ್ತಲು 
ಅವುಗಳ ವ್ಯಾಪ್ತಿ ಮತ್ತು 'ಸಕ್ರಿಯಾವಸ್ಥೆ' ಹಾಗೂ 
ಸುಪ್ತಾವಸ್ಥೆಯ ಕುರಿತು ಎಷ್ಟು ತಿಆದಿದೆ 
ಎಂಬುದನ್ನರಿಯಲು ಅವರಿಗೆ ಸಾಧ್ಯವಾದಷ್ಟು 
ಶಾಲೆಯ ಸುತ್ತಮುತ್ತಅನ ಕೆಸರು ಗುಂಡಿಗಳನ್ನು 
ಅವಲೋಕಿಸಲು ಹೇಕಲಾಲಯುತು. ಸೂಕ್ಷ್ಯ-ಜೀವಿಗಳ 
ಕುರಿತ ಅವರ ಒಳನೋಟಗಳನ್ನು ಅರ್ಥ- 
ಮಾಡಿಕೊಳ್ಳಲು ಈ ಕೆಳಗಿನ ಪ್ರಶ್ನೆಗಳಗೆ 
ಪ್ರತಿಕ್ರಿುಸುವಂತೆ ವಿದ್ಯಾರ್ಥಿಗಳಗೆ ಸೂಚಿಸಲಾಯಿತು 


ಎ. ಸೂಕ್ಷ್ಮಜೀವಿಗಳ ಅಸ್ತಿತ್ವ 


"ಆ ಕೆಸರು ಗುಂಡಿಗಳಲಿ ಜೀವಿಗಳಿವೆ ಎಂದು 
ನಿಮಗನ್ನಿಸುತ್ತದೆಯೇ?' ಎಂಬ ಪ್ರಶ್ನೆಗೆ ಹೌದೆಂದು 
ಉತ್ತರಿಸುವ ಮೂಲಕ ಎಲ್ಲಾ ವಿದ್ಯಾರ್ಥಿಗಳು ತಮಗೆ 
ಸೂಕ್ಷ್ಯಜೀವಿಗಳ ಅರಿವಿದೆ ಎಂಬುದನ್ನು ತೋರಿಸಿದರು. 
0 ಸೂಕ್ಷ್ಮಜವಿಗಳಗೆ ಬದುಕಲು 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಕೆ 2023 | 31 


ಅಗತ್ಯವಾದವುಗಳನ್ನೆಲ್ಲ ಆ ಕೆಸರು ಗುಂಡಿಗಳು 
ಒದಗಿಸಬಲ್ಲವು...” ಎಂದು ಕೆಲವರು ಕಾರಣಗಳನ್ನೂ 
ನೀಡಿದರು. ಅಚ್ಚರಿ ಎನ್ನುವಂತೆ. ಲಕ್ಷಾಂತರ 
ಸೂಕ್ಷ್ಮಜೀವಿಗಳು 10 ಸೆಂಟ ಮೀಟರ್‌ 
ಸುತ್ತಕತೆಯ ಚಿಕ್ಕ ಕೆಸರು ಗುಂಡಿಯಲ್ಪ ಇರಬಲ್ಲವು 
ಎಂದೂ ಕೆಲ ವಿದ್ಯಾರ್ಥಿಗಳು ತಮ್ಯ 
ಅನಿಸಿಕೆಯನ್ನು ವ್ಯಕ್ತಪಡಿಸಿದರು (ಚಿತ್ರ 1ಎ, 1ಬಿ 
ಮತ್ತು1ಸಿ ನೋಡಿ). 


ಬಿ. ಸೂಕ್ಷ್ಮಜೀವಿಗಳ ಮೂಲ 


ವಿದ್ಯಾರ್ಥಿಗಳನ್ನು "ಒಣ ಮಾದರಿಗಳಲ್ಲೂ 
( ಉದಾಹರಣೆಗೆ, ಒಣ ಮಣ್ಣು) ಜೀವಿಗಳಿರ- 
ಬಹುದೇ? ಒಂದೊಮ್ಮೆ ಇದ್ದರೆ, ಅವು ಮಣ್ಣು, ನೀರು 
ಅಥವಾ ಗಾಳಿ ಈ ಮೂರರಲಿ ಯಾವುದರಿಂದ 
ಬಂದಿರಬಹುದು?" ಎಂದು ಕೇಳಿದಾಗ ಹೆಚ್ಚನವರು 
ಒಣ ಮಣ್ಣಿನಲ್ಲೂ ಸೂಕ್ಷ್ಯಜೀವಿಗಳದ್ದಿರಬಹುದು 
ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. 
ಸೂಕ್ಷ್ಮಜೀವಿಗಳು "ಜವುಗು ಪ್ರದೇಶದಿಂದ ತೊಡಗಿ 
ಮರುಭೂಮಿ- ಗಕಂತಹ ಯಾವುದೇ ತರಹದ 
ವಾತಾವರಣ- ದಲ್ಲಯೂ ಬಾಳಬಲ್ಲವು' ಎಂದು 
ಹೇಳುತ್ತಾ ಅವರಲ್ಲ ಹಲವರು ಸಮಜಾಯುಷಿಯನ್ನು 
ನೀಡಿದರು. ಗಾಆಯೇ ಸೂಕ್ಷ್ಯಜೀವಿಗಳ ಪ್ರಾಥಮಿಕ 
ಮೂಲವೆಂದು ಹೆಚ್ಚನ ವಿದ್ಯಾರ್ಥಿಗಳು ನಂಜದ್ಧರು 
(ಚಿತ್ರ 1ಡಿ ನೋಡಿ). ಉದಾಹರಣೆಗೆ, "ಮಣ್ಣು 


ಒಂದೊಮ್ಮೆ ಶುಷ್ಣವಾಗಿದ್ದರೆ ಅದರಲ್ಲ 
ನೀರಿರುವುದಿಲ್ಲ, ಕೇವಲ ಗಾಆಯೊಂಡೇ 
ಅಲ್ಲರಬಲ್ಲದು" . ಎನ್ನುವ ಮೂಲಕ ಒಣ 
ಮಣ್ಣಿನಲ್ಲರುವ ಸೂಕ್ಷ್ಯಜೀವಿಗಳು ಗಾಆಯುಂದ 


ಬಂದಿರಬಹುದೆಂದು ಸೂಚಿಸಿ ಅವರಲ್ಲ ಹಲವರು 
ತಮ್ಯ ಅರಿವನ್ನು ತೆರೆದಿಟ್ಟರು. ಗಾಆ ಮತ್ತು 
ನೀರೆರಡೂ ಸೂಕ್ಷ್ಯಜೀವಿಗಳ ಆಕರವಾಗಿರಬಹುದು 
ಎಂದು ಕೆಲ ವಿದ್ಯಾರ್ಥಿಗಳು ಉಲ್ಲೇಖಸಿದರು 
(ನೋಡಿ ಚಿತ್ರ 1ಇ). ಸೂಕ್ಷ್ಯಜೀವಿಗಳಗೆ ಗಾಆಯೇ 
ಮೂಲವೆಂದು ನಂಬದ ಹಲವು ವಿದ್ಯಾರ್ಥಿಗಳು 
ನೀರು ಕೂಡಾ ಅವುಗಳ ಮೂಲವಾಗಿದ್ದಿರಬಹುದು 
ಎಂದು ಅರಿತಿರಅಲ್ಲವೆನ್ನುವುದು ಕುತೂಹಲಕರ. 


ಸಿ.ಸಕ್ರಿಯತೆ (ಜೀವಿಸಿರುವುದು/ಸುಪ್ತಾವಸ್ಥೆ 


"ಕೆಸರು ಗುಂಡಿ ಅಥವಾ ರಾಡಿ ಮಣ್ಣು ಒಣಗಿದಾಗ 
ಅವುಗಳಲ್ಲಿ ಬದುಕಿದ್ದಿರಬಹುದಾದ ಜೀವಿಗಳಿಗೆ 
ಏನಾಗಬಹುದು ಎಂದು ನೀವು ಯೋಚಿಸಿದ್ದೀರಾ? 
ಎಂಬ ಪ್ರಶ್ನೆಗೆ ಬಂದ ಉತ್ತರಗಳು ಸೂಕ್ಷ್ಯಜೀವಿಗಳಗೆ 
ಬದುಕಲು ಅತ್ಯಗತ್ಯವಾಗಿರುವ ಅಂಶಗಳ 
ತಿತಶುವಳಕೆಯ ಬಣ್ಣೆ ವಿದ್ಯಾರ್ಥಿಗಳ ಭನ್ನಾಭಪ್ರಾಯ 
ಮತ್ತು ಗೊಂದಲಗಳನ್ನು ತೆರೆದಿಣ್ಟತು. ಸೂಕ್ಷ್ಯ- 
ಜೀವಿಗಳ ಉಳವಿಗೆ ನೀರು ಅಗತ್ಯವಾಗಿದ್ದು 
ಒಂದೊಮ್ಮೆ ಅದು ಕಣ್ಯರೆಯಾದರೆ ಆ ಜೀವಿಗಳು 
ಸಾಯುತ್ತವೆ ಎಂದು ಹೆಚ್ಚನ ವಿದ್ಯಾರ್ಥಿಗಳು 
ನಂಜದ್ದರು (ನೋಡಿ ಚಿತ್ರ 1ಎಫ್‌ ಮತ್ತು 1ಜ). 
ನೀರಿಲ್ಲದಿದ್ದರೆ ಸೂಕ್ಷ್ಯಜೀವಿಗಳು ಸಾಯುತ್ತವೆ”. 
ಅಥವಾ ರಾಡಿ ಮಣ್ಣು ಒಂದೊಮ್ಮೆ ಒಣಗಿದರೆ 


ಸೂಕ್ಷ್ಮಜೀವಿಗಳು ಸಾಯುತ್ತವೆ" ಎಂಬಂತಹ 
ಪ್ರತಿಕ್ರಿಯೆಗಳ್ಲ ಇದು ವ್ಯಕ್ತವಾಯುತು. ನೀರಿನ 
ಅಭಾವವಿದ್ದಾಗ ವಿವಿಧ ಸೂಕ್ಷ್ಯಜೀವಿಗಳು ಹಲವು 
ಬಗೆಯಲ್ಲ ಪತಿಕ್ರಿಬುಸುತ್ತವೆ ಎಂದು ಕೆಲವು 
ವಿದ್ಯಾರ್ಥಿಗಳು ಅಂದುಕೊಂಡಿದ್ದರು ಉದಾಹರಣಿಗೆ, 
'ಮಣ್ಣು ಒಣಗಿದಾಗ' ಸೂಕ್ಷ್ಮಜೀವಿಗಳ ಸಂಖ್ಯೆ 
ಕಡಿಮೆಯಾಗುತ್ತದೆ" ಎಂದು ಕೆಲವರು ನಂಜದ್ಧರು. 
'ಸೂಕ್ಷ್ಯಜೀವಿಗಳು ಎಲ್ಲಾ ವಾತಾವರಣದಲ್ಲೂ 
ಬದುಕಬಲ್ಲವಾದ್ದರಿಂದ ಕೆಲ ಸೂಕ್ಷ್ಯಜೀವಿಗಳು 
ಉಳಿದಿರುತ್ತವೆ" ಎಂದು ಇನ್ನು ಕೆಲವರು 
ಅಭಿಪ್ರಾಯಪಟ್ಟರು. ಸುಪ್ತಾವಸ್ಥೆಯ ಕೊಂಚ 
ತಿಳುವಳಕೆ ಈ ಪ್ರತಿಕ್ರಿಯೆಗಳಂದ ವ್ಯಕ್ತವಾಯಿತು 
(ನೋಡಿ ಬಾಕ್‌ 2). ಒಣ ಮಣ್ಣಿನಲ್ಲ 
ಸೂಕ್ಷ್ಯಜೀವಿಯ ಉಳಯುವಿಕೆಯು ಶಾಖವನ್ನು 
(ಸೂರ್ಯನ) ಅವೆಷ್ಟು ತಾಳಬಲ್ಲವು ಎಂಬುದನ್ನು 
ಅವಲಂಬಸಿದೆ ಎಂದು &ರ್ವ ವಿದ್ಯಾರ್ಥಿಯು 
ವ್ಯಕ್ತಪಡಿಸಿದ್ದು ಹೀಗೆ: 'ಕೆಸರು ಮಣ್ಣು ಒಣಗಿದಾಗ 
ಬ್ಯಾಕ್ಷೀರಿಯಾದಂತಹ ಜೀವಿಗಳು ಅಲ್ಲ 
ಅಸ್ಪಿತ್ತದಲ್ಲರಬಲ್ಲವು. ಆದರೆ, ಕೆಲ ಸೂಕ್ಷ್ಯಜೀವಿಗಳು 
ಉಷ್ಣಾಂಶವನ್ನು ತಾಳಕೊಳ್ಳಲಾರವು'. ಆಶ್ಚರ್ಯ- 
ವೆನಿಸುವಂತೆ, ಕೆಸರು ಮಣ್ಣು ಒಣಗಿದಾಗ ನೀರನ್ನು 
ಅವಲಂಬಸಿರುವ ಜೀವಿಗಳು ಸಾಯಬಹುದು. 
ಆದರೆ, ಉಳದ ಜೀವಿಗಳು ಬದುಕಬಲ್ಲವು” ಎಂದು 
ಮತ್ತೋರ್ವ ವಿದ್ಯಾರ್ಥಿಯು ಹೇಳದ. ಕೆಲ 
ಸೂಕ್ಷ್ಯಜೀವಿಗಳು ಜೀವಿಸಿರಲು ನೀರನ್ನು 
ಅವಲಂಚಸಿಲ್ಲ ಎಂದು ಈ ವಿದ್ಯಾರ್ಥಿಯು 
ತಿಆದಿರುವಂತಿತ್ತು. 


ಕ್ಷ 
ಕ್ರಿ 


ನೀರಿನ ಇರುವಿಕೆ ಅಥವಾ ಇಲ್ಲದಿರುವಿಕೆಯೊಂದೇ 
ಸೂಕ್ಷ್ಯಜೀವಿಗಳ ಉಳವಿಗೆ ಅಗತ್ಯವಾದ 
ಮಾನದಂಡ ಎಂದು ಹಲವಾರು ವಿದ್ಯಾರ್ಥಿಗಳು 
ಕಲ್ಪಸಿಕೊಂಡಂತೆ ಭಾಸವಾಯುತು. ಸರೀಸೃಪಗಳು 
ಮತ್ತು ಸಸ್ತನಿಗಳ ಸುಪ್ತಾವಸ್ಥೆಯ ಅರಿವು ಈ 
ತರಗತಿಯ ವಿದ್ಯಾರ್ಥಿಗಳಲ್ಲ ಸಾಮಾನ್ಯವಾಗಿ 
ಇರುತ್ತದೆಯಾದರೂ ಅವರಿಗೆ ಸೂಕ್ಷ್ಮಜೀವಿಗಳೂ 
ಸುಪ್ತಾವಸ್ಥೆಯಲ್ಲ ಬದುಕಬಲ್ಲವು ಎಂಬ ಅರಿವು 
ಇನ್ನೂ ಮೂಡಿರಅಲ್ಲ. ವಿಜ್ಞಾನದ ಪಠ್ಯಪುಸ್ತಕಗಳು 


ಪರಿಕಲ್ಪನೆಗಳನ್ನು ಮೂಡಿಸುವ ಹಂತದಲ್ಲ 
ಸೂಕ್ಷ್ಮಜೀವಿಗಳ ಸುಪ್ತಾವಸ್ಥೆಯನ್ನು 
ಒಳಗೊಂಡಿರಡೇ ಇರುವುದರಿಂದ ಬಹುಶಹ 


ಹೀಗಾಗಿರಬಹುದು. ಒಂದೊಮ್ಮೆ ಒಳಗೊಂಡಿದ್ದರೂ 
ಸಹ, ಸೂಕ್ಷ್ಮರೂಪದಲ್ಲ ಜೀವಿಗಳನ್ನು ಕಲ್ತಸಿ- 
ಕೊಳ್ಳಲು ವಿದ್ಯಾರ್ಥಿಗಳಗೆ ಕಷ್ಟವೆನಿಸಬಹುದು. 
ಸೂಕ್ಷ್ಯಜೀವಿಗಳಲ್ಲ ಸುಪ್ತಾವಸ್ಥೆಯನ್ನು ಅರಿತು- 
ಕೊಳ್ಳಲು ಹಾಗೂ ಇದನ್ನು ದೊಡ್ಡ ಪ್ರಾಣಿಗಳ 
ಸುಪ್ತಾವಸ್ಥೆ ಮತ್ತು ಕುಂಠಿತ ಚಯಾಪಚಯ 
(ಎಳ್ತಿವೇಶನ್‌)ಗಳ ಜೊತೆ ಸಂಬಂಧ ಕಲ್ಪಸಲು ಈ 
ಸರಳ ಚಟುವಟಕೆಯು ವಿದ್ಯಾರ್ಥಿಗಳಗೆ ಸಹಾಯ 
ಮಾಡಬಲ್ಲದು. ಅಲ್ಲದೇ, ಸೂಕ್ಷ್ಯಜೀವಿಗಳನ್ನು 
ಪರಿಸರ, ಪರಿಸರ ವ್ಯವಸ್ಥೆ, ವೈವಿಧ್ಯತೆ, ಬದುಕುವುದು 
ಮತ್ತು ವಿಕಸನದಂತಹ ಕಲ್ಪನೆಗಕೊಟ್ಟಗೆ ಸಂಪರ್ಕ 
ಸಾಧಿಸಲೂ ಇದು ಸಹಾಯ ಮಾಡಬಲ್ಲದು. 


32 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ ಜುಲೈ 2023 


ಬಾಕ್ಸ್‌ A 
ಪಠ್ಯಕ್ರಮದ ಕೊಂಡಿಗಳಿಗೆ ಉದಾಹರಣೆಗಳು 


ನಮ್ಯ ಈ ಕಲಅಕಾ ಘಟಕದ ಪರಿಶೋಧನೆಯ 
ಉಡ್ಡೇಶಗಳು. ಕಲ್ಪನೆಗಳು ಮತ್ತು 
ಚಟುವಟಕೆಗಳಗೆ ಎನ್ಸಿಇಆರ್ಟಯ ಎಂಟನೇ 
ತರಗತಿಯ ಪಠ್ಯಪುಸ್ತಕದ ಕನಿಷ್ಠ ಎರಡು 
ಪಾಠಗಳು (೭ ಮತ್ತು 8) ನೇರವಾಗಿ 
ಸಂಬಂಧಪಟ್ಪರುವುದನ್ನು ನಮ್ಯ 
ಪರಿಶೋಧನೆಯು ತೋರಿಸಿತು. 


ಪಾಠ 2: ಸೂಕ್ಷ್ಮಜೀವಿಗಳು: ಮಿತ್ತ ಮತ್ತು ಶತ್ತು' 
ಎಂಬ ಪಾಠದ ಎರಡು ಚಟುವಟಕೆಗಳು (2.1 
ಮತ್ತು 2.೭2) ಮಣ್ಣಿನ ಮಾದರಿಗಳು ಅಥವಾ 
ಕೊಳದ ನೀರಿನ ಸೂಕ್ಷ್ಯಜೀವಿಗಳನ್ನು ಸ್ವತಃ 
ಅವಲೋಕಿಸುವಂತೆ ಮಾಡುವಂತಹ 'ಮಾಡಿ 
ಕಲ' ಉದ್ದೇಶವನ್ನು ಹೊಂದಿವೆ. ವಿಜ್ಞಾನ ಕಲಕೆಗೆ 
ಅಗತ್ಯವಾಗಿರುವ ಅವಲೋಕನ, ದಾಖಅೀಕರಣ, 


ಚಿತ್ರ ರಚನೆ, ವರ್ಣನೆ ಮತ್ತು ಮಾಪನ 
ಕೌಶಲವನ್ನು ಮಾಧ್ಯಮಿಕ ಶಾಲೆಯ 
ವಿದ್ಯಾರ್ಥಿಗಳಲ್ಪ ಬೆಳೆಸಲು ಸಹಾಯ 
ಮಾಡುವುದಕ್ಕಾಗಿ ಈ  ಚಟುವಟಕೆಗಳನ್ನು 


ವಿಸ್ತರಿಸುವ ಮುಖಾಂತರ ಈ ಕಲಕಾ ಘಟಕವನ್ನು 
ರಚಿಸಲಾಗಿದೆ. 


ಪಾಠ 8: ಜೀವಕೋಶ ರಚನೆ ಮತ್ತು ಕಾರ್ಯ' 
ಎಂಬ ಪಾಠವು ಸೂಕ್ಷ್ಮದರ್ಶಕದ ಬಳಕೆಯ 
ಕುರಿತಾದ ವಿಸ್ತರಿತ ಕಲಕಾ ಭಾಗವನ್ನು 
ಹೊಂದಿದೆ. ಸೂಕ್ಷ್ಯಜೀವಿಗಳನ್ನು ಸೂಕ್ಷ್ಯದರ್ಶಕದ 
ಸಹಾಯದಿಂದ ನೋಡುವಂತಹ ನೇರ 
ಅವಕಾಶವನ್ನು ಶೇ ಕಲಕಾ ಘಟಕವು ನೀಡುತ್ತದೆ. 


ಬಾಕ್ಸ್‌ 2. ಸೂಕ್ಷ್ಮಜೀವಿಗಳಲ್ಲಿ ಸುಪ್ತಾವಸ್ಥೆ: 
ಸೂಕ್ಷಜೀವಿಗಳು ಹೆಚ್ಚಿನ ಶಾರೀರಿಕ 
ಸಹಿಷ್ಣುತೆಯನ್ನು ಹೊಂದಿವೆ. ಅಲ್ಲದೇ, 
ಸಹಜಸ್ಥಿತಿಗೆ ಮರಳಬಲ್ಲ ಕನಿಷ್ಠ ಚಯಾಪಚಯ 
ಕ್ರಿಯಾನ್ಥಿ ತಿಯನ್ನು ಹೊಂದಬಲ್ಲವು. ಸುಪ್ತಾವಸ್ಥೆ 
ಎಂದು ಕರೆಯಲ್ಲಡುವ ಈ ಸಾಮರ್ಥ್ಯವು 
ಪ್ರತಿಕೂಲ ವಾತಾವರಣದಲ್ಲ ಬದುಕುಆಯಲು 
ಅವುಗಳಗೆ ಸಹಾಯ ಮಾಡುತ್ತದೆ. 
ಸುಪ್ಪಾವಸ್ಥೆಯು ಸೂಕ್ಷ್ಯಜವಿಗಳನ್ನು ಮರಣ 
ಮತ್ತು ಸಂಭವನೀಯ ನಿರ್ನಾಮದಿಂದ 
ರಕ್ಷಿಸುವುದಷ್ಟೇ ಅಲ್ಲದೇ ಪರಿಸರ ವ್ಯವಸ್ಥೆಯ 
ಸ್ಥಿರತೆ ಮತ್ತು ಜೀವ ವೈವಿಧ್ಯತೆಯಲ್ಲೂ ಪಾತ್ರ 
ವಹಿಸುತ್ತದೆ. 


ಡಿ. ನಮ್ಮ ಸುತ್ತಮುತ್ತಲಿನ ಸೂಕ್ಷ್ಮಜೀವಿಗಳು 


"ತಿಳಿ ನೀರಿನ ಹನಿಯಲ್ಲಿ ಜೀವಿಗಳಿರಬಹುದೇ? ನಿಮ್ಮ 
ಅನಿಸಿಕೆಗೆ ಕಾರಣವೇನು? ಎಂಬ ಪ್ರಶ್ನೆಗೆ 
ವಿದ್ಯಾರ್ಥಿಗಳು 'ಸೂಕ್ಷ್ಯಜೀವಿಗಳಗೆ ಅಗತ್ಯವಾಗಿರುವ 
ಎಲ್ಲವನ್ನೂ ತಿಆ ನೀರು ಒದಗಿಸುವುದರಿಂದ" ಈ 
ಸಾಧ್ಯತೆ ಇದೆ ಎಂದು ಉತ್ತರಿಸಿದರು. ನೀರಿನಲ್ಲ 
ಸೂಕ್ಷ್ಮಜೀವಿಗಳು ವೇಗವಾಗಿ ವೃದ್ಧಿಸಬಲ್ಲವು ಮತ್ತು 
ಹೀಗಾಗಿ ಅಸಂಖ್ಯಾತವಿರಬಹುದು ಎಂದು ಕೆಲ 
ವಿದ್ಯಾರ್ಥಿಗಳು ಸೂಚಿಸಿದರು. ತಿಆ ನೀರಿನಲ್ಲರುವ 
ಸೂಕ್ಷ್ಮಜೀವಿ ಅಥವಾ ಬ್ಯಾಕ್ಷೀರಿಯಾ ನಮಗೆ 
ಪ್ರಯೋಜನಕಾರಿ ಎಂಬ ಅನಿಸಿಕೆಯನ್ನೂ ಕೆಲವರು 
ವ್ಯಕ್ತಪಡಿಸಿದರು. ಕೆಲ ವಿದ್ಯಾರ್ಥಿಗಳಲ್ಲ ಗೊಂದಲವಿತ್ತು 
ಮತ್ತು ಈ ಸಾಧ್ಯತೆಯ ಧೃಡೀಕರಣದ ಐಗೆ 
ಆಪಶ್ಚರ್ಯಚಕಿತರಾಗಿದ್ದರು. ಇದು ಈ ಮಾತುಗಳಂದ 
ಪ್ರಷ್ಟವಾಯಿತು: 
ನೋಡಲಾಗದು. ಆದ್ದರಿಂದ ನೀರ ಹನಿಯಲ್ಲ 
ಜೀವಿಗಳದ್ದಾಪೋ ಅಥವಾ ಇಲ್ಲಪೋ ಎಂದು ನಮಗೆ 
ಹೇಗೆ ಕಾಣುತ್ತದೆ”. ಅಥವಾ. "ನೀರನ್ನು ಶೋಧಿಸಲಾಗಿದೆ 
ಮತ್ತು ತಿಆಯಾಗಿದೆ. ಹೀಗಾಗಿ ಸೂಕ್ಷ್ಯಜೀವಿಗಳೂ 
ಅದರಲ್ಪರುವುದಿಲ್ಲವೆಂದು ನನಗನಿಸುತ್ತದೆ. ಆದರೆ, 
ನಮಗೆ ಅವು ಕಾಣಿಸದೇ ಇರುವುದರಿಂದ ಕೆಲ 
ಸೂಕ್ಷ್ಮಜೀವಿಗಳು ಒಂದು ಹನಿ ನೀರಲ್ಲ ಇದ್ದಿರಬಹುದು”. 


ಸೂಕ್ಷ್ಮದರ್ಶಕದ ಮೂಲಕ ಸೂಕ್ಷ್ಮಜೀವಿಗಳ 
ಅವಲೋಕನವನ್ನು ಉತ್ತೇಜಿಸುವುದು 


ವಿದ್ಯಾರ್ಥಿಗಳ ಕಲ್ಪನೆಗಳನ್ನು ನಿಕಷಕ್ಕೊಳಪಡಿಸಲು 
ಮಣ್ಣು ಮತ್ತು ನೀರ ಮಾದರಿಗಳನ್ನು ಸೂಕ್ಷ್ಮದರ್ಶಕದಲ್ಲ 
ಅವಲೋಕಿಸಲು ಹಾಗೂ ಅವರು ಕಂಡುಕೊಂಡ 
ಜೀವಿಗಳ ವಿವರಗಳನ್ನು ಟಪ್ಪಣಿಗಳು ಮತ್ತು ಚತ್ರ 
ಬಡಿಸುವುದರ ಮೂಲಕ 

ಸೂಚಿಸಲಾಲತು (ಬಾಕ್‌ 3 ನೋಡಿ). 


ದಾಖಬಲಅಸಲು 


ಸೂಕ್ಷ್ಯದರ್ಶಕದ ಎರಡು ವರ್ಧನಗಳಲ್ಪ (10X ಮತ್ತು 
45X) ವಿದ್ಯಾರ್ಥಿಗಳು ಮಾದರಿಗಳನ್ನು ಪರಿಶೀಅಸಿದರು 
ಮತ್ತು ವಿವರಿಸಿದರು (ಬಾಕ್‌ 4 ನೋಡಿ). 
ಸೂಕ್ಷ್ಯದರ್ಶಕದ ವೀಕ್ಷಣಾ ಕ್ಷೇತ್ರದ್ಲ ಕಾಣಿಸಿದ 
ಸೂಕ್ಷ್ಯಜೀವಿಗಳ ಬಣ್ಣ. ಆಕಾರ, ಗಾತ್ರ ಮತ್ತು ಅವುಗಳ 


ಸ್ಥಳದ ಕರಾರುವಾಕ್ಲಾದ ದಾಖಲೆಗಳು ಅವರ 


"ಬರಿಗಣ್ಣಿನಿಂದ ಸೂಕ್ಷ್ಯಜೀವಿಗಳನ್ನು 


©1 Do you think there is life in those puddles? 


ಬ್ಲ ಗಲ 


- ಸಆ UF Sreme NM 


tm beeg PU 


02. wil there be Ie forms 
ಸಲ ಕಲಾ ora 


Co ) 


in a dry samele te.g. dry soi)? M yes, whorc do they come Hom 


3. When the wer soll vy dries. We» Wife forms? 


(<q) 


ಚಿತ್ರ 1. ಸೂಕ್ಷ್ಮಜೀವಿಗಳ ಕುರಿತ ವಿದ್ಯಾರ್ಥಿಗಳ ಪೂರ್ವಕಲ್ಪಿತ ಪ್ರತಿಕ್ರಿಯೆಗಳು. 


ಕೃಪೆ: ಮೀನಾ ಖರಟ್ಕಲ್‌. ಪರವಾನಗಿ: CC-BY-NC 


ಅವಲೋಕನಗಳನ್ನು ವಿವರಿಸಿದವು. ಉದಾ- 
ಹರಣೆಗೆ. ಬಣ್ಣದ ಕುರಿತಾದ ಪ್ರತಿಕ್ರಿಯೆಗಳು ನೀಲ. 
ಕಪ್ಪು ಮತ್ತು ನೇರಳೆ ಬಣ್ಣದ ಸೂಕ್ಷ್ಯಜೀವಿ- 
ಗಳೆಂಬುದಾಗಿತ್ತು. ಅದೇ ತರಹ, ಆಕಾರದ ಕುರಿತು 
ಪ್ರತಿಕ್ರಿಯೆಗಳು ಹೀಗಿದ್ದವು - ಅನಿಯಮಿತ, 
ದಾರದಂತಹ, ಮೊಲ್ಲೆಯಾಕಾರದ ಮತ್ತು 
ವೃತ್ತಾಕಾರದ ಸೂಕ್ಷ್ಯಜೀವಿಗಳು (ಚಿತ್ರ 2ಎ, ೭ಬ 
ಮತ್ತು 2೭ಸಿ ನೋಡಿ). 


"ಸೂಕ್ಷ್ಮದರ್ಶಕದಲ್ಲಿ ನೀವು ನೋಡಿದ ವಸ್ತುಗಳು 
ಜೀವಿಗಳೋ ಅಥವಾ ನಿರ್ಜೀವಿಗಳೋ? ನೀವು 
ಹೇಗೆ ಹೇಳುವಿರಿ? 


ಎಂಬ ಪ್ರಶ್ನೆಗೆ ಎಲ್ಲಾ ವಿದ್ಯಾರ್ಥಿಗಳು 
ಚಲಅಸುತ್ತಿರುವ ಸೂಕ್ಷ್ಮಜೀವಿಗಳು ಬಐದುಕಿವೆ- 
ಯೆಂದೂ ಮತ್ತು ಚಲನರಹಿತವಾದವು ಸತ್ತಿವೆ 


ಎಂದು ಭಾವಿಸಿದ್ದಾಗಿ ಉತ್ತರಿಸಿದರು (ಚಿತ್ರ 2ಡಿ. 


2೬ ಮತ್ತು ೭ಎಫ್‌ ನೋಡಿ). ವಿದ್ಯಾರ್ಥಿಗಳು 
ತಮ್ಮ ಶಾಲೆ ಹಾಗೂ ಮನೆಯ ಸುತ್ತಮುತ್ತಅನ 
ವಿವಿಧ ಮಣ್ಣು ಮತ್ತು ನೀರ ಮಾದರಿಗಳನ್ನು 
(ಉದಾಹರಣೆಗೆ: ಚರಂಡಿಯ ನೀರು, 
ಕೊಳಾಲುಯ ನೀರು. ತೊಟ್ಟ ನೀರು ಮತ್ತು 
ಕೊಳದ ನೀರು) ಸಂಗ್ರಹಿಸು- ವಂತೆಯೂ 
ಪ್ರೋತ್ಸ್ಥಾಹಿಸಲಾಲುತು (ಬಾಕ್‌ 5 ನೋಡಿ). ಈ 
ಚಟುವಬಟಕೆ ವಿದ್ಯಾರ್ಥಿಗಳಗೆ ಅವರ 
ಸುತ್ತಮುತ್ತಅರಬಹುದಾದ ಸೂಕ್ಷ್ಮಜೀವಿಗಳ 
ವೈವಿಧ್ಯತೆಯನ್ನು ತಿಆದುಕೊಳ್ಳಲೂ ಅವಕಾಶ 
ದೊರಕಿಸಿ- ಕೊಟ್ಟತು. ವಿದ್ಯಾರ್ಥಿಗಳಗೆ ತಮ್ಯ 
ಮಾದರಿಗಳ ಮೂಲಗಳು ಹಾಗೂ 
ಸೂಕ್ಷ್ಮದರ್ಶಕದಡಿಯ ಅವಲೋಕನಗಳ ನಡುವೆ 
ಸಂಬಂಧ ಕಲ್ತಸಲು ಸಾಧ್ಯವಾದದ್ದರಿಂದ ಈ 
ಅಧ್ಯಯನವು ತುಂಬಾ ಆಸಕ್ತಿದಾಯಕವಾಗಿತ್ತು. 


ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ | ಜುಲೈ 2023 | 33 


ಬಾಕ್ಸ್‌ 4. 
ಸೂಕ್ಷ್ಮಜೀವಿಗಳ ಅವಲೋಕನ, ವಿವರಣೆ, ಚಿತ್ರಣ 
ಮತ್ತುದಾಖಲೀಕರಣ: 


ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ: 
° ಸೈಡ್‌ ಮೇಲೆ ಮಾದರಿಯ ನೀರಿನ 
ಹನಿಯೊಂದನ್ನು ತೆಗೆದುಕೊಂಡು ಸೈೈಡನ್ನು 


ತಯಾರಿಸಿ. ಕವರ್‌ ಸ್ಲಿಪ್‌ ಸಹಾಯದಿಂದ ನೀವು 
ಅದನ್ನು ಮುಚ್ಚಬಹುದು. 


° ಸೂಕ್ಷ್ಯದರ್ಶಕದಲ್ಲ ಸೈಡನ್ನು ಅವಲೋಕಿಸಿ. 
ಸೈೈಡಿನ ಎಲ್ಲಾ ಭಾಗಗಳನ್ನೂ ನೋಡಿ ಮತ್ತು 
ನೀವು ನೋಡಬಹುದಾದ ಎಲ್ಲಾ ವಿವಿಧ 
ವಸ್ತುಗಳನ್ನೂ ದಾಖಆಸಲು ಪ್ರಯತ್ನಿಸಿರಿ. 


*  ವರ್ಧನಗಳನ್ನು ಬದಲಾಲಯುಸುವುದರ ಮೂಲಕ 
ಒಂದೇ ವಸ್ತುವನ್ನು ವರ್ಧಿಸಿ ನೋಡಲು 
ಪ್ರಯತ್ನಿಸಿ. ನಿಮಗೆ ಯಾವುದಾದರೂ ಜೀವಿ 
ಕಾಣಿಸುತ್ತಿದೆಯೇ, ಜಾಗೂರಕತೆಂಂದ ವೀಕ್ಷಿಸಿ. 
ಕಾಣಿಸಿದ ಜೀವಿಯನ್ನು ಅವಲೋಕಿಸಿ ಮತ್ತು 


ಅವುಗಳ ಸಾಪೇಕ್ಷ ಗಾತ್ರಗಳನ್ನು ಬಪ್ಪಣಿ 
ಮಾಡಿಕೊಳ್ಳ. 

ಬಾಕ್ಸ್‌ 5. 

ತಮ್ಮ ಸುತ್ತಮುತ್ತಲಿನಲ್ಲಿ ಮಾದರಿಗಳನ್ನು 


ಗುರುತಿಸಲು ಮತ್ತು ಸಂಗ್ರಹಿಸಲು ವಿದ್ಯಾರ್ಥಿಗಳಿಗೆ 
ಮಾರ್ಗದರ್ಶಿ 


ಮನೆಯ ಬಳ, ಮನೆಯಲ್ಲ ಅಥವಾ ನಿಮ್ಯ ಶಾಲೆಯಲ್ಲ 
ನೀರು ತುಂಜದ ಗುಂಡಿಗಳನ್ನು ಗುರುತಿಸಿ. ನಿಮಗೆ 


ಬಾಕ್ಸ್‌ 6. 
ಸೂಕ್ಷ್ಮಜೀವಿಗಳ ಗಾತ್ರವನ್ನು ಅಳೆಯುವುದು ಮತ್ತು 
ಅಂದಾಜಿಸುವುದು: 


ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿ: 


ಪಾರದರ್ಶಕ ಅಳತೆಪಟ್ಟಯೊಂದನ್ನು (ಮಿಅಮೀಟರ್‌ 
ನಲ್ಪರುವ) ಸೂಕ್ಷ್ಯದರ್ಶಕದ ಆಭ್ಚೆಕ್ಷಿವ್‌ 
ಮಸೂರದಡಿಯುಟ್ಟು (10X) ನೇತ್ರಕ (ಐ ಪೀಸ್‌ )ದ 
ಮೂಲಕ ನೋಡಿ. ವೀಕ್ಷಣಾ ಕ್ಷೇತ್ರದಲ್ಲ ನಮಗೆ 
ಅಳತೆಪಟ್ಟಯ ಎರಡು ವಿಭಾಗಗಳು ಕಾಣಿಸುತ್ತವೆ. 
ಅಳತೆ ಪಟ್ಟಿಯ ಎರಡು ವಿಭಾಗಗಳು 1 ಮಿಮೀ 


ವಿದ್ಯಾರ್ಥಿಗಳ ಚಟುವಟಿಕಾಗಿ ಪ್ರಶ್ನೆಗಳು: 


° ಸೂಕ್ಷ್ಯದರ್ಶಕದಲ್ಲ ನೀವೇನು ಅವಲೋಕಿಸಿದಿರಿ? 
ಅವುಗಳ ಸಂಖ್ಯೆ, ಗಾತ್ರ, ಆಕೃತಿ. ಬಣ್ಣ, ಚಲನೆ 
ಇತ್ಯಾದಿಗಳ ಕುರಿತು ನಿಮ್ಯದೇ ಮಾತುಗಳಲ್ಲ 
ವಿವರಿಸಿ. 


* ನೀವು ನೋಡಿದ ವಸ್ತುಗಳು ಜೀವಿಗಳೇ ಅಥವಾ 
ನಿರವಿಗಳೇ? ಅದಕ್ಕೆ ಕಾರಣಪೇನು? 


* ನೀವು ನೋಡಿದ್ದನ್ನು ಖಾಲ ಹಾಳೆ ಅಥವಾ ಗ್ರಾಫ್‌ 
ಹಾಳೆ (ಶಿಕ್ಷಕರು ಒದಗಿಸಬೇಕು)ಯಲ್ಪ ಚಿತ್ರಿಸಿ. 
ಮೊದಲು ಸೂಕ್ಷ್ಮದರ್ಶಕದಲ್ಲ ಕಾಣುವಂತೆ 
ವೃತ್ತವೊಂದನ್ನು ಬಡಿಸಿಕೊಳ್ಳ ಮತ್ತು ಕಾಣುವ 
ಎಲ್ಲಾ ಸೂಕ್ಷ್ಯಜೀವಿಗಳನ್ನು ಅವುಗಳ ಸ್ಥಾನ, 
ಗಾತ್ರ, ಆಕೃತಿ. ಬಣ್ಣ. ಇತ್ಯಾದಿಗಳ ಆಧಾರದ 
ಮೇಲೆ ಆ ವೃತ್ತದಲ್ಲ ಚಿತ್ರಿಸಿ. 


* ಸೂಕ್ಷ್ಯದರ್ಶಕದ ವರ್ಧನಗಳನ್ನು ಬದಲಾಯುಸಿ 
ಮತ್ತು ಹಲವು ವರ್ಥ್ಧನಗಳಕಲ 
ಸೂಕ್ಷ್ಮಜೀವಿಯನ್ನು ಖಾಅ ಅಥವಾ ಗ್ರಾಫ್‌ 
ಹಾಳೆಯಲ್ಲ ಚಿತ್ರಿಸಿ. ಸೂಕ್ಷ್ಮ ದರ್ಶಕದಲ್ಲ 


ಒಂಡೇ 


ಒಡ್ಡೆಯಾದ ಜಾಗವು ಸಿಕ್ಕರೆ, ಅದರಿಂದ ಒಂದು ಚಮಚ 
೩ಡ್ಚೆ ಮಣ್ಣನ್ನು ತೆಗೆದುಕೊಂಡು ಡಬ್ಬಪೊಂದರಲ್ಲ 
ಸಂದ್ರಹಿಸಿಕೊಳ್ಳ. ನೀವು ಆರಿಸಿದ ಜಾಗವು ಒಣಗಿದ್ದರೆ 


( ಅಂದರೆ, ತೇವಾಂಶ- ವಿಲ್ಲದಿದ್ದರೆ) , ಚಮಚದ 
ಸಹಾಯದಿಂದ ಮಣ್ಣಿನ ಮಾದರಿಯನ್ನು 
ತೆಗೆದುಕೊಂಡು ಡಬ್ಲವೊಂದರಲ್ಲ ಸಂಗ್ರಹಿಸಿಕೊಳ್ಳ. 


ದೂರವಿರುವುದರಿಂದ ವೀಕ್ಷಣಾ ಕ್ಷೇತ್ರದ ವ್ಯಾಸವು 1 
ಮಿಮೀ (ಅಥವಾ 100೦ ಮೈಕ್ರಾನ್ನಳು) ಎಂದು 
ತಿಆಯುತ್ತದೆ. ಈ ಲೆಕ್ಲಾಚಾರವನ್ನು ಬಳಸಿಕೊಂಡು 


ಸೂಕ್ಷ್ಯದರ್ಶಕದಲ್ಲ ನೋಡುವ ಸೂಕ್ಷ್ಮಜೀವಿಗಳ 
ಗಾತ್ರವನ್ನು ಅಂದಾಜಸಬಹುದು. 

ವಿದ್ಯಾರ್ಥಿಗಳ ಚಟುವಟಿಕಾಗಿ ಪ್ರಶ್ನೆಗಳು: 

ವೀಕ್ಷಣಾ ಕ್ಷೇತ್ರ = -------- ಮಿ.ಮೀ.=------ 
--- ಮೈಕ್ರಾನ್‌ಗಳು 

ಅವಲೋಕಿಸಿದ ಸೂಕ್ಷ್ಮಜೀವಿಯ AEE = ~—————— 
ಮದವ ವವ ಮೈಕ್ರಾನ್‌ಗಳು 


34 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ಜುಲೈ 2023 


ಕಾಣುವಂತೆ ವೃತ್ತದೊಳಗೆ ಚಿತ್ರಿಸುವ 
ವಿಧಾನವನ್ನೇ ನೀವು ಅನುಸರಿಸಬಹುದು. 


*  ಅವಲೋಕಿಸುತ್ತಿರುವ ಜೀವಿಗಳನ್ನು ಗುರುತಿಸಲು 
ಪ್ರಯತ್ನಿಸಿ. ಸೈಡಿನಲ್ಲ ಅವಲೋಕಿಸಿದ 
ಜೀವಿಯನ್ನು ಕ್ಷೇತ್ರ ಮಾಹಿತಿ ಕೈಪಿಡಿ (ಶಿಕ್ಷಕರು 


ಒದಗಿಸಬೇಕು)ಯಲ್ಪರುವ ಜೀವಿಗೆ ಬಹುತೇಕ 
ಹೋಲುವ, ಜೀವಿಗಳನ್ನು ಗುರುತಿಸಿ. 


* ಕೈಪಿಡಿಯ ಆಧಾರದಿಂದ ಅಲ್ಪರುವ ಜೀವಿಗೆ 
ನಿಕಟವಾಗಿದೆ ಎನಿಸುವ ಜೀವಿಗಳ ಹೆಸರುಗಳನ್ನು 
ಬರೆಯುರಿ. 


ಶಿಕ್ಷಕರಿಗೆ ಸಲಹೆಗಳು: 


ವಿದ್ಯಾರ್ಥಿಗಳು ತಮ್ಮ ಅವಲೋಕನವನ್ನು ಮುಗಿಸಿದ 
ನಂತರ ಅವರು ಪರಸ್ಪರರ ಸೈೈಡಳನ್ನು ಮತ್ತು 
ಅಪ್ಪಣಿಗಳು, ಚಿತ್ರ ಇತ್ಯಾದಿಗಳನ್ನು ನೋಡಲು, ತುಲನೆ 
ಮಾಡಲು ಉತ್ತೇಜಸಬಹುದು. ತದನಂತರ, ವಿವಿಧ 
ನೀರ ಮಾದರಿಗಳಲ್ಲ ವಿದ್ಯಾರ್ಥಿಗಳು ಕಂಡ ನಿಗದಿತ 
ಜೀವಿಯನ್ನು ಕೇಂದ್ರದಲ್ಲರಿಸಿಕೊಂಡು ತರಗತಿಯಲ್ಲಿ 
ಚರ್ಚೆ ನಡೆಸಬಹುದು. 


ನಂತರ, ಕೆಲ ಹನಿ ನೀರನ್ನು ಹಾಕಿ ಮಣ್ಣು ತಳದಲ್ಲಿ 
ಕೂರಲು ಅಲುಗಾಡಿಸದಂತೆ ಇಡಿ. 


ನಿಮ್ಮ ಹೆಸರು. ದಿನಾಂಕ, ಸಮಯ ಹಾಗೂ 
ಸಂಗ್ರಹಿಸಿದ ಸ್ಥಳದ ಹೆಸರನ್ನು ಸಂಗ್ರಾಹಕದ ಮೇಲೆ 
ಬರೆದು ಲಗತ್ತಿಸಿ. ಜೊತೆಗೆ. ಮಾದರಿಯು ಹಸಿ ಅಥವಾ 
ಒಣ ಎಂದು ಉಲ್ಲೇಖಸಿ. 


ಶಿಕ್ಷಕರಿಗಾಗಿ ಸಲಹೆಗಳು: 


ಶೇ ಅಭ್ಯಾಸಕ್ಕಾಗಿ ಸೂಕ್ಷ್ಮದರ್ಶಕಗಳ ಮಾಪನಾಂಕ 
ನಿರ೯ಯಗಳನ್ನು ( ಕ್ಯಾಅಬ್ರೇಷನ್‌) ಶಿಕ್ಷಕರು 
ಮಾಡಬೇಕಾಗಬಹುದು ಮತ್ತು ವಿದ್ಯಾರ್ಥಿಗಳಗೆ ಸರಳ 
ಪರಿವರ್ತನೆಯಾದ 1 ಮಿ.ಮೀ = 10೦೦ 
ಮೈಕ್ರಾನ್‌ಗಳು ಹೇಗೆ ಎಂಬುದನ್ನು ಕಅಸಬೇಕಾಗ- 
ಬಹುದು. ಈ ವಿಧಾನದ ಮೂಲಕ ಗಾತ್ರಗಳನ್ನು 


ಅಂದಾಜಸುವುದು ಹೇಗೆಂಬುದನ್ನೂ ಅವರು 
ವಿದ್ಯಾರ್ಥಿಗಳಗೆ ಮಾರ್ಗದರ್ಶನ 
ಮಾಡಬೇಕಾಗಬಹುದು. 


Total magnification is - times. MH; (2) 
01. What ¢o Yu chsene under the microscope (visual field)? Describe it in your own 

ko f organisms, sizes, sh colours, location, movement, 
We INN 


OWE. NH Ne 


A DICK Coo kG‘ oMie.. Iho ಬೂ 0 SE 
LD SO NERO DAE 1 ) A f Jn AV) 
04 00d \Pke . ES 7 

QZ. Do you t the ccs that vo fe we WF © Mot. 


Min Enema” NEA 3 


(b) 


wt] DG k ep! al, tivck 
mam shield ahlacte thd ums ena 306 MM lidnn aveme me mann Vil Seemed Miles de el 
ification i 0 times. 
otal magnification is 10 ” 
Q1. What do you observe under the microscope (visual field)? Describe it in your own (e) 


, movement, 
words in terms of number of organisms, ‘sizes, shapes, colours, location, Mov 
etc. 


wed 9 in £1 ouboblet h ite UW 


4, 
“mf IM Wu: le 


2d. that ಗ್‌ ಕ of Mg Re or non-living forms? Why do 


02. Do you think the objects that you see are of living forms or non-living forms? Why do (W) 
you think so? 


Some microorganisms ete moving (Md Some were not 
. \ p x 


02. Do NR the objects tht you Se are of IVing forms or ie forms? Why do 
You think so 
+h 


0 1 


ಚಿತ್ರ2 ಸೂಕ್ಷ್ಮದರ್ಶಕದಲ್ಲಿ ಕಾಣಿಸಿದಂತೆ ಮಣ್ಣಿನ ಮಾದರಿಯಲ್ಲಿನ ಸೂಕ್ಷ್ಮಜೀವಿಗಳ ಕುರಿತ ವಿದಾರ್ಥಿಗಳ ವಿವರಣೆಗಳು 
ಕೃಪೆ: ಮೀನಾ ಖರಟ್ಕಲ್‌. ಪರವಾನಗಿ: CC-BY-NC 


ಐ ಪಂಡೆರ್‌... ರೀಡಿಸ್ಳವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 35 


ಚಿತ್ರ 3. ವಿದ್ಯಾರ್ಥಿಗಳು ಬಿಡಿಸಿದ ಚಿತ್ರಗಳು. 

ಚರಂಡಿ, ಕೊಳ, ಕೊಳಾಯಿ ಮತ್ತು ತೊಟ್ಟಿ ನೀರ ಮಾದರಿಗಳಲ್ಲಿ ಕಾಣಸಿಕ್ಕ ಸೂಕ್ಷ್ಮಜೀವಿಗಳ ವೈವಿಧ್ಯತೆಗಳನ್ನಿವು ತೋರಿಸುತ್ತವೆ. ವಿದ್ಯಾರ್ಥಿಗಳು ಎರಡು 
ವರ್ಧನಗಳಲ್ಲಿ ವೀಕ್ಷಿಸಿದ ಸೂಕ್ಷ್ಮಜೀವಿಗಳ ಚಿತ್ರಗಳೂ ಒಂದಕ್ಕಿಂತ ಇನ್ನೊಂದು ಭಿನ್ನವಾಗಿವೆ. 

ಕೃಪೆ: ಮೀನಾ ಖರಟ್ಕಲ್‌. ಪರವಾನಗಿ: CC-BY-NC 


36 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ ಜುಲೈ 2023 


ಚಿತ್ರ 4. ಮಣ್ಣಿನ ಮಾದರಿಗಳಲ್ಲಿ ಅವಲೋಕಿಸಿದ ಕೆಲ ಜೀವಿಗಳು: ಎ. ಹೈಡ್ರಾ. ಬಿ. ಜಂತುಹುಳ. ಸಿ. ಪ್ಯಾರಾಮಿಸಿಯಮ್‌. ಡಿ. ಪ್ಲನೇರಿಯಾ. ಇ. ರೋಟಿಫರ್ಸ್‌. ಎಫ್‌. ನೀರ ಚಿಕ್ಕಾಡು/ಚಿಗಟ 
ಕೃಪೆ: ಮೀನಾ ಖರಟ್ಮಲ್‌. ಪರವಾನಗಿ: CC-BY-NC 


ಅವರು ಅವಲೋಕಿಸಿದ ಮಾದರಿಗಳನ್ನು ಪಟ್ಟ 
ಮಾಡುವಂತೆ ವಿದ್ಯಾರ್ಥಿಗಳಗೆ ತಿಆಸಲಾಯುತು 
(ಚಿತ್ರ 3 ನೋಡಿ). ಪಠ್ಯಪುಸ್ತಕದ ಚಿತ್ರಗಳನ್ನು 
ನಕಲು ಮಾಡುವುದಕ್ಕಿಂತ ಸೂಕ್ಷ್ಮದರ್ಶದಲ್ಲ ತಾವು 
ನೋಡಿದ್ದನ್ನು ಚಿತ್ರಿಸುವಂತೆ ವಿದ್ಯಾರ್ಥಿಗಳನ್ನು 
ಪ್ರೋತ್ಸಾಹಿಸುವುದರಿಂದ ಅವರ ಅವಲೋಕನಾ 
ಸಾಮರ್ಥ್ಯವು ಬಲಗೊಳ್ಳಬಲ್ಲದು. ಕೆಲವು 
ವಿದ್ಯಾರ್ಥಿಗಳು ತಮ್ಯ ಚಿತ್ರಗಕಲ್ಲಯೇ ಜೀವಿಯ 
ಚಲನೆಯನ್ನು ಸೂಚಿಸಲು ಸಫಲರಾದರು. 
ಕೊನೆಯಲ್ಲ. ತಾವು ಬಡಿಸಿದ ಚಿತ್ರಗಳನ್ನು 
ಪಠ್ಯಪುಸ್ತಕ ಮತ್ತು ನಾವು ಒದಗಿಸಿದ ಮಾಹಿತಿ 
ಕೈಪಿಡಿಯಲ್ಲರುವ (ಕ್ಷೇತ್ರ ಮಾಹಿತಿ ಕೈಪಿಡಿ ನೋಡಿ) 
ಚಿತ್ರಗಳೊಂದಿಗೆ ತುಲನೆ ಮಾಡಿ ವಿದ್ಯಾರ್ಥಿಗಳು 
ತಮ್ಮ ಮಾದರಿಗಳಲ್ಲರುವ ಕೆಲ ಸೂಕ್ಷ್ಯಜವಿಗಳನ್ನು 
ಗುರುತಿಸಲು ಪ್ರಯತ್ನಿಸುವಂತೆ ಹೇಳಲಾಯುತು. 
ಬೇರೆ ಜೀವಿಗಳಗಿಂತಲೂ ಪ್ಯಾರಾಮೀಸಿಯಾ, 
ರೋಟಪಫರ್ಸ್‌. ಜಂತು- ಹುಳಗಳು ಮತ್ತು 
ಪ್ರೈರೋಗ್ಯೆರಾಗಳನ್ನು ಸುಲಭವಾಗಿ ಅವರು ಪತ್ತೆ 
ಹಚ್ಚಲು ಸಫಲರಾದರು (ಚಿತ್ರ 4 ನೋಡಿ). 
ಕುತೂಹಲದ ವಿಷಯವೆಂದರೆ, ಈ 
ಸೂಕ್ಷ್ಮಜೀವಿಗಳು ಅವರ ಪಠ್ಯಪುಸ್ತಕದಲ್ಲರುವ 
ಸಾಮಾನ್ಯ ಉದಾಹರಣೆಗಳಾಗಿವೆ. 


ಸೂಕ್ಷ್ಯಜೀವಿಗಳು ಅದೆಷ್ಟು ಸಣ್ಣ ಎಂದು ಅವರಿಗೆ 


ತಿಆಸಿಕೊಡಲು, ಸೂಕ್ಷ್ಯದರ್ಶಕದಲ್ಲ ಅವರು 
ಅವಲೋಕಸಿದ ಕೆಲ ಜೀವಿಗಳ ಗಾತ್ರ ಅಥವಾ 
ಉದ್ದವನ್ನು ಅಳೆಯುವಂತೆ ವಿದ್ಯಾರ್ಥಿಗಳಗೆ 


ಸೂಚಿಸಲಾಲಯುತು. ಸೂಕ್ಷ್ಯದರ್ಶಕದಲ್ಲ ಕಾಣಿಸುವ 


ವಸ್ತುಗಳ ಗಾತ್ರ ಅಥವಾ ಉದ್ದವನ್ನು ಅಳೆಯಲು 


ಹಲವಾರು ವಿಜ್ಞಾನ ಪ್ರಯೋಗಶಾಲೆಗಳು 
ಮೈಕ್ರೋಮೀಟರ್‌ ಸ್ಕೈಢಕನ್ನು ಬಳಸುತ್ತವೆ. 
ಮೈಕ್ರೋಮೀಟರ್‌ ಸೈಢಳರದ ಶಾಲಾ 


ಪ್ರಯೋಗಾಲಯಗಕಲ್ಲ ನಾವು ಪಾರದರ್ಶಕ 
ಅಳತೆಪಟ್ಟಯ ಸಹಾಯದಿಂದ ಅಳತೆ ಮಾಡುವ 
ಸರಳ ವಿಧಾನವೊಂದನ್ನು ಬಳಸಿದೆವು (ನೋಡಿ 


ಬಾಕ್‌ 6). ಮೀಟರ್‌, ಸೆಂಟಮೀಟರ್‌ ಮತ್ತು 
ಮಿಲಅಮೀಟರ್ಗಳಲ್ಲ ಅಳತೆ ಮಾಡುವುದು 
ವಿದ್ಯಾರ್ಥಿಗಳಗೆ ತಿಆದಿರುವುದರಿಂದ ಈ 


ಮಾಪನಗಳ ಪರಿವರ್ತನೆಗಳಲ್ಲ ಸೂಕ್ಷ್ಮಜೀವಿಗಳ 
ಅಳತೆಯನ್ನು ಅವರನ್ನು 
ಪ್ರೋತ್ಸಾಹಿಸಲಾಯುತು. 

ವಿದ್ಯಾರ್ಥಿಗಳ ಚಟುವಟಕಾ ಹಾಳೆಗಳು ಅವರಿಗೆ 
ಅಳತೆಯನ್ನು ಅಂದಾಜಸುವ ಕೆಲಸವು 
ಅರ್ಥೈಸಿಕೊಳ್ಳಲು ಮತ್ತು ಅಳೆಯಲು ಕಷ್ಟದಾಯಕ- 
ವೆಸಿಸಿದ್ದನ್ನು ತೋರಿಸಿದವು. ಉದಾಹರಣೆಗೆ, 
ಮಿಆಮೀಟರನ್ನು ಮೈಕ್ರಾನ್‌ ಮಾಪನಗಳಲ್ಲ 
ಬದಲಾಲಯುಸುವುದು ಸ್ಲಿಷ್ಠವಾದ ಕಾರ್ಯನವೆನಿಸಿತು. 
ಸೂಕ್ಷ್ಮದರ್ಶಕದ ವೀಕ್ಷಣಾ ಕ್ಷೇತ್ರವನ್ನು. ಅದರೊಳಗೆ 
ಕಾಣಿಸುವ ವಸ್ತುಗಳನ್ನು ಅಕೆಯಲೋಸುಗ 
ಅವುಗಳ ಸಂಖ್ಯೆಗನುಗುಣವಾಗಿ ವಿಭಾಗಿಸುವುದು 
ಕ೦ಡು ಬಂತು. ವೀಕ್ಷಣಾ ಕ್ಷೇತ್ರದಲ್ಲ ವಸ್ತುಗಳು ಸಮ 
ಅಂತರದಲ್ಲ ಇಲ್ಲದೇ ಇದ್ದಿದ್ದರಿಂದ, ಸೂಕ್ಷ್ಮಜೀವಿಗಳ 
ಗಾತ್ರಕ್ಕಂತಲೂ ವೀಕ್ಷಣಾ ಕ್ಷೇತ್ರದ ಗಾತ್ರವನ್ನು 
ಅಂದಾಜಸಲು ಈ ವಿಧಾನವು ಬಳಕೆಯಾಲುತು. 
ಈ ಲೆಕ್ಸಾಚಾರ, ಅಕೆಯುವ ಮಾನಕಗಳು ಮತ್ತು 
ಅವುಗಳ ಪರಿವರ್ತನಾ ವಿಧಾನ ಇತ್ಯಾದಿಗಳನ್ನು 


ಅಂದಾಜಿಸಲು 


ಅರ್ಥೈಸಿಕೊಳ್ಳಲು ಪ್ರಾಯಶಃ ವಿದ್ಯಾರ್ಥಿಗಳಗೆ 
ಹೆಚ್ಚನ ಗಮನ ಮತ್ತು ಸಮಯವು ಬೇಕಾಗಿದ್ದಿರ- 
ಬಹುದು. 


ಆಕರ ಮತ್ತು 
ವಿದ್ಯಾರ್ಥಿಗಳ 


ಸೂಕ್ಷ್ಮಜೀವಿಗಳ ಅಸ್ತಿತ್ವ, 
ಕುರಿತಂತೆ 


ಘಟಕದ ಉದ್ದೇಶ. ವಿಜ್ಞಾನ 
ಪಠ್ಯಕ್ರಮದಲ್ಲರುವ ಸೂಕ್ಷ್ಮಜೀವಿಗಳ ಕುರಿತಾದ 
ಕಲ್ಪನೆಗಳನ್ನು ಅವರ ಸುತ್ತಮುತ್ತಅನ ವೈವಿಧ್ಯಮಯ 
ಸೂಕ್ಷ್ಯಜೀವಿಗಳೊಂದಿಗೆ ಕಲ್ತಸಿಕೊಳ್ಳಲು 
ವಿದ್ಯಾರ್ಥಿಗಳಗಿದು ಸಹಾಯ ಮಾಡುತ್ತದೆ. 


ಅಷ್ಟೇ ಅಲ್ಲದೇ. ಅವಲೋಕನ, ಕಲ್ಪತ ಸಿದ್ದಾಂತ, 
ಚಿತ್ರಣ ಮತ್ತು ಅಳತೆ ಮಾಡುವಂತಹ ವೈಜ್ಞಾನಿಕ 
ಕೌಶಲಗಳನ್ನು ಬೆಳೆಸಿಕೊಳ್ಳುವ ಅವಕಾಶವನ್ನಿದು 
ವಿದ್ಯಾರ್ಥಿಗಳಗೆ ಕಲ್ಪಸುತ್ತದೆ. ಹೆಚ್ಚನ 
ಸಂದರ್ಭಗಳಲ್ಪ ತರಗತಿಗಕಲ್ಲ ಕೇಕಲಾಗುವ ಎಲ್ಲಾ 
ಪ್ರಶ್ನೆಗಳಗೆ ಶಿಕ್ಷಕರು ಕೊಡುವ ಉತ್ತರವನ್ನು 
ವಿದ್ಯಾರ್ಥಿಗಳು ನೆಚ್ಚುತ್ತಾರೆ. ಹೀಗಾದಾಗ, ಹೆಚ್ಚನ 
ವಿದ್ಯಾರ್ಥಿಗಳು ನಕಲು ಮಾಡುತ್ತಾರೆ ಅಥವಾ ತಮ್ಯ 
ಉತ್ತರವನ್ನು ಅಳಸಿ ಶಿಕ್ಷಕರು ಹೇಳುವ ಉತ್ತರವನ್ನು 
ಬರೆದುಕೊಳ್ಳುತ್ತಾರೆ. ಈ ಘಟಕದಲ್ಪರುವ 
ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಆಲೋಚಿಸಲು, 
ಕಾರಣ ಕೊಡಲು ಮತ್ತು ಅವಲೋಕನವನ್ನು 
ವಿವರಿಸಲು ಸಹಾಯವಾಗುವಂತೆ ರಚಿಸಲಾಗಿದೆ. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಯೆ 2023 | 37 


ಆದ್ದರಿಂದ, ಸುಳವು ಅಥವಾ ಉತ್ತರಗಳನ್ನು ಅವರು ನೈಜವಾಗಿ ಕಂಡಿದ್ದೇವೆಂದು ವಿದ್ಯಾರ್ಥಿಗಳ ದಾಖಲೆ ಮತ್ತು ಸಂಗ್ರಹಗಳನ್ನು 


ನೀಡದಂತೆ ಶಿಕ್ಷಕರಲ್ಲ ಮನವಿ ಮಾಡುತ್ತೇವೆ. ಭಾವಿಸುವುದನ್ನೇ ಪ್ರತಿಫಅಸುತ್ತವೆ. ಚಿತ್ರ ಶಾಲಾ ಮಟ್ಟದ ಜೀವ ವೈವಿಧ್ಯತೆಯ ನಕ್ಷಾ 
ಬಡಿಸುವುದು ಅವಲೋಕನದ ಸಾಮರ್ಥ್ಯವನ್ನು- ಯೋಜನೆಯನ್ನು ತಯಾರಿಸಲು 
ಚಿತ್ರ ಬಡಿಸುವ ಮಹತ್ವವನ್ನಿಲ್ಲ ಉಲ್ಲೇಣಸುವುದು ಗಳಸಲು ವಿದ್ಯಾರ್ಥಿಗಳಗೆ ಸಹಾಯ ಬಳಸಿಕೊಳ್ಳಬಹುದು. ಈ ಘಟಕವನ್ನು ತಮ್ಯ 
ಸಮಂಜಸವಾಗುತ್ತದೆ. ಸಾಮಾನ್ಯವಾಗಿ, ಮಾಡುವುದಷ್ಟೇ ಅಲ್ಲದೇ ಅವರ ಅವಲೋಕಗಳನ್ನು ತರಗತಿಗಳಲ್ಲ ಬಳಸಿಕೊಳ್ಳಲು ಮತ್ತು ಅವರ 
ವಿದ್ಯಾರ್ಥಿಗಳನ್ನು ಅವರ ಅವಲೋಕನಗಳನ್ನು ದಾಖಅಸುವುದನ್ನೂ ಉತ್ತೇಜಸುತ್ತದೆ. ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು 
ಶಬ್ದಗಳಲ್ಲ ಅರುಹುವಂತೆ ಸೂಚಿಸಿದಾಗ ಅವರು ಶಿಕ್ಷಕರಲ್ಪ ನಾವು ಮನವಿ ಮಾಡಿಕೊಳ್ಳುತ್ತೇವೆ. 


ಶಿಕ್ಷಕರು ಕೊಡುವ ಸೂಚನೆಗಳನ್ನು ಬಳಸಿಕೊಂಡು ವಿವಿಧ ಸೂಕ್ಷ್ಮ ಪರಿಸರ ವ್ಯವಸ್ಥೆಗಳ ಹಾಗೂ ವಿಭನ್ನ 
ವಿವರಣಿ ನೀಡುತ್ತಾರೆ. ಆದರೆ, ಅವರ ಚಿತ್ರಗಳು ಕಾಲಮಾನದ ಸೂಕ್ಷ್ಯಜೀವಿಗಳ ಕುರಿತ 


ಪ್ರಮುಖ ಕಲಿಕೆಗಳು 


ಸೂಕ್ಷ್ಕಜೀವಿಗಳ ಅಸ್ತಿತ್ವ, ಆಕರ ಮತ್ತು ಸುಪ್ತಾವನ್ಥೆಗಳನ್ನು ಕುರಿತು ವಿದ್ಯಾರ್ಥಿಗಳ ಪೂರ್ವಕಲ್ಲನೆಗಳನ್ನು 
ಕಂಡುಕೊಳ್ಳುವ ಮತ್ತು ತರಗತಿಗಳಲ್ಲ ಆ ಕುರಿತು ಚರ್ಜಿಸುವ ಅವಕಾಶವನ್ನು ಈ ಕಆಕಾ ಘಟಕವು ನೀಡುತ್ತದೆ. 


ವಿಜ್ಞಾನ ಪಠ್ಯಕ್ರಮದಲ್ಲರುವ ಸೂಕ್ಷ್ಮಜೀವಿಗಳ ಕಲ್ಪನೆಗಳನ್ನು ತಮ್ಮದೇ ಸುತ್ತಮುತ್ತಅರುವ ವೈವಿಧ್ಯಮಯ 
ಸೂಕ್ಷ್ಯಜೀವಿಗಳೊಡನೆ ಕಲ್ತ್ಪಸಿಕೊಳ್ಳಲು ವಿದ್ಯಾರ್ಥಿಗಳಗಿದು ಸಹಾಯ ಮಾಡುತ್ತದೆ. 


ಅಷ್ಟೇ ಅಲ್ಲದೇ, ಅವಲೋಕನ, ಕಲ್ಪತ ಸಿದ್ಧಾಂತ, ಚಿತ್ರಣ ಮತ್ತು ಅಳತೆ ಮಾಡುವಂತಹ ವೈಜ್ಞಾನಿಕ ಕೌಶಲಗಳನ್ನು 
ಬೆಳೆಸಿಕೊಳ್ಳುವ ಅವಕಾಶವನ್ನಿದು ವಿದ್ಯಾರ್ಥಿಗಳಗೆ ಕಲ್ಪಸುತ್ತದೆ. 


ಕೃತಜ್ಞತೆಗಳು: ಲೇಖಕರು ಯೋಜನಾ ಗುರುತು ಸಂಖ್ಯೆ ್ಣT14001 ಯ ಅಡಿಯಲ್ಲ ಅಣುಶಕ್ತಿ ಇಲಾಖೆ, ಭಾರತ ಸರ್ಕಾರಕ್ಕೆ ಆಭಾರಿಯಾಗಿದ್ದಾರೆ. ಈ ಕಆಕಾ ಘಟಕದ ರಚನೆಗೆ ನೆರವಾದ 
ನಾಗಾರ್ಜುನ ಜ. ಅರುಣನ್‌ ಎಮ್‌.ಸಿ. ಅಂಕುಶ್‌ ಗುಪ್ತಾ ಇವರಿಗೂ, ತರಗತಿಗಳಲ್ಲ ಅವಲೋಕನ ನಡೆಸಿದ್ದಕ್ಲಾಗಿ ಮಯೂರಿ ತಾವಡೆ ಮತ್ತು ಸುಷ್ಕಾ ರಾವೂಲ್‌ ಅವರುಗಳಗೂ 
ಆಭಾರಿಯಾಗಿದ್ದಾರೆ. ಅಲ್ಲದೇ, ಈ ಕಲಕಾ ಘಟಕವನ್ನು ಉಪಯೋಗಿಸಿದ ಅಣುಶಕ್ತಿ ಕೇಂದ್ರೀಯ ಶಾಲೆ, ಮುಂಖ್ಯೆಯ ವಿದ್ಯಾರ್ಥಿ ಹಾಗೂ ಶಿಕ್ಷಕರಿಗೂ ಆಭಾರಿಯಾಗಿದ್ದಾರೆ. 


ಟಿಪ್ಪಣಿಗಳು: 


1, ಕ್ಯೂಬ್‌ (ಕೊಲ್ಯಾಬರೇಟವ್ಲಿ ಅಂಡಸ್ಸ್ರ್ಯಾ೯೦ಡಿಂಗ್‌ ಬಯಾಲಾಜ ಎಜುಕೇಶನ್‌) ಲ್ಯಾಬ್ದು ಭಾಗವಾಗಿ ಈ ಲೇಖನದ ಚಟುವಟಕೆಗಳನ್ನು ರಚಿಸಲಾಗಿದೆ. ಯೋಜನಾಧಾರಿತ ವೈಜ್ಞಾನಿಕ 
ಪ್ರಯೋಗಗಳಲ್ಲ ವಿದ್ಯಾರ್ಥಿಗಳನ್ನು ತೊಡಗಿಸುವುದು ಕ್ಯೂಬ್‌ ಯೋಜನೆಯಾಗಿದೆ. ಗಕps://www. gnowledge.org/projects/cube.html ಮತ್ತು https://metastudio.org 
ವೆಬ್ಚೈೆಟನಲ್ಲ ಕ್ಯೂಬ್‌ ಯೋಜನೆ ಕುರಿತ ಹೆಚ್ಚನ ಮಾಹಿತಿಯನ್ನು ನೋಡಬಹುದು: 


೨. ಚಟುವಟಕೆಯ ಆಧಾರದ ಕಲಕಾ ಘಟಕವನ್ನು ವಿಜ್ಞಾನ ಪ್ರತಿಭಾ ಯೋಜನೆಯ ಭಾಗವಾಗಿ ರಚಿಸಲಾಗಿದೆ. ಶಾಲಾ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಕಲಅಕಾ ಘಟಕಗಳ ಜೊತೆ ವೈಜ್ಞಾನಿಕ 
ಕೌಶಲವನ್ನು ಬೆಳೆಸುವುದು ಯೋಜನೆಯ ಉದ್ದೇಶ. ಪುಸ್ತುತ ಕಅಕಾ ಘಟಕಗಳನ್ನು ಕೇಂದ್ರೀಯ ವಿದ್ಯಾಲಯಗಳು, ಜವಾಹರ ನವೋದಯ ವಿದ್ಯಾಲಯ, ಅಣುಶಕ್ತಿ ಕೇಂದ್ರೀಯ ಶಾಲೆಗಳ 
ಶಿಕ್ಷಕರು ಅಳವಡಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಚಟುವಟಕಾ ಹಾಳೆ ಮತ್ತು ಶಿಕ್ಷಕರಿಗಾಗಿ ಮಾರ್ಗದರ್ಶಿಗಳು ಸೇರಿದಂತೆ ಪೂರ್ಣ ಕಲಕಾ ಘಟಕಗಳು ಈ ಮುಂದಿನ ವೆಚ್ಚೈೆಟಲ್ಲ ಲಭ್ಯವಿವೆ: 
https:/ /vigyanpratibha.in/index.php/ microorganisms-at-our-doorstp/  woಟು ಮತ್ತು ಒಂಭತ್ತನೇ ತರಗತಿಗಳ ಹಲವಾರು ಇನ್ನಿತರ ಕಲಕಾ ಘಟಕಗಳು ಹಾಗೂ 
ಯೋಜನೆಯ ಕುರಿತು ಅಧಿಕ ಮಾಹಿತಿಯನ್ನು ಇಲ್ಲ ನೋಡಬಹುದು: ಗtಃps:/ /vigyanpratibha.in/ 


3. ಲೇಖನದ ಹಿನ್ನೆಲೆಯಲ್ಲ ಬಳಸಿರುವ ಚಿತ್ರದ ಆಕರ: ಗttps:// pixabay.com/photos/trees-mirroring-puddle-rainwater-1932148/ 
ಕೃಪೆ: Peggy _Marco, Pixabay. ಪರವಾನಗಿ: C0 


ಮೀನಾ ಖರಟಮಲ್‌: ಇವರು ಹೋಮಿ ಭಾಭಾ ವಿಜ್ಞಾನ ಶಿಕ್ಷಣ ಕೇಂದ್ರ. ಟಐಎಫ್‌ಆರ್‌. ಮುಂಬೈ, ಇಲ್ಲ ಕೆಲಸ ಮಾಡುತ್ತಿದ್ದಾರೆ. ಮಾಧ್ಯಮಿಕ ಮತ್ತು 
ಪ್ರೌಢಶಾಲಾ ವಿಜ್ಞಾನಕ್ಲಾಗಿ ಬೋಧನಾ-ಕಲಕೆ ಘಟಕಗಳನ್ನು ರಚಿಸುವುದರಲ ತೊಡಗಿಕೊಂಡಿದ್ದಾರೆ. ಕ್ಯೂಬ್‌ ಯೋಜನೆಯ ಜೀವವಿಜ್ಞಾನ ಶಿಕ್ಷಣ 


ಸಂಶೋಧನೆಯಲ್ಲೂ ಮೀನಾ ತೊಡಗಿಸಿಕೊಂಡಿದ್ದಾರೆ. ಅವರನ್ನು meeಗ೩ಔಗbಂತe.1iಿr.1ಅs.ಗ ಮಿಂಚಂಚೆಯಲ್ಲ ಸಂಪರ್ಕಿಸಬಹುದು. 


ಅನುವಾದ: ಮನೋಜ ಗೋಡಬೋಲೆ | ಪರಿಶೀಲನೆ: ಸ್ಮಿತಾ ಭಟ್‌ 


38 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ | ಜುಲ್ಯೆ 2023 


9) 


ಇ 
ನ 
ರೆಯ 
ಅತೀ 
— KE 


J ತ್ವ 
ಮ್ಹಮ 
ನೆಂ ಲ್ಲೇ 3 
ಪಸ 
ತಿಯ 


ಕಣ್ಣಾಮುಚ್ಚೆ ಕಾಡೇಗೂಡೆ.. ಕಣ್ಣ ಮುಂದೆ ಏನ್‌ ಬಂತು..? 
ಅಗೋ ನೋಡು! (1) 


ಒಮ್ಮೆ ನಿಮ್ಮ ಮನೆಯ ಸುತ್ತಲೂ, ಕಿಟಕಿಯ ಮೂಲಕ, ಬಾಗಿಲಿನ ಹಿಂದೆ ಅಥವಾ ಹೂ ಕುಂಡದ ಕೆಳಗೆ 
ನೋಡಿ - ಕೆಳಗಿನ ಯಾವುದಾದರೂ ಮೂರನ್ನು ಹುಡುಕಿ ಮತ್ತು 'ಅಗೋ ಅಲ್ಲಿ' ಎಂದು ಹೇಳಿ! 


ಗಾಳಿಯಲ್ಲಿ ಅಲಗಾಡುತ್ತಿರುವ 
ಎಲೆಗಳು 


ಕೊಳೆತ ಹಣ್ಣು-ತರಕಾರಿಯ ಸುತ್ತ 
ಹಾರಾಡುವ ಸಣ್ಣ ಗುಂಗಾಡಿಗಳು 


ಬೇಳೆಯಲ್ಲಿನ ನುಸಿಗಳು | ಮೇಲಿನ ಹಲ್ಲಿ 


ಈಗ ಒಂದಷ್ಟು ಚಟುವಟಿಕೆಯ ಸಮಯ 

ಈಗ ನೀವೊಂದು ಜೇಡ ಎಂದು ಊಹಿಸಿಕೊಳ್ಳಿ. ನಿಮಗೆ ಆ ಜೇಡದ ತರಹ ಎಂಟು ಕಣ್ಣು, ಎಂಟು 
ಕಾಲು ಇದ್ದರೆ ನಿಮ್ಮ ಬದುಕು ಹೇಗಿರಬಹುದು? ಅದನ್ನು ಯೋಚಿಸಿ ಒಂದು ಚಿತ್ರ ಬರೆಯಿರಿ ಅಥವಾ 
ಒಂದು ಕಥೆ ಬರೆಯಿರಿ. 


BENGALURU PN | ಇದನ್ನು ಮಕ್ಕಳು ಮತ್ತು ದೊಡ್ಡವರಿಗೆ 
4 SUSTAINABILITY ಡು Nature Classrooms ಪ್ರಕೃತಿಯನ್ನು ಪರಿಚಯಿಸುವ ಕಾರ್ಯಕ್ರಮದ 
FORUM ಗ ಸಿ ಅಂಗವಾಗಿ ತಯಾರಿಸಲಾಗಿದೆ. 


40 ' ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲೈ 2023 


ಕಣ್ಣಾ; ಮುಚ್ಚೆ ಕಾಡೇಗೂಡೆ.. ಕಣ್ಣ ಮುಂದೆ ಏನ್‌ ಬಂತು..? 
ಅಗೋ ನೋಡು! (2) 


ಒಮ್ಮೆ ನಿಮ್ಮ ಮನೆಯ ಸುತ್ತಲೂ, ಕಿಟಕಿಯ ಮೂಲಕ, ಬಾಗಿಲಿನ ಹಿಂದೆ ಅಥವಾ ಹೂ ಕುಂಡದ ಕೆಳಗೆ 
ನೋಡಿ - ಕೆಳಗಿನ ಯಾವುದಾದರೂ ಮೂರನ್ನು ಹುಡುಕಿ ಮತ್ತು 'ಆಗೋ ಅಲ್ಲಿ' ಎಂದು ಹೇಳಿ! 


ಸಂಜೆ ಬರುವ ಸೊಳ್ಳೆಗಳು 


ನಿಸರ್ಗದ ವಿನ್ಯಾಸ 


po 


ಈಗ ಒಂದಷ್ಟು ಚಟುವಟಿಕೆಯ ಸಮಯ 

ನೊಣಗಳು ತಮ್ಮ ಕಾಲುಗಳಿಂದ ರುಚಿ ತಿಳಿಯಬಲ್ಲವು. ಅಂದರೆ ನೊಣಗಳು ಯಾವುದೇ ವಸ್ತುವಿನ 
ಮೇಲೆ ನಡೆದಾಡುವಾಗ ಆ ವಸ್ತುವಿನ ರುಚಿ ನೋಡುತ್ತವೆ. ನೀವು ನಿಮ್ಮ ಕಾಲುಗಳಿಂದ 
ರುಚಿನೋಡಬಹುದಾದರೆ ಒಂದು ದಿನದಲ್ಲಿ ಏನೇನು ರುಚಿ ಕಂಡುಹಿಡಿಯಬಲ್ಲಿರಿ - ಒಂದು ಪಟ್ಟಿ 
ಮಾಡಿ. ಆ ಪಟ್ಟಿಯಿಂದ ಒಂದು ತಿಂಡಿಯನ್ನು ಗುರುತಿಸಬಲ್ಲಿರಾ? 


BENGALURU k i ಇದನ್ನು ಮಕ್ಕಳು ಮತ್ತು ದೊಡ್ಡವರಿಗೆ 
4 Kx ಇ [) ದ ಇ 
4 sustaNAsuiY (°° Nature Classrooms ಪ್ರಕೃತಿಯನ್ನು ಪರಿಚಯಿಸುವ ಕಾರ್ಯಕ್ರಮದ 
FORUM _ - ಸ ಅಂಗವಾಗಿ ತಯಾರಿಸಲಾಗಿದೆ. 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 41 


ಕಣ್ಣಾ; ಮುಚ್ಚೆ ಕಾಡೇಗೂಡೆ.. ಕಣ್ಣ ಮುಂದೆ ಏನ್‌ ಬಂತು..? 
ಅಗೋ ನೋಡು! (3) 


ಒಮ್ಮೆ ನಿಮ್ಮ ಮನೆಯ ಸುತ್ತಲೂ, ಕಿಟಕಿಯ ಮೂಲಕ, ಬಾಗಿಲಿನ ಹಿಂದೆ ಅಥವಾ ಹೂ ಕುಂಡದ ಕೆಳಗೆ 
ನೋಡಿ - ಕೆಳಗಿನ ಯಾವುದಾದರೂ ಮೂರನ್ನು ಹುಡುಕಿ ಮತ್ತು 'ಆಗೋ ಅಲ್ಲಿ' ಎಂದು ಹೇಳಿ! 


ಚಿಂವ್‌ ಚಿಂವ್‌ ಅನ್ನುವ 
ಅಳಿಲು 


ಚರಪರ ಓಡಾಡುವ ಇ 
ಹೆಗ್ಗಣಗಳು 


ಈಗ ಒಂದಷ್ಟು ಚಟುವಟಿಕೆಯ ಸಮಯ 

ಬಳ್ಳಿಗಳು / ಲತೆಗಳು ಬೇರೆ ಗಿಡಗಳಿಗಿಂತ ಹೇಗೆ ಭಿನ್ನವಾಗಿವೆ? ಬಳ್ಳಿಗಳು ತಮ್ಮ ದೇಹದ ಯಾವ ಭಾಗವನ್ನು 
ಉಪಯೋಗಿಸಿಕೊಂಡು ಹಬ್ಬುತ್ತವೆ? ಗಿಡಗಳಿಗೆ ಹೇಗೆ ಹಬ್ಬಬೇಕು ಮತ್ತು ಯಾವ ಕಡೆ ಹಬ್ಬಬೇಕು ಎಂದು 
ಗೊತ್ತಿರಬಹುದೇ? ನೀವು ಒಂದು ಬಳ್ಳಿಯಾಗಿದ್ದರೆ ಹೇಗೆ ಹಬ್ಬುತ್ತಿದ್ದಿರಿ ಮತ್ತು ಎಲ್ಲಿ ಹಬ್ಬುತ್ತಿದ್ದಿರಿ? ಪುಟ್ಟ ಬಳ್ಳಿಗಳಿಗೆ 
ಹೇಗೆ ಸುರಕ್ಷಿತವಾಗಿ ಹಬ್ಬಬೇಕು ಎಂದು ಹಂತ - ಹಂತವಾಗಿ ವಿವರಿಸಿ ಒಂದು ಚಿತ್ರ ಬಿಡಿಸಿ, ಟಿಪ್ಪಣಿ ಬರೆಯಿರಿ. 


ME } 3 ಇದನ್ನು ಮಕ್ಕಳು ಮತ್ತು ದೊಡ್ಡವರಿಗೆ 
pa *: Nature Classrooms ಪ್ರಕೃತಿಯನ್ನು ಪರಿಚಯಿಸುವ ಕಾರ್ಯಕ್ರಮದ 


ಸಾ ಅಂಗವಾಗಿ ತಯಾರಿಸಲಾಗಿದೆ. 


BENGALURU 
4 SUSTAINABILITY 


FORUM 


42 ' ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲೈ 2023 


ನಿಮಗೆ ಜೇಡಕ್ಕಿರುವಂತೆ 8 ಕಣ್ಣುಗಳು ಮತ್ತು 

8 ಕಾಲುಗಳು ಇವೆ ಎಂದು ಭಾವಿಸಿ. ಆಗ 

ನಿಮ್ಯ ಜೀವನ ಹೇಗೆ ಬದಲಾಲುಸುವುದು? 
ನಿಮಗೆ ಹೊಸ ಕನ್ನಡಕಗಳು ಬೇಕಾಗುತ್ತವೆಯೇ? 
ನಿಮ್ಯ ಬಟ್ಟೆಗಳು ಹೇಗೆ ಕಾಣುತ್ತವೆ? ಇದರ 

ಬಗ್ಗೆ ಒಂದು ಚಿತ್ರ ಅಥವಾ ಒಂದು 

ಹಾಸ್ಯಮಯ ಚುಟುಕನ್ನು ಬರೆಯುರಿ. 


ನೇಚರ್‌ ಕ್ಲಾಸ್‌ರೂಮ್ಹ್‌ ಕಅಕೆಯನ್ನು ನೈಜ ಪ್ರಕೃತಿಗೆ ಸಂಪರ್ಕಿಸಲು ಶಾಲೆಗಳು ಮತ್ತು ಶಿಕ್ಷಕರೊಂದಿಗೆ ಕೆಲಸ ಮಾಡುತ್ತವೆ. ಈ ತಂಡವು ವೀಣಾ ಕಪೂರ್‌, ರೋಷಸಿ 
ರವಿ ಮತ್ತು ಲಖೊನಿ ರಾಯ್‌ ಎಂಬುವವರನ್ನು ಒಳಗೊಂಡಿದೆ. ಇವರು ಸುಸಂಗತವಾದ ಮತ್ತು ಸ್ಥುಟವಾದ ಪ್ರಕೃತಿ ಕಅಕಾ ಸಂಪನ್ಮೂಲಗಳನ್ನು ಸಿದ್ಧಪಡಿಸುತ್ತಾರೆ. ಇವು 
ಪ್ರಾಥಮಿಕ ಶಾಲೆಯ ಪರಿಸರ ಅಧ್ಯಯನ ಪಠ್ಯಕ್ರಮಕ್ಕೆ ಹೊಂದಿಕೊಳ್ಳುವಂತಿರುತ್ತವೆ. ಅವರು ಶಿಕ್ಷಕರ ಮತ್ತು ಶಿಕ್ಷಣ ತಜ್ಞರ ಸಾಮರ್ಥ್ಯ ಸೃಜನೆಯಲ್ಲಯೂ ತಮ್ಮನ್ನು 
ತೊಡಗಿಸಿಕೊಂಡಿದ್ದಾರೆ. 


ಅನುವಾದ: ಬಿ. ಎಮ್‌. ಚಂದ್ರಶೇಖರ್‌ | ಪರಿಶೀಲನೆ: ಬಿ. ಆರ್‌. ಮಂಜುನಾಥ್‌ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಕೆ 2023 | 43 


£9 
* 
1 
(& 
e 
ಸೆ 
G 
8 


ಪೋಟೋಮೀಟರ್‌ನೊ 
ನನ್ನ ಅನುಭವಗಳು 


ಸಸ್ಯದ ಮೇಲುದಿಗಳಿಗೆ ನೀರು 
ಹೇಗೆ ಏರುತ್ತದೆ? ಹಾಗೂ ಅಲ್ಲಿಗೆ 
ಅದು ಎಷ್ಟು ವೇಗವಾಗಿ 
ಹೋಗುತ್ತದೆ? ಈ ಪ್ರಶ್ನೆಗಳಿಗೆ 
ಉತ್ತರಿಸಲು ಪೋಟೋಮೀಟರ್‌ 
ಎಂಬ ಸಾಧನವನ್ನು 
ಬಳಸಬಹುದು. ಆದರೆ 
ಸಾಂಪ್ರದಾಯಿಕ 
ಪೋಟೋಮೀಟರ್‌ ದುಬಾರಿ 
ಹಾಗೂ ಅದನ್ನು 
ನೆಲೆಗೊಳಿಸುವುದೂ ಕಷ್ಟವೇ. 
ವಿದ್ಯಾರ್ಥಿಗಳನ್ನು ಪ್ರಯೋಗ 
ಮಾಡಲು ಉತ್ತೇಜಿಸುವಂತಹ 
ಒಂದು ಅಗ್ಗದ ಪೋಟೋಮೀಟರ್‌ 
ಅನ್ನು ಹೇಗೆ ಮಾಡಬಹುದು? 


ಮಣ್ಣಿನಿಂದ ಸಸ್ಯದ ಪ್ರತಿಯೊಂದು ಭಾಗಕ್ಲೂ ನೀರು 
ಪೂರೈಕೆಯ ಕ್ರಿಯೆ ಸಸ್ಯ ಶರೀರ ರಚನೆಯ 
ಅತ್ಯಗತ್ಯವಾದ ಅಂಶ. ನೀರಿನ ಹರಿವು ಎಲೆಗಳ ಬಾಷ್ಪ 
ವಿಸರ್ಜನೆಯ (transpiration) ಮೂಲಕ 
ಮೇಲ್ಮೈನಿಂದ ನೀರಿನ ನಷ್ಟವಾಗುವುದೇ ಇದಕ್ಕೆ ಕಾರಣ 
(ಬಾಕ್‌ 1 ನೋಡಿ). ಬಾಷ್ಟ ವಿಸರ್ಜನೆಯ ದರ 
ಹೆಚ್ಚಿದಷ್ಟೂ ಸಸ್ಯದ ಶರೀರಕ್ಕೆ ನೀರಿನ ಪೂರೈಕೆಯ 
ದರವೂ ಹೆಚ್ಚುತ್ತದೆ. ಬಾಷ್ಟ ವಿಸರ್ಜನೆಯ ದರವನ್ನು 
ಅಳೆಯಲು ಸಾಧ್ಯವೇ? ಪರಿಸರದ ಅಂಶಗಳು ಈ 
ದರದ ಮೇಲೆ ಪ್ರಭಾವ ಬೀರಬಹುದೇ? ಈ ಪ್ರಶ್ನೆಗಳನ್ನು 
ಪೋಟೋಮೀಟರ್‌ ಎಂಬ ಸಾಧನದಿಂದ 
ಪರೀಕ್ಷಿಸಬಹುದು. 


ಹೋಟೋಮೀಟರ್‌ ಹೇಗೆ ಕೆಲಸ ಮಾಡುತ್ತದೆ? 
ಸಸ್ಯವು ಒಂದು ನಿರ್ದಿಷ್ಟ ಅವಧಿಯಲ್ಲ ಹೀರುವ ನೀರಿನ 
ಗಾತ್ರ ಅದೇ ಅವಧಿಯಲ್ಲ ಅದು ಬಾಷ್ಟ ವಿಸರ್ಜನೆಯ 
ಮೂಲಕ ಕಳೆದುಕೊಳ್ಳುವ ನೀರಿನ ಗಾತ್ರ ಹೆಚ್ಚು ಕಡಮೆ 
ಒಂದೇ ಆಗಿರುತ್ತದೆ (ಬಾಕ್‌ ೭2 ನೋಡಿ) ಎಂದು ನಮಗೆ 


44 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲೈ 2023 


ತಿಆದಿದೆ. ಪೋಟೋಮೀಟರ್‌ ಎಲೆಗಳ ಸಮೂಹವು 
ಎಳೆದುಕೊಳ್ಳುವ ನೀರಿನ ಪ್ರಮಾಣವನ್ನು ಪರೋಕ್ಷವಾಗಿ 
ಅಕೆಯುವುದರ ಮೂಲಕ ಬಾಷ್ಟ ವಿಸರ್ಜನೆಯ 
ದರವನ್ನು ಅಂದಾಜಸುತ್ತದೆ. 


ಸಾಮಾನ್ಯವಾಗಿ ಬಳಸುವ ಪೋಟೋ-ಮೀಟರ್‌ಗಳು 
ಸಾಮಾನ್ಯವಾಗಿ ಲಭ್ಯವಿರುವ ಪೋಟೋ- 
ಮೀಟರ್‌ಗಳೆಂದರೆ - ಡಾರ್ವಿನ್‌, ಫರ್ಯರ್‌ ಮತ್ತು 
ಗ್ಯನಾಂಗ್‌ (ಈ ಹೆಸರುಗಳನ್ನು ಆಯಾ 
ಮಪೋಟೋಮೀಟರ್‌ಗಳನ್ನು ಮೊದಲ ಬಾರಿಗೆ 
ವಿವ್ಯಾಸಗೊಳಸಿ. ಬಳಸಿದ ವಿಜ್ಞಾನಿಗಳ ಗೌರವಾರ್ಥ 
ಇಡಲಾಗಿದೆ). ಈ ಮೂರೂ ರಬ್ಬರ್‌ ಕಾರ್ಕ್‌ 
ಅಳವಡಿಸಿದ ಗಾಜನ ಕೊಳವೆಗಳನ್ನು ಹೊಂದಿವೆ. 


(ಎ) ಡಾರ್ವಿನ್‌ನ ಪೋಟೋಮೀಟರ್‌: ಈ ಮೂರೂ 
ವಿಧಗಳಲ್ಲ ಇದು ಅತ್ಯಂತ ಸರಳವಾದುದು. ಇದು 
ರಬ್ಬರ್‌ ಕಾರ್ಕ್‌ ಹಾಕಿರುವ ನೇರ ಕೊಳವೆಯ ಜೊತೆಗೆ 
ಒಂದು ರ-ಕೊಳವೆ ಅಳವಡಿಸಿರುವ ವ್ಯವಸ್ಥೆ. ನೇರ 


ಬಾಕ್‌ .1. 


ಬಾಷ್ನೆ ವಿಸರ್ಜನೆಯನ್ನು ಏಕೆ ಅಧ್ಯಯನ 


ಮಾಡಬೇಕು? 


ಯಾವುದೇ ಸಸ್ಯದ ಬಹುಭಾಗ 
ನೀರಿನಿಂದಾಗಿರುತ್ತದೆ. ಉದಾಹರಣೆಗೆ, ಜಲ ಸಸ್ಯದ 
ಕಾಂಡದ ೨8% ಭಾಗ, ದಪ್ಪನೆಯ ಭೂ ಸಸ್ಯದ 
ಕಾಂಡದ ೨5೫ ಭಾಗ, ಕಾಡು ಸಸ್ಯದ ಕಾಂಡದ 
80% ಭಾಗ ನೀರಿನಿಂದ ಆಗಿರುತ್ತದೆ. 
ಆಫ್ಚರ್ಯವೆಂದರೆ, ಸಸ್ಯದ ಬೇರು ಹೀರಿಕೊಂಡ 
ನೀರಿನ ಕೇವಲ 2-5% ಮಾತ್ರ ಆಹಾರ ತಯಾರಿಕೆ, 
ಬೆಳವಣಿಗೆ ಮತ್ತು ಜರ್ಣಕ್ರಿಯೆಯಂತಹ ಜೀವ 
ಪ್ರಕ್ರಿಯೆಗಳಗೆ ಉಪಯೋಗಿಸಲ್ಲಡುತ್ತದೆ ಎಂದು 
ಅಧ್ಯಯನಗಳು ತೋರಿಸುತ್ತವೆ. ಉಳದ ೨5-೨8% 
ಬಹಮಟ್ಟಗೆ ಎಲೆಗಳ ಮೂಲಕ ನೀರಾವಿಯ 
ರೂಪದಲ್ಲಿ ನಷ್ಟವಾಗುತ್ತದೆ. ಗಾಳಗೆ 
ಒಡ್ಡಿಕೊಂಡಿರುವ ಭಾಗಗಳ ಇರುವ (ಉದಾ: 
ಎಲೆಗಳು) ಪತ್ರರಂಥ್ರಗಳು (50m) ಎನ್ನುವ 
ಸಣ್ಣ ರಂಥ್ರಗಳ ಮೂಲಕ ನೀರಾವಿಯ ರೂಪದಲ್ಲಿ 
ನೀರು ನಷ್ಟವಾಗುವ ಪ್ರಕ್ರಿಯೆಯನ್ನು ಬಾಷ್ಪ 


ವಿಸರ್ಜನೆ ಎನ್ನುತ್ತಾರೆ. 


ಬಾಷ್ಟ ವಿಸರ್ಜನೆಯು ಇತರ ಜೀವ ಪ್ರಕ್ರಿಯೆಗಳಗೆ 
ಬೇಕಾದ ಸಂಪನ್ಯ್ಕೂಲಗಳನ್ನು ಮರುಪೂರಣ- 
ಗೊಳಸುತ್ತದೆ. ಪತ್ರರಂಧ್ರಗಳು ಬಹುಮಟ್ಟಿಗೆ 
ಸಸ್ಯಗಳ ಜಲವಾಹಕ ಅಂಗಾಂಶಗಳ 
ತುದಿಗಳಲ್ಪರುವುದರಿಂದ ಈ ರಂಧ್ರಗಳ ಮೂಲಕ 


ಚಿತ್ರ 3. ಡಾರ್ವಿನ್‌ನ ಪೊಟೋಮೀಟರ್‌ ವ್ಯವಸ್ಥೆ 


Adapted from: https://www.biologydiscussion.com/ 
experiments/top-13-experiments-on-transpiration- 


plants/56605. 


ಸತತವಾದ ನೀರಿನ ನಷ್ಟದಿಂದ ನಾಳಗಳಂತಹ 
ಅಂಗಾಂಶಗಳಲ್ತ ನಿರ್ವಾತವುಂಬಾಗುತ್ತದೆ. 
ಇದರಿಂದ ಅತಿ ಎತ್ತರದ ಸಸ್ಯಗಳ ತುದಿಗಳಗೂ 
ಬೇರುಗಆ೦ಂದ ಎಲ್ಲಾ ಹರಿದ್ರೇಣುಗಳರುವ 
(Chloroplast) ಕಶೋಶಗಳಗೆ ಬನಿಜಗಳು (ದ್ಯುತಿ 
ಸಂಶ್ಲೇಷಣೆಗೆ ಬೇಕಾದ ಕೆಲವು ಕಚ್ಚಾ ವಸ್ತುಗಳು) 
ಕರಗಿರುವ ನೀರಿನ ತ್ವರಿತ ಸಾಗಣೆಗೆ 
ಅನುವಾಗುತ್ತದೆ (ಚಿತ್ರ. 1 ನೋಡಿ). 


ಜೊತೆಗೆ, ಈ ಪ್ರಕ್ರಿಯೆಯು ನೀರಿನ ಚಕ್ರದ 
ನಿರ್ವಹಣೆಯಲ್ಪ್ಲ ಪ್ರಮು ಪಾತ್ರ ವಹಿಸುತ್ತದೆ. ಇದು 
ನೀರಿನ ಚಕ್ರಕ್ಕೆ ಮರಳುವ ನೀರಿನ 10% ನಷ್ಟು ಬಾಷ್ಪ 
ವಿಸರ್ಜನೆಯುಂದಲೇ ಬರುತ್ತದೆ!. 
'..ಸಮುದ್ದದಿಂದ ದೂರವಿರುವ ಪ್ರದೇಶಗಳಲ್ತ 
ಮೋಡಗಳ ರಚನೆಗೆ ಸಸ್ಯಗಳಂದ ಆಗುವ ಬಾಷ್ಟ 
ವಿಸರ್ಜನೆಯೇ ಕಾರಣ ಎಂದು ಹೇಳಬಹುದು... 
ಗ ಎನ್ನುತ್ತಾರೆ ಅರಣ್ಯಾಧಿಕಾರಿ ವೊಹಲ್‌ಬೆನ್‌ 2. 
ಮ ಆಶ್ಚರ್ಯವೆಂದರೆ ಉಷ್ಣತೆ, ಗಾಆ, ಬೆಳಕು ಮತ್ತು 
ಉಪ್ಪು ಆರ್ದತೆ ಮುಂತಾದ ವಾತಾವರಣದ ಅಂಶಗಳು 
ಮೇಲೇರುತ್ತದೆ ೫ 
_ ಬಾಷ್ಟ ವಿರ್ಜ್ಣನೆಯ ದರದ ಮೇಲೆ ಪ್ರಭಾವ 
ಚಜೀರುವುದರಿಂದ, ಈ ಅಂಶಗಳು ದ್ಯುತಿ 


ಉಪ್ಪು 
ಉಳಯುತ್ತದೆ 


ಚಿತ್ರ 1. ಬಾಷ್ಟ ವಿಸರ್ಜನೆಯು ಸಸ್ಯದ ಪ್ರತಿಯೊಂದು ಭಾಗದ ಸಂಸ್ಟೇಷಣಿ ಮತ್ತು ನೀರನ್ನು ತೆಗೆದುಕೊಳ್ಳುವ 


ಮೂಲಕವೂ ನೀರು ಚಲಿಸುವಂತೆ ಮಾಡುತ್ತದೆ. ದರದ ಮೇಲೂ ಪ್ರಭಾವ ಜೀರುತ್ತವೆ. ಆದ್ದರಿಂದ. 
ಕೃಪೆ: gendera. URL: https://www.flickr.com/photos/ ಬಾಷ್ಟ ವಿಸರ್ಜನೆಯ ದರವನ್ನು ಅಧ್ಯಯನ 
sgendera/8058464569. License: CC-BY. ಮಾಡುವುದು ವ್ಯವಸಾಯ ಮತ್ತು ಜಲ 


ನಿರ್ವಹಣೆಯ ಮೇಲೆ ಮಹತ್ವದ ಪರಿಣಾಮಗಳನ್ನು 
ಹೊಂದಿರುತ್ತದೆ. 


ಕೊಳವೆಯ ತಳಭಾಗದಲ್ಲ ಒಂದು ಲೋಮನಾಳವನ್ನು ರಬ್ಬರ್‌ ಕಾರ್ಕ್‌ ಸಹಾಯದಿಂದ 
ಜೋಡಿಸಲಾಗಿದೆ. ಲೋಮಸನಾಕ್ಕೆ' ಹದಿನೈದು ಸೆಂಟಮೀಟರ್‌ ಉದ್ದದ ಒಂದು ಅಳತೆಪಟ್ಟಯನ್ನು 
ಜೋಡಿಸಲಾಗಿದೆ. ಈ ಇಡೀ ವ್ಯವಸ್ಥೆಯನ್ನು ನೀರಿರುವ ಪಾತ್ರೆಯೊಳಗೆ ಲೋಮನಾಳವು ಸ್ವಲ್ಪವೇ 
ಮುಳುಗುವಂತೆ ಇಡಲಾಗಿದೆ. 


ಗಾಜನ ಪಾತ್ರೆಗೆ ನೀರು ತುಂಬ, ಆಗ ತಾನೇ ಕತ್ತರಿಸಿದ ಸಸ್ಯದ ಒಂದು ಕೊಂಬೆಯನ್ನು ಪಕ್ಷದ 
ಕೊಳವೆಯಲ್ಲನ ರಬ್ದರ್‌ ಕಾರ್ಕ್ನೊೋಳಕಗೆ ತೂರಿಸಿದ ಕೂಡಲೇ ಈ ವ್ಯವಸ್ಥೆಯು ಉಪಯೋಗಿಸಲು ಸಿದ್ದ. 
ಸಸ್ಯದ ಕೊಂಬೆಯು ನೀರು ಎಳೆದುಕೊಳ್ಳುವುದರಿಂದ, ಲೋಮನಾಳದಲ್ಲ ನೀರಿನ ಮೇಲ್ಕುಬ 
ಚಲನೆಯನ್ನು ಅಳೆಯುವ ಮೂಲಕ (ಸಾಮಾನ್ಯವಾಗಿ ಗಾಆ ಗುಳ್ಳೆ ಅಥವಾ ನೀರಿಗೆ ಬಣ್ಣವನ್ನು 
ಸೇರಿಸುವುದರಿಂದ ಇದನ್ನು ನೋಡ ಬಹುದು) ಬಾಷ್ಟ ವಿಸರ್ಜನೆಯ ದರವನ್ನು ಮಾಪಿಸಬಹುದು. ಈ 
ರೀತಿಯ ಹೋಟೋಮೀಟರ್‌ನಲ್ಲ ಇರುವ ಪ್ರತಿಯೊಂದು ಕಾರ್ಕ್ಸ್ನಲ್ಲ ಒಂದೇ ಒಂದು ರಂಧ್ರ ಮಾತ್ರ 
ಇರುವುದರಿಂದ ನೀರು ಸೋರಿಕೆಯ ಸಂಭವ ಅತ್ಯಂತ ಕಡಿಮೆ. ಆದಾಗ್ಯೂ, ಈ ಉಪಕರಣಕ್ಕೆ 
ಬ್ಯೂರೆಟ್‌ ಸ್ಟ್ಯಾಂಡ್‌ನ ಆಧಾರ ಅವಶ್ಯಕ. ಒಂದು ವೇಳೆ ಈ ಪ್ರಯೋಗದಲ್ಲ ದೊಡ್ಡ ಕೊಂಬೆಯನ್ನು 
ಬಳಸಿದರೆ, ಇಡೀ ಉಪಕರಣಖಷೇ ಜೀಕಳುವ ಸಂಭವವಿರುತ್ತದೆ (ಚಿತ್ರ 3 ನೋಡಿ). 


(ಅ) ಫಾರ್ಯರ್‌ನ ಹೋಟೋಮೀಟರ್‌: ಈ ಬಗೆಯ ಹೋಟೋಮೀಟರ್‌ನಲ್ಲ ಮೂರು ರಂಧ್ರಗಳರುವ 
ರಜ್ದರ್‌ ಕಾರ್ಕ್‌ ಅಳವಡಿಸಿರುವ ಅಗಲ ಬಾಯುನ ಸೀಸೆ ಇರುತ್ತದೆ. ಮೂರು ಜಾಗಗಳಲ್ಪ್ಲ ಬಾಗಿರುವ 
ಒಂದು ಲೋಮನಾಳವನ್ನು ಕಾರ್ಕ್ಸ್ನ ರಂಧ್ರಗಳಲ್ಲ ಒಂದರೊಳಗೆ ಜೋಡಿಸಲಾಗಿದೆ. 15 ಸೆಂಟಮೀಟರ್‌ 
ಉದ್ದದ ಅಳತೆಪಟ್ಟಯನ್ನು ಟೋಮನಾಳದ ಭಾಗಪೊಂದಕ್ಕೆ ಅಳವಡಿಸಲಾಗಿದೆ. ಎರಡನೆಯ ರಂಧ್ರಕ್ಕೆ 
ಜೋಡಿಸಲಾದ ಲಾಳಆಕೆಯಾಕಾರದ 


ಒಂದು ತೊಟ್ಟಿಯು ಸೀಸೆಯೊಳಗೆ ನೀರು ತುಂಬಲು ಅನುವಾಗುತ್ತದೆ. ಆಗತಾನೇ ಕತ್ತರಿಸಿದ 
ಕೊಂಬೆಯನ್ನು ಮೂರನೆಯ ರಂದ್ರದೊಳಗೆ ತೂರಿಸಲಾಗಿದೆ. ಈ ಉಪಕರಣದೊಳಗೆ ಸೀರು ತುಂಬದ 
ಕೂಡಲೇ ಬಾಷ್ಟ ವಿಸರ್ಜನೆಯ ಕಾರ್ಯ ಆರಂಭವಾಗುತ್ತದೆ. ಲೋಮನಾಳದೊಳಗೆ ನೀರಿನ ಗಾತ್ರ 
ಕಡಿಮೆಯಾದೊಡನೆ ತೆರೆದ ಅದರ ಕೆಳತುದಿಯನ್ನು ತಕ್ಷಣವೇ ಸಣ್ಣ ಜೀಕರ್‌ನಲ್ಲ ಇಡಲಾಗುತ್ತದೆ. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಯೆ 2023 | 45 


ಬಾಕ್‌ 2: 
ಸಸ್ಯ'ನೀರು ತೆಗೆದುಕೊಳ್ಳುವ ಮತ್ತು ನೀರು ಕಳೆದುಕೊಳ್ಳುವ ದರಗಳ ನಡುವಿನ 
ಸಂಬಂಧವೇನು? 


ಹೆಚ್ಚನ ಸಸ್ಯಗಳಲ್ಲ ಎಲೆಗಳೇ ದ್ಯುತಿಸಂಶ್ಲೇಷಣೆಯ ಪ್ರಮುಖ ಅಂಗಗಳು. 
ದ್ಯುತಿಸಂಶ್ಲೇಷಣೆಯು ಹರಿತ್ತು/ಹಸಿರು wg (chlorophyll) ಇರುವ ಎಲೆಗಳ ಮೇಲ್ಭಾಗ ಮತ್ತು 
ಕೆಳಭಾಗದ ಮೇಲ್ಕಗಳಲ್ಲ ಉಪಸ್ಥಿತವಿರುವ ಕೋಶಗಳ ಗುಂಪಿನೊಳಗೆ ನಡೆಯುತ್ತದೆ. ಸಸ್ಯದ 
ಬೇರುಗಳು ಮಣ್ಣಿನಿಂದ ಹೀರುವ ಬನಿಜಗಳು ಮತ್ತು ನೀರನ್ನು ಸಿರಾವಿನ್ಯಾಸ (venation) 
ಎಂಬ ಕೊಳವೆಯಾಕಾರದ ಅತಿ ಸೂಕ್ಷ ರಚನೆಗಳ ಜಾಲವು ಈ ಕೋಶಗಳಗೆ 


ಮರುಪೂರಣಗೊಳಸುತ್ತದೆ. ಈ ಕೋಶ ಸಮೂಹದ ನಡುವೆ ಅಲ್ಲ ವಾಯು ಪ್ರದೇಶಗಳು 
ಇದ್ದು ಅವು ಪರಿಸರಡೊಂದಿಗೆ ಅನಿಲಗಳ ವಿನಿಮಯ ಸಲೀಸಾಗುವಂತೆ ಮಾಡುತ್ತವೆ. ಈ 
ವಾಯು ಪ್ರದೇಶಗಳು ಎಲೆಗಳ ಕೆಳಭಾಗ ಮತ್ತು ಮೇಲ್ಲಾಗಗಳ ಮೇಲೈಗಳಲ್ಲರುವ ಸಾವಿರಾರು 
ಪತ್ರರಂಧಥ್ರಗಳ (5t0mata) ಮೂಲಕ ತೆರೆದುಕೊಳ್ಳುತ್ತವೆ. ವಾಯು ಮತ್ತು ನೀರಿನ ಸತತವಾದ 
ವಿಸರಣವನ್ನು (ರಗಟsion) ಸಕ್ರಿಯಗೊಳಸುವ ಮೂಲಕ, ಪ್ರತಿಯೊಂದು ಪತ್ರರಂಥ್ರವೂ 
ದ್ಯುತಿಸಂಸ್ಥೇಷಣೆ, ಉಸಿರಾಟ ಮತ್ತು ಬಾಷ್ಟ ವಿಸರ್ಜನೆಗೆ ಅನುವುಮಾಡುತ್ತದೆ. (ಚಿತ್ರ 2 


ಬಾಷ್ಟ ವಿಸರ್ಜನೆಯ ಸಮಯದಲ್ಲ, ನೀರು ಎಲೆಗಳ ಕೋಶಗಳ ಮೂಲಕ 
ನೀರಾವಿಯ ರೂಪದಲ್ಲ ಪರಿಸರದೊಳಗೆ ಸೇರುತ್ತದೆ. ಇದರಿಂದ 
ಜೀವಕೋಪಶಗಳಕಲ್ಲ ನೀರಿನ ಕೊರತೆ ಉಂಬಾಗುತ್ತದೆ. ಈ ಕೊರತೆಯನ್ನು 
ನೀಗಿಸಲು ಉಂಬಾಗುವ ಬಾಷ್ಟ ವಿಸರ್ಜನೆಯ ಸೆಕೆತವು ಮೊದಲು 
ಅಕ್ಕಪಕ್ಕ ಇರುವ ಸೂಕ್ಷ್ಮ ಪರ್ಣನಾಳಗಳು, ಮತ್ತು ನಂತರ, ದೊಡ್ಡದಾದ 
ಮತ್ತು ದಪ್ಪವಿರುವ ಪರ್ಣನಾಳಗಳ ಮೂಲಕ ಎಲೆಯ ಕಾಂಡವನ್ನು 
ತಲುಪುತ್ತದೆ. ಈ ಸೆಳೆತದ ಬಲವು ಸಸ್ಯದ ಕಾಂಡಕ್ಕೆ ವಿಸ್ತರಿಸಿ, ಕೊನೆಗೆ 
ಬೇರುಗಳನ್ನೂ ತಲುಪುತ್ತದೆ. ಹೀಗೆ, ನೀರು ಬೇರುಗಳ೦ದ. ಕಾಂಡಗಳ 
ಮೂಲಕ, ಎಲೆಗಳವರೆಗೂ ತಲುಪುತ್ತದೆ. 


ಚಿತ್ರಂ. 

ಸಸ್ಯದ ಬೇರುಗಳು ನೀರು ಹೀರಿಕೊಳ್ಳುವ ದರವು ಸಸ್ಯದ ಎಲೆಗಳ 
ಮೂಲಕ ನೀರು ಆವಿಯಾಗುವ ದರಕ್ಕೆ ಹೆಚ್ಚುಕಡಿಮೆ 
ಸಮವಾಗಿರುತ್ತದೆ. 


ನೋಡಿ). 


ಚಿತ್ರ. 4. ಫಾರ್ಮರ್‌ನ ಪೋಟೋಮೀಟರ್‌ ವ್ಯವಸ್ಥೆ 
Adapted from: https://www.biologydiscussion.com/experiments/ 
top-13-experiments-on-transpiration-plants/56605. 


46 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌. ಜುಲೈ 2023 


1 ನೀರಿನ ಅಣುಗಳು ಬೇರುಗಳನ್ನು ಯಾವುದೇ ಅಡೆತಡೆಗಳಲ್ಲದೆ 
ಪ್ರವೇಶಿಸುತ್ತವೆ ಮತ್ತು ಅವು ಕ್ಲೈಲಮ್‌ ಅಂಗಾಂಶಗಳತ್ತ ಸಾಗುತ್ತವೆ 
(ನೀರನ್ನು ಸಾಗಿಸುವ ಪಾತ್ರಗಳು). 


ಈ) ಒಮ್ಮೆ ನೀರು (ಊವ೭ಔ ಅನ್ನು ಪ್ರತಿನಿಧಿಸುವ ಎರಡು ನೀಲ 
ಚುಕ್ಕೆಗಳರುವ ಕೆಂಪು ವೃತ್ತ) ಕಲಮ್‌ ಅನ್ನು ಪ್ರವೇಶಿಸಿದೊಡನೆ, 
ನಾಳಗಳ ಬದಿಗಳೊಂದಿಗೆ ನೀರಿನ ಅಣುಗಳ ಅಂತರಕ್ರಿಯೆ (ಅಸ೦ಜನ) 
ಹಾಗೂ ಪರಸ್ಪರ ಅಂತರಕ್ರಿಯೆಗಳ೦ದ (ಸಂಸಜನ) ಬೇರಿನಿಂದ ಸಸ್ಯದ 
ತುದಿಯವರೆಗೆ ವಿಸ್ತರಿಸುವ ನೀರಿನ ಒಂದು ಸ್ತಂಭವೇ ರೂಪುಗೊಳ್ಳುತ್ತದೆ. 


ಈ) ಕ್ಟೈೇಲಮ್‌ನಲ್ಲನ ನೀರು ಎಲೆಗಳ ಸ್ಪಂಜನಪಂತಹ ಅಂಗಾಂಶಗಳಗೆ 
ಜಅಡುಗಡೆ-ಯಾಗುತ್ತದೆ. ಇಲ್ಲ ಅದು ಪತ್ರರಂಥ್ರ-ಗಳೊಂದಿಗೆ ಸಂಪರ್ಕ 
ಹೊಂದುತ್ತದೆ. ಪತ್ರರಂದಥ್ರಗಂಳು ತೆರೆದಿದ್ದಾಗಣ,. ಈ ಪದರದೊಳಗಿನ 
ಕೋಶಗಳು ಬಾಹ್ಯ ವಾಯುವಿಗೆ ತೆರೆದುಕೊಂಡು. ಬಾಷ್ಟ ವಿಸರ್ಜನೆ 
ಕ್ರಿಯೆ ಸಂಭವಿಸುತ್ತದೆ. ನೀರಿನ ಅಣುಗಳು ಪತ್ರರಂಧ್ರಗಳಂದ 
ಆವಿಯಾದಾಗ, ಸಂಸಜನ ಬಲಗಳು ಹತ್ತಿರದ ಅಣುಗಳನ್ನು 
ಸೆಳೆದುಕೊಂಡಾಗ ಅವು ನೀರಿನ ಸ್ತಂಭದಲ್ಲ ಜಗಿತ ಉಂಟುಮಾಡುತ್ತವೆ. 
ಕಕ್ಕೈಲಮ್‌ನ ಉದ್ದಕ್ಕೂ ಇದು ಎಳೆತದ ಬಲವನ್ನು ಸೃಷ್ಟಿಸಿ ಮಣ್ಣಿನಲ್ಲರುವ 
ನೀರು ಮೇಲೇರುವಂತೆ ಮಾಡುತ್ತದೆ. 


(ಪಿ). ಗ್ಯಾನೋಂಗ್‌ನ ಪೋಟೋಮೀಟರ್‌ ಅತ್ಯಂತ ಸುವ್ಯಸ್ಥಿತವಾಗಿ ವಿನ್ಯಾಸಗೊಂಡಿರುವ 
ಉಪಕರಣ. ಎರಡು ಜಾಗಗಳಕಲ್ಪ್ಲ ಬಾಗಿದ ಗಾಜನ ಕೊಳವೆಯ ಕೆಳಗಿನ ಸಮತಲ ಭಾಗದಲ್ಲಿ 
ಅಳತೆ ಪಟ್ಟ ಅಳವಡಿಸಲಾಗಿದೆ. ಕೊಳವೆಯ ಮೇಲ್ಲಾಗ ಅಗಲವಾಗಿ ತೆರೆದುಕೊಂಡಿದ್ದು ಅದಕ್ಕೆ 
ರಂಥ್ರವಿರುವ ಜರಡೆ ಹಾಕಲಾಗಿದೆ. ಆಗ ತಾನೆ ಕತ್ತರಿಸಿದ ಕೊಂಬೆಯನ್ನು ಈ ರಂದ್ರದೊಳಗೆ 
ತೂರಿಸಬಹುದು. ಮಾಪನಾಂಕವಿರುವ ಲೋಮನಾಳ ಕೊಳವೆಯ ಸ್ವಲ್ಲ ಹಿಂದೆ ಕೊಳವೆಯ 
ಸಮತಲ ಮೇಲ್ಲಾಗಕ್ಕೆ ಒಂದು ಕವಾಟವಿರುವ ನೀರಿನ ತೊಟ್ಟಯನ್ನು ಜೋಡಿಸಲಾಗಿದೆ. 
ಇದನ್ನು ಕೊಳವೆಯ ಸಮತಲ ಭಾಗಕ್ಕೆ ಸೇರಿಸಲಾದ ಗಾಆ ಗುಳ್ಳೆಯ ಚಲನೆಯನ್ನು 
ನಿಯಂತ್ರಿಸಲು ಬಳಸಬಹುದು. ಡಾರ್ನಿನ್‌ ಮತ್ತು ಫರ್ಯರ್‌ನ ಪೋಟೋಮೀಟರ್‌ಗಳಂತೆ 
ಕೊಂಬೆಯು ನೀರನ್ನು ಸೆಕೆದುಕೊಳ್ಳತ್ತಿದ್ದಂತೆ. ಬಾಷ್ಟ ವಿಸರ್ಜನೆಯಿಂದ ಉಂಟಾದ ನೀರಿನ 
ನಷ್ಟದ ಪ್ರಮಾಣವನ್ನು ಗಾಆ ಗುಳ್ಳೆಯ ಚಲನೆಯ ವೇಗದಿಂದ ಅಳೆಯಬಹುದಾಗಿದೆ. 
ಮಾಪನಾಂಕ ಹೊಂದಿರುವ ಲೋಮನಾಆ ಕೊಳವೆ ಈ ಉಪಕರಣಕ್ಕೆ ಅಳತೆಪಟ್ಟ 
ಜೋಡಿಸುವ ಅವಶ್ಯಕತೆಯನ್ನು ನಿವಾರಿಸುತ್ತದೆ. ಆದಾಗ್ಯೂ, ಈ ಉಪಕರಣವು ಬಹಳ 
ಸೂಕ್ಷ್ಯವಾಗಿದ್ದು, ಅದನ್ನು ವ್ಯವಸ್ಥೆಗೊಳಸುತ್ತಿರುವಾಗಲೇ ಮುರಿಯಬಹುದು. ಚಿಕ್ಕದಾಗಿರುವ 
ಅದರ ತಳಭಾಗದಿಂದಾಗಿ ಉಪಕರಣವು ಉರುಳ ಜಳುವ ಸಂಭವ ಇರುತ್ತದೆ (ಚಿತ್ರ. 5 
ನೋಡಿ). 


ಚಿತ್ರ. 5. ಗ್ಯಾನೋಂಗ್‌ನ 
ಪೋಟೋಮೀಟರ್‌ ಚಿತ್ರ 


Adapted from: https://www. 
biologydiscussion.com/ 
experiments/top-13- 
experiments-on- 
transpiration-plants/56605. 


ಕಡಿಮೆ ಬೆಲೆಯ, ಜಲಬಂಧವಿರುವ (Water- 
tht) ಪೋಟೋಮೀಟರ್‌ನ ವಿನ್ಯಾಸ 


ಹೋಟೋಮೀಟರ್‌ಗಳು ಬಾಷ್ಟ ವಿಸರ್ಜನೆಯ 
ಪರಿಕಲ್ಪನೆ ಮತ್ತು ಅದರ ದರದ ಮೇಲೆ ಪ್ರಭಾವ 
ಅರುವ ಅಂಶಗಳಾದ ಉಷ್ಪತೆ ಅಥವಾ ಬೆಳಕು 
ಮುಂತಾದ ಅಂಶಗಳ ಬಣ್ಣ ವಿದ್ಯಾರ್ಥಿಗಳೇ 
ಮಾಡಬಹುದಾದ ಅನ್ಟೇಷಣಿಗಳನ್ನು 
ಪ್ರೊತ್ಸಾಹಿಸುವಲ್ಲ ಬಹಳ ಉಪಯುಕ್ತ (ಚಿತ್ರ 6 
ನೋಡಿ). ಆದರೆ ಸಾಂಪ್ರದಾಯಿಕ ಹೊಟೋ- 
ಮೀಟರ್‌ಗಳು ದುಬಾರಿ ಮತ್ತು ನಂಬಲರ್ಹವಲ್ಲ. 
ಅಲ್ಲದೇ, ಅವುಗಳನ್ನು ಜೋಡಿಸುವುದು ಕಷ್ಟ 
ಮತ್ತು ಅವು ಸುಲಭವಾಗಿ ಒಡೆದುಹೋಗುತ್ತವೆ. 


ಸರಳವಾದ, ಕಡಿಮೆ ಬೆಲೆಯ ಪೋಟೋ- 
ಮೀಟರ್‌ನ ಬಳಕೆಯಿಂದ ಸಾಮಾನ್ಯವಾಗಿ 
ಬಳಸುವ ಹೋಟೋಮೀಟರ್‌ಗಳ 
ಸವಾಲುಗಳನ್ನು ನಿವಾರಿಸಬಹುದು (ಚಿತ್ರ 7 
ನೋಡಿ). ಗಾಜನ ಸೀಸೆ, ಗಾಜನ ಕೊಳವೆಗಳು 


ಮತ್ತು ರಜ್ದರ್‌ ಜರಡೆಗಳಗೆ ಬದಲಾಗಿ ಇದನ್ನು 
ಒಂದು ಖಾಲಅ ಪ್ಲಾಸ್ಟಿಕ್‌ ಸೀಸೆ, ಹಾಗೂ ಪ್ಲಾಸ್ಟಿಕ್‌ 


ಕೊಳವೆಗಳನ್ನು ಪುಳಸ ವಿನ್ಯಾಸ ಮಾಡಿದು 
ಇಂತಹ ಸಾಧನವನ್ನು ಮಾಡುವುದು ಹೇಗೆ? 
ಒಂದು ದಪ್ಪ ಸೂಜ ಅಥವಾ ಚಾಕುವಿನಿಂದ 
ಪ್ಲಾಸ್ಟಿಕ್‌ ಸೀಸೆಯ ಮುಚ್ಚಳದಲ್ಲ ಎರಡು 
ರಂದ್ರಗಳನ್ನು ಮಾಡಿ. ಈ ರಂಧ್ರಗಳೊಳಗೆ, 
ಮೀನುತೊಟ್ಟಯಲ್ಲನ ನೀರಿನ ಕೊಳವೆ ಇಲ್ಲವೇ 
ಸ್ಫೂಟರ್‌ ಅಥವಾ ಮೋಟಬಾರ್‌ಬೈಕ್‌ನಲ್ಪ 
ಬಳಸುವ ಪೆಟ್ರೋಲ್‌ ಕೊಳವೆಯಂತೆ ರ 
ಸೆಂಟಮೀಟರ್‌ ಉದ್ದದ ಎರಡು ಕೊಳವೆಗಳನ್ನು 
ತೂರಿಸಿ. ಈ ಕೊಳವೆಗಳನ್ನು ಅರ್ಥ ಭಾಗ 
ಸೀಸೆಯ ಒಳಗಿರುವಂತೆ ಮತ್ತು ಉಳದರ್ಧ ಆಚೆ 
ಇರುವಂತೆ ಅಳವಡಿಸಬೇಕು. ಸೀಸೆಯ 
ತುದಿಯವರೆಗೆ ನೀರನ್ನು ತುಂಜ, ಭದ್ರವಾಗಿ 
ಮುಚ್ಚಳ ಹಾಕಿ. ಇದು ನೀರು ಎರಡು 
ಕೊಳವೆಗಳಲ್ಲೂ ಮೇಲೇರುವಂತೆ ಮಾಡುತ್ತದೆ. 
ಒಂದು ವೇಕೆ., ನೀರು ಮೇಲೇರದಿದ್ದರೆ. 
ಕೊಳವೆಗಳ ಒಳಗೆ ಒಂದು ಸಿರಿಂಜ್‌ ಮೂಲಕ 


3. ಈ ತೊಟ್ಟೆಯಲ್ಲಿನ ನೀರನ್ನು ಈ ನಲ್ಲಿಯನ್ನು 
ತೆರೆಯುವುದರಿಂದ ಗಾಳಿ ಗುಳ್ಳೆಯನ್ನು ಅದರ 
ಆರಂಭಿಕ ಸ್ಥಿತಿಗೆ ಬರುವಂತೆ 

ಉಪಕರಣದೊಳಗೆ ತಳ್ಳಬಹುದು. _ 


f 


1 ಎಲೆಗಳುಳ್ಳ 
ಕೊಂಬೆಯನ್ನು 
ಉಪಕರಣದ 
ನೀರಿನೊಳಗೆ 
ಗಾಳಿ ಸೇರಲು 
ಆಸ್ಪದವಿಲ್ಲದಂತೆ 


2. ಗಾಳಿ ಗುಳ್ಳೆಯ ವೇಗವನ್ನು ಉದ್ದವನ್ನು ಸೂಚಿಸುವ 
ಗುರುತುಗಳಿರುವ ಲೋಮನಾಳ ಮತ್ತು ನಿಲ್ಲಡಿಯಾರಗಳನ್ನು 
(stop clock) ಬಳಸಿ ಲೆಕ್ಕಹಾಕಬಹುದು. 


ಚಿತ್ರ. 6. ಬಾಷ್ಟ ವಿಸರ್ಜನೆಯ ವೇಗವನ್ನು ಅಳೆಯುವುದು 


Adapted from: Ms Cooper's IGCSE Biology. URL: https://www.youtube.com/watch?v=1510WIjaAZk. 


ಮುಳುಗಿಸುವುದು. 


ನೀರು ತುಂಬಸಬೇಕು. ಇದಾದ ನಂತರ, ಬೆರಿ, ಸೀಬೆ, ಆಲ 
ಅಥವಾ ಜರ್ಬೆರಾ ಸಸ್ಯದ ಎಲೆಗಳಂದ ತುಂಬದ 
ಕೊಂಬೆಯನ್ನು (ಅದರ ಎಲೆತೊಟ್ಟು ನೀರಲ್ಲ 
ಮುಳುಗಿರುವಂತೆ) ಒಂದು ಕೊಳವೆಯೊಳಗೆ ತೂರಿಸಿ. 
ನೀರಿನ ಚಲನೆಯನ್ನು ಅಳೆಯಲು (ಗಾಳ ಗುಳ್ಳೆಯ 
ರೂಪದಲ್ಲ ಕಂಡುಬರುವ) ಕೊಂಬೆಯುರುವ ಕೊಳನವೆಗೆ 
ಹತ್ತಿರದಲ್ಲರುವಂತೆ ಸೀಸೆಗೆ ಒಂದು ಅಳತೆಪ ಪಟ್ಟಿಯನ್ನು 
ಜೋಡಿಸಿ. ಹೋಟೋಮೀಟರ್‌ ಈಗ ಬಳಸಲು ಸಿದ್ಧ 
(ಚಿತ್ರ. 7 ನೋಡಿ). ಕೊಂಬೆ ಅಥವಾ ತೊಟ್ಟನ ಗಾತ್ರಕ್ಕೆ 
ತಕ್ನಂತೆ ಕೊಳವೆಯನ್ನು ಆಯ್ದೆ ಮಾಡಬೇಕು ಎಂಬುದನ್ನು 
ಗಮನದಲ್ಲಿ ಇಟ್ಟುಕೊಳ್ಳಿ. 


A ಕೊಳವೆಗೆ EN 
ಜೋಡಿಸಲಾಗಿರುವ 
ಗ್ರಾಫ್‌ನ ಒಂದು ಪಟ್ಟಿ, 


ಟೆ 


ಕೊಳವೆ A 


ಚಿತ್ರ. 7. ಪ್ಲಾಸ್ಟಿಕ್‌ ಸೀಸೆಯಿಂದ ಮಾಡಿರುವ ಸರಳ ಹಾಗೂ 
ಕಡಿಮೆ ಬೆಲೆಯ ಪೋಟೋಮೀಟರ್‌. ಲು ಗ್ರಾಫ್‌ ಹಾಳೆಯ 
ಒಂದು ಭಾಗ ಅಥವಾ ಪ್ಲಾಸ್ಟಿ ಕ್‌ ಅಳತೆಪಟ್ಟಿಯ ೨ ಸೆಂಟಿಮೀಟರ್‌ 
ಉದ್ದದ ಒಂದು ಭಾಗವನ್ನು A ಕೊಳವೆಯ 'ಹಿಂಭಾಗಕ್ಕೆ ಸೆಲೋ 
ಟೇಪ್‌ನಿಂದ ಅಂಟಿಸಿ ಬಾಷ್ಪ ವಿಸರ್ಜನೆಯ ದರವನ್ನು 
ಅಳೆಯಬಹುದು. ಇದನ್ನು 8 ಕೊಳವೆಯಲ್ಲಿ ಗಾಳಿ ಗುಳ್ಳೆಯ 
ಚಲನೆಯ ವೇಗವನ್ನು ಅಳೆಯಲು ಬಳಸಬಹುದು. 


ಕೃಪೆ: Kishore Panwar. License: CC-BY-NC. 


ಐ ಪಂಡೆರ್‌... ರೀಡಿಸ್ಳವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 47 


ಠೇ ಉಪಕರಣವನ್ನು ಗಾಅಭದ್ರ ಮಾಡುವುದು 
ಹೇಗೆ? ನೀರು ಸೋರಬಹುದಾದ ಎಲ್ಲ ಜಾಗಗಳಲ್ಲೂ 
ಪ್ಲಾಕ್ತಿಸೀನ್‌ ಇಲ್ಲವೇ ಗ್ರೀಸ್‌ ಬಳಸಬಹುದೆಂದು 
ಪುಸ್ತಕಗಳು ಸಲಹೆ ನೀಡುತ್ತವೆ. ಆದಾಗ್ಯೂ, ನಮ್ಮ 
ಅನುಭವದ ಪ್ರಕಾರ ಒದ್ದೆ ಮೇಲೈಗಳಗೆ ದ್ರೀಸ್‌ 
ಅಂಟುವುದಿಲ್ಲ. ಬದಲಗೆ, ಕೊಳವೆಯ ವ್ಯಾಸಕ್ಕಿಂತ 
ಸ್ವಲ್ಪ ಹೆಚ್ಚು ದಪ್ಪ ಇರುವ ಕಾಂಡವಿರುವ ಎಲೆಗಳನ್ನು 
ಆರಿಸಿಕೊಳ್ಳುವುವರ ಮೂಲಕ ಕೊಳವೆಯ ಒಂದು 
ತುದಿಯನ್ನು (ಎಲೆಗಳರುವ ತುದಿ) ಗಾಅಭದ 
ಮಾಡಬಹುದು. 


ಅಂತಿಮನುಡಿ 


ಎಲೆಗಳುಳ್ಳ ಒಂದು ಸಸ್ಯವು ನೀರನ್ನು 
ಎಳೆದುಕೊಳ್ಳುವ ದರವನ್ನು ಅಳೆಯುವ 
ಪ್ರಯೋಗಗಳ ಮೂಲಕ ಬಾಷ್ಟ ವಿಸರ್ಜನೆಯ 
ಪರಿಕಲ್ಪನೆಯನ್ನು ಅನ್ಟೇಷಿಸುವುದು ಉನ್ನತ 
ಮಾಧ್ಯಮಿಕ ಮಟ್ಟದ ವಿಜ್ಞಾನ ಪಠ್ಯಕ್ರಮದ ಒಂದು 
ಮುಖ್ಯವಾದ ಭಾಗ. ಮಪೋಟೋಮೀಟರ್‌ಗಳನ್ನು 
ವಿಜ್ಞಾನ ತರಗತಿಗಳ ಜೋಡಿಸಿ, ಬಳಸುವಲ್ಪ 


ಇರುವ ಸವಾಲುಗಳಂದಾಗಿ ವಿದ್ಯಾರ್ಥಿಗಳು 


ಪ್ರಮುಖ ಕಲಿಕೆಗಳು 


ಪ್ರಯೋಗ ಮಾಡುವ ಬದಲಗೆ, ಸಾಮಾನ್ಯವಾಗಿ 
ಶಿಕ್ಷಕರೇ ಅದನ್ನು ಮಾಡಿ ತೋರಿಸುತ್ತಾರೆ. ಸರಳ. 
ಕಡಿಮೆ ಬೆಲೆಯ ಹೋಟೋಮೀಟರ್‌ 
ಬಳಸುವುದರಿಂದ ಶಿಕ್ಷಕರು ಈ ಸವಾಲುಗಳನ್ನು 


ನಿವಾರಿಸಿ. ತಮ್ಯ ವಿದ್ಯಾರ್ಥಿಗಳಗೆ ಈ 
ಪ್ರಯೋಗಗಳನ್ನು ಪ್ರತಃ ಮಾಡುವ ಅವಕಾಶ 
ಕಲಸಬಹುದು 


ಸಸ್ಯಗಳಲ್ಲ ನೀರಿನ ಎಳೆತವು ಅದರ ಎಲೆಗಳ೦ದ ನಷ್ಟವಾಗುವ ನೀರಿನಿಂದ ಚಅಸಲ್ಲಡುತ್ತದೆ. ಎಲೆಗಳ೦ದ ನೀರು 
ನಷ್ಟವಾಗುವ ಪ್ರಕ್ರಿಯೆಗೆ ಬಾಷ್ಟ ವಿಸರ್ಜನೆ ಎಂದು ಹೆಸರು. 
* ಮಣ್ಣಿನಿಂದ ಒಂದು ಸಸ್ಯವು ಸೆಳೆದುಕೊಳ್ಳುವ ನೀರಿನ ದರವು ಹೆಚ್ಚು ಕಡಿಮೆ ಬಾಷ್ಟ ವಿಸರ್ಜನೆಯ ಮೂಲಕ ಅದು 
ಕಳೆದುಕೊಳ್ಳುವ ಸೀರಿನ ಪ್ರಮಾಣದ ದರಕ್ಕೆ ಸಮವಾಗಿರುತ್ತದೆ. 
*  ಹೋಟೋಮೀಟರ್‌ಗಳು ಎಲೆಗಳು ಸೆಕೆದುಕೊಳ್ಳುವ ನೀರಿನ ಪ್ರಮಾಣದ ದರವನ್ನು ಅಕೆಯುವ ಮೂಲಕ ಬಾಷ್ಟ 
ವಿಸರ್ಜನೆಯ ದರವನ್ನು ಅಳೆಯುವ ಸಾಧನಗಳಾಗಿವೆ. 
*  ಮಾರುಕಟ್ಟೆಯಲ್ಲ ಕೊಳ್ಳಲು ಸಿಗುವ ಹೋಟೋಮೀಟರ್‌ಗಳು ದುಬಾರಿ ಮತ್ತು ಬಳಸಲು ತ್ರಾಸದಾಯಕ. ಅಲ್ಲದೇ 
ಅವುಗಳಲ್ಲ ಗಾಜನ ಭಾಗಗಳಳು ಇರುವುದರಿಂದ, ಅವು ಸುಲಭವಾಗಿ ಒಡೆಯುವ ಸಾಧ್ಯತೆ ಹೆಚ್ಚು. ಈ 
ಕಾರಣಗಳಆಂದಾಗಿ ಅವು ತರಗತಿಗಳಲ್ಲ ವಿದ್ಯಾರ್ಥಿಗಳು ಬಳಸಲು ಸೂಕ್ತವಲ್ಲ. 
* ಪ್ಲಾಳ್ತಿಕ್‌ ಸೀಸೆ ಮತ್ತು ಕೊಳವೆಗಳನ್ನು ಬಳಸಿ, ಮಾರುಕಟ್ಟೆಯಲ್ಲ ಸಿಗುವ ಹೋಟೋಮೀಟರ್‌ಗಳಗಿಂತ 
ಸರಳವಾಗಿರುವ ಮತ್ತು ಕಡಿಮೆ ವೆಚ್ಚದ ಪೋಟೋಮೀಟರ್‌ಗಳನ್ನು ಮಾಡಬಹುದು. ಈ ಸಾಧನಗಳನ್ನು ಬಳಸಿ 
ವಿದ್ಯಾರ್ಥಿಗಳು ಬಾಷ್ಟ ವಿಸರ್ಜನೆಯ ಪ್ರಯೋಗಗಳನ್ನು ಮಾಡಬಹುದು. 


“oppo 


ಟಿಪ್ಪಣೆ: ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಬಳಸಿರುವ ಚಿತ್ರದ ಆಕರ: https://pixabay.com/photos/drop-of-water-drip-water-macro-2356282/. Credits: Pitsch, 


Pixabay. License: CCO. 


References: 


1. Evapotranspiration and the Water Cycle. U.S. Geological Survey. URL: 2: 
https://www.usgs.gov/special-topic/water-science-school/science/ 


evapotranspiration-and-water-cycle? Accessed on 18th Apr, 2021. 


The forest as water pumps. Peter Wohlleben. The Hidden Life of Trees. 
Penguin Random House, India (2016). Pg. 127-136. 


ಕಿಶೋರ್‌ ಪನ್ವಾರ್‌ ಇಂದೋರ್‌ನ ಹೋಲ್ಡರ್‌ ವಿಜ್ಞಾನ ಕಾಲೇಜನಲ್ಲ ಸಸ್ಯವಿಜ್ಞಾನದ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ದಾರೆ. ಪರಿಸರ ವಿಜ್ಞಾನ ಅವರ ಆಸಕ್ತಿ 
ಹಾಗೂ ಸಂಶೋಧನಾ ಕ್ಷೇತ್ರ ಪನ್ವಾರ್‌ ಅವರು ಶಿಕ್ಷಕ ತರಬೇತಿ ಕಾರ್ಯಕ್ರಮಗಳಲ್ಲ ತೊಡಗಿಕೊಂಡಿದ್ದಾರೆ. ಜನಪ್ರಿಯ ವಿಜ್ಞಾನ ಬರಹಗಾರರೂ ಆಗಿರುವ 


ಶಿಕ್ಷಕ ಮತ್ತು ವಿದ್ಯಾರ್ಥಿ ಸ್ನೇಹಿಯಾಗಿರುವ ಹಲವು ವೈಜ್ಞಾನಿಕ ಪ್ರಯೋಗಗಳನ್ನು ವಿನ್ಯಾಸದೊಳಸಿದ್ದಾರೆ. ಹಲವು ನಿಯತಕಾಆಕೆಗಳು ಮತ್ತು 
ವಾರ್ತಾಪತ್ರಿಕೆಗಳಲ್ಲ ಪನ್ಹಾರ್‌ ಅವರ ಲೇಖನಗಳು ಪ್ರಕಟಗೊಂಡಿವೆ, ಮತ್ತು ಇವರು ಜನಪ್ರಿಯ ವಿಜ್ಞಾನದ ಮೇಲೆ ಆರು ಪುಸ್ತಕಗಳನ್ನು ಬರೆದಿದ್ದಾರೆ. 


ಅನುವಾದ: ಗಾಯತ್ರಿ ಮೂರ್ತಿ | ಪರಿಶೀಲನೆ: ಜಿ ವಿ ನಿರ್ಮಲಾ 


48 ' ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲೈ 2023 


ಮತ್ತವರು ದೀರ್ಪವಾಗಿ 


ಉಸಿರ ನ್ಲೆಳೆದರು! 


ಮಕ್ಕಳು ಬೆಳೆದಂತೆ ಅವರ ಪ್ರಪಂಚವನ್ನು ವಿಧ ವಿಧವಾಗಿ ಗ್ರಹಿಸಲು 
ಪ್ರಯತ್ನಿಸುತ್ತಾರೆ. ಅವರ ಪೋಷಕರಿಂದ, ಕುಟುಂಬ ಸದಸ್ಯರಿಂದ ಅಚಾನಕ್ಸಾಗಿ 
ಕೇಳಅಸಿಕೊಂಡ ಸಂಗತಿಗಳು ಸ್ನೇಹಿತರೊಂದಿಗಿನ ಸಂಭಾಷಣಿ ಮತ್ತು ಅವರು 
ತೆರೆದುಕೊಂಡ ಪ್ರಸಿದ್ಧ ಮಾಧ್ಯಮಗಳು ಹೀಗೆ ಅವರ ತಿಳುವಳಕೆ ಅವರ ಪ್ರಂತ 
ಅವಲೋಕನದ ಫಅತಾಂಶವಾಗಿರುತ್ತದೆ. ಶಿಕ್ಷಕರು ಮತ್ತು ಪಠ್ಯಪುಸ್ತಕಗಳು 
ಕೂಡ ಮಕ್ಕಳ ಜ್ಞಾನ ಭಂಡಾರವನ್ನು ವೃದ್ಧಿಸುತ್ತದೆ. ಆದಾಗ್ಯೂ ಅನೇಕವೇಳೆ 
ಮಕ್ಕಳು ತಮ್ಮ ವಾಸ್ತವ ಜಗತ್ತಿನ ಅನುಭವಗಳಂದ ಬೆಳಸಿಕೊಂಡ 
ತಿಳುವಳಕೆಯು ತರಗತಿಯಲ್ಲ ಕಲಅತದ್ದಕ್ಕಿಂತ ಭಿನ್ನವಾಗಿರುತ್ತದೆ. ಇಂತಹ 
ಉಭಯ ಮತ್ತು ಸಮಾನಾಂತರ ತಿಶುವಳಕೆಯನ್ನು ಶಾಲಾ ಶಿಕ್ಷಣ 
ಉಡ್ಡೇಶಿಸುವುದು ಅಪರೂಪ. 


ವಿದ್ಯಾರ್ಥಿಯ ರಹಿಕೆಯನ್ನು ಗುರುತಿಸಲು ಮತ್ತು ಅದನ್ನು 
ಉತ್ತಮವಾಗಿ ಅರ್ಥೈಸಿಕೊಳ್ಳಲು ಅಡಿಪಾಯವಾಗಿ ಬಳಸಿಕೊಳ್ಳಲು ನಾವು 
'ಉಸಿರಾಟ ಪ್ರಕ್ರಿಯೆ' ಮೇಲೆ ಒಂದು ಶಿಕ್ಷಣ 
ಅಭವೃಧ್ಧಿಗೊಳಸಿದ್ದೇವೆ. ಎರಡು ಬಾರಿ ದೀರ್ಷವಾಗಿ ಉಸಿರಾಡುವಂತೆ 
ವಿದ್ಯಾರ್ಥಿಗಳಗೆ ಹೇಳುವುದರೊಂದಿಗೆ ಶಿಕ್ಷಕರು 
ಶುರುಮಾಡುತ್ತಾರೆ. ಮಕ್ಕಳು ಮೊದಮೊದಲು ಹಿಂಜರಿದರೂ ನಂತರ 
ಹೊಂದಿಸಿಕೊಂಡರು. 


ಪರಿಕಲ್ಪನೆಗಳನ್ನು 
ಮಾದರಿಯನ್ನು 


ತರಗತಿಯನ್ನು 


"ನಾವು ಉಸಿರಾಡುವುದು ಗಾಳಯನ್ನೋ 
ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರಶ್ನಿಸಿದರು. 


ಅಥವಾ ಆಮ್ಲಜನಕವನ್ನೋ?” 


'ಅಮ್ಲಜನಕ' ಇಡೀ ತರಗತಿ ಉಚ್ಛ ಸ್ಪರದಲ್ಲ ಉತ್ತರಿಸಿತು. 


ಶಿಕ್ಷಕರು ಪ್ರಶ್ನಿಸಿದರು "ಆದರೆ ಕಳೆದ ವರ್ಷ, ಗಾಳಿಯು ಹಲವಾರು ಅನಿಲಗಳ 
ಮಿಶ್ರಣ ಅಂತ ಕಲತ್ತಿದ್ದೇವೆ. ಅಲ್ಲವೇ? ಹಾಗಾದರೆ ಅದು ಹೇಗೆ ನಾವು ಕೇವಲ 
ಆಮ್ಲಜನಕವನ್ನು ಉಸಿರಾಡುತ್ತೇವೆ?” ಇದು ವಿದ್ಯಾರ್ಥಿಗಳನ್ನು 
ಗೊಂದಲಕ್ಕೀಡುಮಾಡಿತು. ಸಂಕ್ಷಿಪ್ತವಾಗಿ ಆಲೋಚಿಸಿದ ನಂತರ ಒಬ್ಬ 
ವಿದ್ಯಾರ್ಥಿ ಪ್ರತಿಕ್ರಿಬುಸಿದ `ಗಾಆಯಿಂದ ಆಮ್ಲಜನಕವನ್ನು ಬೇರ್ಪಡಿಸಲು ನಮ್ಮ 
ಮೂಗಿನ ಒಳಗಿನ ರೋಮ ಸಹಕರಿಸುತ್ತದೆ.” 


ಇನ್ನೊಬ್ಬ ವಿದ್ಯಾರ್ಥಿ ಪ್ರತಿಕ್ರಿಸಿದ "ಆದರೆ ಆಮ್ಲಜನಕ ತುಂಬಾ ಚಿಕ್ಕದು. 
ಮೂಗಿನ ಒಳಗಿನ ರೋಮ ದೊಡ್ಡ ಕಣಗಳನ್ನು ತಡೆಹಿಡಿಯುತ್ತದೆ.” 


ತಮ್ಯ ಹೇಳಕೆಗಳನ್ನು ನಂಬಲು ಇಬ್ಬರಿಗೂ ಕಾರಣಗಳವೆ. ಅನಿಲಗಳ 
ಮಿಶ್ರಣದಿಂದ ಕೇವಲ ಆಮ್ಲಜನಕವನ್ನು ಮಾತ್ರ ನಾವು ಹೇಗೆ ಉಸಿರಾಡುತ್ತೇವೆ 
ಎನ್ನುವ ಬಣ್ಣೆ ಅವರು ಒಂದು ಕಲ್ಪತ ಸಿದ್ದಾಂತವನ್ನು ನಿರ್ಮಿಸಲು 
ಶುರುಮಾಡಿದರು. ಹಲವಾರು ವಿದ್ಯಾರ್ಥಿಗಳು ಎರಡೂ ದೃಷ್ಟಿಕೋನಗಳನ್ನು 


ಐ ಪಂಡ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲೈ 2023 | 49 


ಬೆಂಬಲಸಿದರು. ಇದರ ಪರಿಣಾಮವಾಗಿ ಎರಡೂ ಕಡೆಯಿಂದ ಉದಾಹರಣೆ 
ಮತ್ತು ವಿರುದ್ಧ ಉದಾಹರಣಿಗಳೊಂದಿಗೆ ವಾದ-ಪ್ರತಿವಾದ ಶುರುವಾಯತು. 
ವಿದ್ಯಾರ್ಥಿಗಳು ಆಲೋಚಿಸುವುದನ್ನು, ಚರ್ಚಿಸುವುದನ್ನು ಮತ್ತು ಅತಿ 
ಮುಖ್ಯವಾಗಿ ಒಂದು ವೈಜ್ಞಾನಿಕ ಚರ್ಚೆಯಲ್ಲಿ ಪಾಲ್ಗ್ಲೊಳ್ಳುವುದನ್ನು 
ನೋಡುವುದೇ ಒಂದು ಆಹ್ಲಾದಕರ ಸಂಗತಿಯಾಗಿತ್ತು; ಇದು ಸಾಂಪ್ರದಾಯಿಕ 
ಕಳಸುವಿಕೆಯಲ್ಲ ಉದ್ಭವಿಸುವ ವಿರಕವಾದ ಅವಕಾಶ. 


ಈ ಸಂದರ್ಭದಲ್ಲ, ಇಲ್ಲಯವರೆಗೂ ಮೌನಿಯಾಗಿದ್ದ ಒಬ್ಬ ವಿದ್ಯಾರ್ಥಿನಿ ಕೈ 
ಮೇಲೆ ಮಾಡಿ ಹೇಆದಳು "ಆದರೆ ಪರಿಶುದ್ಧ ಆಮ್ಲಜನಕ ದಹ್ಯ. ನಾವು ಪರಿಶುದ್ಧ 
ಆಮ್ಲಜನಕವನ್ನು ಉಸಿರಾಡಿದರೆ ನಮ್ಮೊಳಗೆ ಜ್ಞಾಲೆ ಇರಬೇಕಲ್ಲವೇ?” 


ಮತ್ತೊಬ್ಬ ವಿದ್ಯಾರ್ಥಿ ಸೂಚಿಸುತ್ತಾನೆ "ನಾವು ಗಾಆಯನ್ನು ಶುದ್ಧಗೊಳಸಿ ಕೇವಲ 
ಆಮ್ಲಜನಕವನ್ನು ಉಸಿರಾಡಲು ಸಾಧ್ಯವಾದರೆ ನಾವು ಮಾಲಅನ್ಯ ಮುಖಕವಚ 
ಧರಿಸುವ ಅಗತ್ಯವಿಲ್ಲ ಮತ್ತು ವಾಯುಮಾಅನ್ಯ ಸಮಸ್ಯೆಯನ್ನು 
ಬಗೆಹರಿಸಿಕೊಳ್ಳಬಹುದಿತ್ತು.” 


ಶಿಕ್ಷಕರು ವಿದ್ಯಾರ್ಥಿಗಳಗೆ ಕೇವಲ ಸತ್ಯಂಶಗಳನ್ನು ಒದಗಿಸುವ ಬದಲು 
ಸೂಕ್ಷವಾಗಿ ಗಮನಿಸುವ ಹಾಗು ಪ್ರಯೋಗಗಳ ಮುಖೇನ ಅವರ ಕಲ್ರತ 
ಸಿದ್ದಾಂತಗಳನ್ನು ಪರೀಕ್ಷಿಸುವ ಕಡೆಗೆ ಮಾರ್ಗದರ್ಶಿಸಿದರು. ಉದಾಹರಣೆಗೆ. 
ಗಾಆಯಲ್ಲನ ಅನಿಲಗಳ ಮಿಶ್ರಣದಿಂದ ಆಮ್ಲಜನಕವನ್ನು ಸೋಸಬಹುದು ಎ೦ಬ 
ಕಲ್ಪತ ಸಿದ್ದಾಂತವನ್ನು ಉದ್ದೇಶಿಸಿ ಶಿಕ್ಷಕರು ಮೂಗಿನ ಒಳಭಾಗದ 
ಚಿತ್ರವೊಂದನ್ನು ತೋರಿಸಿದರು. ಇದು ಗಾಆಯನ್ನು ಸೋಸುವ ಯಾವುದೇ 
ಭೌತಿಕ ಉಪಕರಣದ ಅನುಪಸ್ಥಿತಿಯನ್ನು ತೋರಿಸಿತ್ತು. ನಮ್ಮ ನಿರೀಕ್ಷಣಿ ಮತ್ತು 
ಪ್ರಯೋಗಗಳ ಫಲಅತಾಂಶ ವಿಭನ್ನವಾಗಿದ್ದರೆ ನಮ್ಯ ಕಲ್ಪನಾ ಸಿದ್ದಾಂತಗಳನ್ನು 
ಮರುವೀಕ್ಷಿಸುವ ಅಥವಾ ಬದಲಸುವ ಅಗತ್ಯತೆಯನ್ನು ತಿಅಸಲು ಈ 
ಅವಕಾಶವನ್ನು ಶಿಕ್ಷಕರು ಕೂಡ ಬಳಸಿಕೊಂಡರು. ವಿದ್ಯಾರ್ಥಿಗಳು ಶಿಕ್ಷಕರ 
ಸಹಕಾರದಿಂದ ಮತ್ತು ಸಾವಕಾಶವಾಗಿ ವಿವೇಜಸಿದ ನಂತರ 'ನಾವು 
ಗಾಳಯನ್ನು ಉಚ್ಚಾಸಿಸುತ್ತೇವೆ ಮತ್ತು ಕೇವಲ ಆಮ್ಲಜನಕವನ್ನಲ್ಲ' ಎನ್ನುವ 
ತೀರ್ಮಾನಕ್ಕೆ ಬಂದರು. 


ಇಂತಹ ತೀವ್ರ ಚರ್ಚೆಯ ನಂತರ, ತರಗತಿ ಸಮಾಧಾನವಾಗಲು ಶಿಕ್ಷಕರು ಪ್ತಲ್ಪ 


ಸಮಯವನ್ನಿತ್ತರು. ನಂತರ ಶಿಕ್ಷಕರು ಮುಂದಿನ ಪ್ರಶ್ನೆಯನ್ನು ಕೇಆದರು "ನಾವು 
ಉಸಿರಾಡುತ್ತೇವೆ ಎಂದು ಹೇಗೆ ನೀವು ಹೇಳುವಿರಿ?” 


50 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌' ಜುಲೈ 2023 


ನಾವು ಗಾಆಳಯೆಯನ್ನು ಎಳೆದುಕೊಳ್ಳಲು ನಮ್ಯ ಮೂಗಿನಲ್ಪನ ಮಾಂಸಖಂಡ 
ಸಹಕರಿಸುತ್ತದೆ ಎಂದು ಅನೇಕ ವಿದ್ಯಾರ್ಥಿಗಳು ನಂಜದ್ದರು ಎಂಬುದು 
ಕುತೂಹಲಕಾರಿ ಸಂಗತಿ. ನಸುನಗುತ್ತಾ ಶಿಕ್ಷಕರು ವಿದ್ಯಾರ್ಥಿಗಳಗೆ ಅವರ 
ಉಸಿರಾಟವನ್ನು ಅತ್ಯಂತ ಎಚ್ಚರಿಕೆಬುಂದ ಗಮನಿಸುತ್ತಾ ಅವರ 
ಅಭಿಪ್ರಾಯವನ್ನು ದಾಖಲಅಸುವಂತೆ ಹೇಆದರು. ಕೆಲವು ವಿದ್ಯಾರ್ಥಿಗಳು ಅವರ 
ಐದೆ ಹಿಗ್ಗುವುದನ್ನು ಗಮನಿಸಿದ್ದಾಗಿ ಹೇಳುತ್ತಾರೆ. ಇನ್ನು ಕೆಲವರು ಅವರ 
ಮೂಗಿನ ಮುಖಾಂತರ ತಣ್ಣನೆಯ ಗಾಆಯ ಹಠಾತ್‌ ಪ್ರವಾಹದ ಅನುಭವವನ್ನು 
ಹಂಚಿಕೊಂಡರು. ಮತ್ತೆ ಕೆಲವರು ಉಸಿರಾಟ ಪ್ರಕ್ರಿಯೆಯಲ್ಲ ಹೇಗೆ ಅವರ 
ಮೂಗಿನ ಮಾಂಸಬಂಡ ಹೆಚ್ಚು ಅಚಲವಾಗಿದ್ದವು ಎಂಬುದನ್ನು ತಿಅಸುತ್ತಾರೆ. 
ಪ್ರತಿಯೊಬ್ಬರೂ ನಾವು ಹೇಗೆ ಅಷ್ಟೊಂದು ಗಾಆಯನ್ನು ಉಚ್ಛಾಸ ಮತ್ತು 
ನಿಶ್ತಾಸಿಸುತ್ತೇವೆ ಎ೦ದು ಗೊಂದಲದಲ್ಪದ್ದರು. 


ವಿ 


ಶಿಕ್ಷಕರು ಮತ್ತೆ ಕೇಆದರು "ಇದನ್ನು ಯಾವುದು ನಿಯಂತ್ರಿಸುತ್ತದೆ?” 


ವಿದ್ಯಾರ್ಥಿಗಳಲ್ಲೇ ಚರ್ಚೆ ಶುರುವಾಯುತು ಆದರೆ ಯಾವುದೇ ಒಮ್ಮತಕ್ಕೆ ಅವರು 
ಬರಲಾಗಲಲ್ಲ. ತರಗತಿಯಲ್ಲ ಏರ್ಪಟ್ಟ ಹತಾಶೆಯನ್ನು ಗಮನಿಸಿದ ಶಿಕ್ಷಕರು 
ಇತ್ತೀಚಿಗೆ ಕಅತ ಗಾಆಯ ಬಗೆಗಿನ ಪಾಠದ ಬಗ್ಗೆ ಜ್ಞಾಪಿಸಿದರು, 'ಗಾಆಯು 
ಹೇಗೆ ಚಅಸುತ್ತದೆ ಎಂದು ನೆನೆಪಿದೆಯಾ?”' ಶಿಕ್ಷಕರು ಕೇಆದರು. 


'ಗಾಆಯು ಹೆಚ್ಚು ಒತ್ತಡದ ಕಡೆಬುಂದ ಕಡಿಮೆ ಒತ್ತಡದ ಕಡೆಗೆ ಚಲಸುತ್ತದೆ' 
ಎಂದು ಹಲವು ವಿದ್ಯಾರ್ಥಿಗಳು ತಕ್ಷಣ ತಮ್ಮ ಪ್ರತಿಕ್ರಿಯೆಯನ್ನು 
ಹಂಚಿಕೊಂಡರು. 


'ಹೌದು! ಈಗ ಉಸಿರಾಟ್ಟಕ್ಕಿರುವ ಯಾಂತ್ರಿಕ ವ್ಯವಸ್ಥೆಯ ಬಗ್ಗೆ ನೀವು 
ಯೋಚಿಸಬಲ್ವರಾ?” 


'ಹ್ಕ್ಯ್‌' ಓರ್ವ ವಿದ್ಯಾರ್ಥಿ ಉತ್ಸಾಹದಿಂದ ಪ್ರತಿಕ್ರಿಸಿದ "ಯಾವಾಗ ಹೊರಗೆ 
ಹೆಚ್ಚು ಒತ್ತಡವಿರುತ್ರದೋ ಆಗ ಗಾಆಯು ಹೊರಹೊಮ್ಯುತ್ತದೆ.” 


ಅವನ ಸ್ನೇಹಿತ ಅದಕ್ಕೆ ಪ್ರತಿಯಾಗಿ ಹೇಳುತ್ತಾನೆ `ನಮ್ಮ ಸುತ್ತಅನ ಒತ್ತಡ ಅದು 
ಹೇಗೆ ಪ್ರತಿ ಕ್ಷಣ ಬದಲಾಗುತ್ತದೆ?” 


"ನೀವೇನು ಹೇಳುವಿರಿ?” ಶಿಕ್ಷಕರು ಇಡೀ ತರಗತಿಯನ್ನು ಪ್ರಕ್ನಿಸುತ್ತಾರೆ. 
ತರಗತಿಯು ಉತ್ಸಹದಿಂದ ಚರ್ಚ್ಜೆಯಲ್ಲ ಮರುಪಾಲ್ಲೊಳ್ಳುವುದನ್ನು ಕಂಡ 
ಶಿಕ್ಷಕರು ಆನಂದ ತುಲಅತರಾದರು. 


ಶಿಕ್ಷಕರ ಪ್ರಶ್ನೆಯನ್ನು ಸ್ಪಲ್ಪ ಸಮಯ ಆಲೋಚಿಸಿದ ನಂತರ ಒಬ್ಬ ವಿದ್ಯಾರ್ಥಿ 
'ನಮ್ಮ ದೇಹದೊಳಗೆ ಒತ್ತಡ ಬದಲಾಗುತ್ತದೆ. ಅದು ಗಾಳಯನ್ನು ಎಳೆಯಲು 
ಮತ್ತು ನೂಕಲು ಸಹಾಯ ಮಾಡುತ್ತದೆ ಎಂದು ಸಲಹೆಯನ್ನಿತ್ತ. 


ಈಗ ಇಡೀ ತರಗತಿಯು ಉಸಿರಾಟ ಕ್ರಿಯೆಯ ಹಿಂದಿರುವ ನಿಜವಾದ ಯಾಂತ್ರಿಕ 
ವ್ಯವಸ್ಥೆಯನ್ನು ಕಂಡುಹಿಡಿಯುವಲ್ಲ ಅತ್ಯಂತ ಸಮೀಪದಲ್ಲತ್ತು. ಒಂದು ಖಾಅ 


ಬಾಟಲಅ ಒಳಗಡೆ ಎರಡು ಬಲೂನುಗಳನ್ನು 7 ಜಂಟನಲ್ಲ ಜೋಡಿಸಿ ಮತ್ತು 
ಎಳೆಯಲು ಅದರ ಬುಡಕ್ಕೆ ಜೋಡಿಸಿದ ಒಂದು ಹಿಧ್ಗಲುದಾರವನ್ನು ಒಳಗೊಂಡ 
ಒಂದು ಪ್ರಯೋಗದ ಮುಖಾಂತರ ತೊಳ್ಳೆಯ ಒಳಗೆ ಒತ್ತಡ ಹೇಗೆ 
ಬದಲಾಗುತ್ತದೆ ಎಂದು ವಿದ್ಯಾರ್ಥಿಗಳು ತಕ್ಷಣ ಗ್ರಹಿಸಿದರು. ಕೊನೆಯದಾಗಿ, 
ಉಸಿರಾಟ ಕ್ರಿಯೆಯ ಯಾಂತ್ರಿಕ ವ್ಯವಸ್ಥೆಯನ್ನು ಎಲ್ಲರೂ ಒಟ್ಬಾಗಿ ವಿಂಗಡಿಸಿ 
ಅರ್ಥೈಸಿಕೊಂಡರು. ಇದರಿಂದ ಸಂತೋಷಗೊಂಡ ಅವರು ದೀರ್ಪ4ವಾಗಿ 
ಉಸಿರನ್ನೆಕೆದುಕೊಂಡರು. 


ಮೃನಾಲ್‌ ಷಾರವರು ರವರು ಸೀಡ್‌ ಸ್ಯಾಂಪ್ಲಿಂಗ್‌ ಎಜುಕೇಷನ್‌ ನೊಂದಿಗೆ ಕೆಲಸ ಮಾಡುತ್ತಾರೆ. ಅವರು ನ್ಯಾಷನಲ್‌ ಯೂನಿವರ್ಸ್ಷಿಟ ಆಫ್‌ ಸಿಂಗಪೂರ್‌ನ 
ಮೆಕ್ಕ್ಯಾನೋಬಯಾಲಜ ಇನ್ಸಿಟ್ಯೂಟ್‌ನಿಂದ ಸೂಕ್ಷ್ಯಜೀವಾಣು ವಿಜ್ಞಾನದಲ್ಲ ಪಿಎಚ್‌ಡಿ ಹೊಂದಿರುತ್ತಾರೆ. ಅವರು PhD ಮಾಡುವಾಗ ಮತ್ತು ನಂತರ ಅನೇಕ ವಿಜ್ಞಾನ 
ಶಿಕ್ಷಣ ಮತ್ತು ಪ್ರಸರಣ ವೇದಿಕೆಗಳ ಜೊತೆ ಕೆಲಸ ಮಾಡಿದ್ದಾರೆ. ಪಠ್ಯಕ್ರಮ ವಿನ್ಯಾಸ ಮತ್ತು ಬೋಧನಾ ಶಾಸ್ತ್ರದಲ್ಲ ತರಬೇತಿ ಪಡೆದ್ದಿದ್ದಾರೆ. ಅವರು ಭಾರತೀಯ 
ಮಹಿಳಾ ವಿಜ್ಞಾನಿಗಳ ಕುರಿತು ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಬ್ರೂಕಿಂಗ್ಸ್‌ ಇಂಡಿಯಾ ಪ್ರಕಟಸುತ್ತಿರುವ ಪುಸ್ತಕಕ್ಕೆ ಭಾರತೀಯ ವಿಜ್ಞಾನದಲ್ಲ ಅಂಗ 
ತಾರತಮ್ಯವನ್ನು ಅನ್ನೇಷಿಸುವ ಒಂದು ಅಧ್ಯಾಯದ ಸಹಲೇಖಕರಾಗಿದ್ದಾರೆ. ಅವರನ್ನು ಸಂಪರ್ಕಿಸುವ ವಿಳಾಸ: shah.mrinal@gmail.com 


ಅನುವಾದ: ಎಸ್‌. ಶ್ರೀಕಾಂತ್‌ | ಪರಿಶೀಲನೆ: ಬಿ. ಎಮ್‌. ಚಂದ್ರಶೇಖರ್‌ 


ಐ ಪಂಡೆರ್‌... ರೀಡಿಸ್ಳವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 51 


eS 
= 


}\ 
ಪ್‌ 
| 
,, 
{ 
X 
p 
\ 
3 
7 ® 3 
Rueroe scER 


ಕೆ; ಸ a 
< £ Hy » pS >] b 
| Pa ಸ - 3 4 ¥ ಜು 
ಇಮಿ _ es CN CEN RN ಫಿ re KN |; "ತ 
pS ಈ / wp NN W 4 > ಸ 
pe ್‌ p x 4 [A ” ped Pee A e 
ಲಾ ಳ್‌ ” ' x — NT 
ಕ ಬ್‌ ಇಕೆ bn: +7 x R > —_— ನ್‌್‌ |] 4 ಬ 
RK y - R ” x ? 74 y Nd FY. Ex y 
೩ pe __—— § sf X yy 
[ py - We ಹ್‌ KS K 
p 4 7 &# #7 3 > 8 Pe. Pe 
೫ RE / I ಸ್‌ ¥ ef N "3 '» 
ಸನ Lie ABET AS 
ಫೆ a ks 4 AN ke Re 
CB ENS VS 
ತ್‌್‌ pe ’ ths s& N ne 
— - _ 5 ಈ ky py ne N K 
- ಲ ಫ್‌ A ಎ ” 4 ಮ್‌ 
Pre ಧ್‌ ಬ್‌ - Se . ¥ 
* « i 


ರುದ್ರ ಪ್ರಸಾದ್‌ ಬ್ಯಾನರ್ಜಿ, ರೆನೀ ಎಂ. ಬೋರ್ಜೆಸ್‌, ಸರೋಜ್‌ ಕೆ. ಬರಿಕ್‌, 
ಪ್ರೇಮ್‌ ಪ್ರಕಾಶ್‌ ಸಿಂಗ್‌ ಮತ್ತು ಮಧೂಲಿಕ ಅಗ್ರವಾಲ್‌ 


ಬೇರೆ ಬೇರೆ ಪ್ರಭೇದಗಳು 
ಹಲವು ವಿಭಿನ್ನ ಹಾಗೂ 
ಸಂಕೀರ್ಣ ಸ್ವರೂಪಗಳಲ್ಲಿ 
ಒಂದರೊಡನೆ ಇನ್ನೊಂದು 
ಅಂತರ್‌ ಕ್ರಿಯೆಯಲ್ಲಿ 
ತೊಡಗಿಕೊಳ್ಳುತ್ತವೆ: ಈ 
ರೀತಿಯ ಪ್ರಭೇದಗಳ ನಡುವಿನ 


ವೈಜ್ಞಾನಿಕ ಶೋಧನೆಯ ಸ್ರಭಾವ ಮತ್ತು ಪ್ರಕ್ರಿಯೆಯನ್ನು 
ಅರ್ಥಮಾಡಿಕೊಳ್ಳುವಲ್ಲ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು 
ವಿಸ್ತರಿಸುವುದು ಹೇಗೆ? 


ಹೂದೋಟದಲ್ಲ, ಶಾಲೆಯ ಆವರಣದೊಳಗೆ, ಅಥವಾ 
ಜಮೀನಿನಲ್ಲಿ ಗಮನಿಸಿದ್ದೀರಾ? ಸಸ್ಯದ ಆ ಭಾಗವು 
ಇರುವೆಗಳಂದ ತುಂಬರುವಂತೆ ಕಾಣುತ್ತದೆಯೇ? ಈ 
ಎರಡೂ ಪ್ರಶ್ನೆಗಳಗೆ ನಿಮ್ಮ ಉತ್ತರ 'ಹೌದು' 
ಎಂದಾಗಿದ್ದಲ್ಲಿ. ನೀವು ಇರುವೆಗಳು - ಸಸಿಹೇನುಗಳು 
ಮತ್ತು ಸಸ್ಯಗಳ ನಡುವಿನ ಮೂರು - ಹಾದಿಯ. 
ಕೌತುಕಮೂಡಿಸುವ, ಅಂತರ್‌ ಕ್ರಿಯೆಯನ್ನು 


ಶಾಲೆಯಲ್ವ ವಿಜ್ಞಾನ ಪಠ್ಯದಲ್ಲಿ ಒಂದು ವಿಷಯವಾಗಿ 
ಪರಿಚಯವಾಗುವುದಕ್ಲೂ ಬಹಳ ಮೊದಲೇ ತಮ್ಯ 
ಮನೆಯ ಹಾಗೂ ಶಾಲೆಯ ಸುತ್ತಮುತ್ತ ಗಮನ 


ಅಂತರ್‌ ಕ್ರಿಯೆಯನ್ನು ನಾವು 
ಏಕೆ ಮತ್ತು ಹೇಗೆ ಅಧ್ಯಯನ 
ಮಾಡುತ್ತೇವೆ? ನಿಜ ಜೀವನದಲ್ಲಿ 
ಅವರದೇ ಹಿತ್ತಲಿನ ಸಸ್ಯಗಳು, 

ಸಿಹೇನುಗಳು ಮತ್ತು 
ಇರುವೆಗಳ ಅವಲೋಕನಗಳ 
ಮೂಲಕ ಈ ಅಂತರ್‌ 
ಕ್ರಿಯೆಗಳನ್ನು ವಿದ್ಯಾರ್ಥಿಗಳಿಗೆ 
ಹೇಗೆ ಪರಿಚಯಿಸುವುದು? 


ಹರಿಸುವ ಮೂಲಕ ಮಕ್ಕಳು ಪ್ರಭೇದಗಳ ನಡುವಿನ 
ಅಂತರ್‌ ಕ್ರಿಯೆಗಳನ್ನು ಅವಲೋಕಿಸುತ್ತಾರೆ ಮತ್ತು 
ಅವುಗಳ ಕುರಿತು ಆಲೋಚಜಸುವುದಕ್ಕೆ ಆರಂಭಸಿರುತ್ತಾರೆ. 
ಇವುಗಕಲ್ಲ ಕೆಲವು ಅಂತರ್‌ ಕ್ರಿಯೆಗಳನ್ನು ಅಧ್ಯಯನ 
ಮಾಡಲು ವಿದ್ಯಾರ್ಥಿಗಳಗೆ ಅವಕಾಶ ಕಲ್ರಸುವುದು., 
ಪಠ್ಯಪುಸ್ತಕಗಳಲ್ಲರುವ ಅಮೂರ್ತ ಪರಿಕಲ್ಪನೆಗಳನ್ನು 
ತಮ್ಯದೇ ಹಿತ್ತಅನ ವಾಸ್ತವ ಜೀವಜಗತ್ತಿಗೆ ಮತು 
ತಳನು ಹಾಕುವಂತೆ ಮಾಡುವಲ್ಲ ಅಧ್ಯಾಪಕರಿಗೆ 
ನೆರವಾಗಬಲ್ಲದು. ಉದಾಹರಣೆಗೆ, ತನ್ನು ಮೈಮೇಲೆಲ್ಲ 
ಜೀವಿಗಳ೦ದ ಆವರಿಸಲ್ಪಟ್ಟರುವ 

ಸಸ್ಯವನ್ನು ನೀವು ನಿಮ್ಮ 


ಸಣ್ಣಪುಟ್ಟ 
ಯಾವುದಾದರೂ 


52 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ ' ಜುಲ್ಯೈೆ 2023 


ಗಮನಿಸಲು ಸೂಕ್ತ ಸ್ಥಳದಲ್ಲದ್ದೀರಿ ಎಂದರ್ಥ. (ಬಾಕ್ಸ್‌ 1 
ನೋಡಿ). 


ಸಸ್ಯ-ಸಸಿಹೇನು ಅಂತರ್‌ ಕ್ರಿಯೆ 
ನೀವು ಅಂದುಕೊಂಡಿರುವಂತೆಯೇ ಆ ಪುಟ್ಟ ಬಳ, 
ಹಳದಿ, ಹಸಿರು ಅಥವಾ ಕಷ್ಟು ಜೀವಿಗಳು ಆಫಿಡ್ಡಳು 
ಅಥವಾ ಸಸಿಹೇನುಗಳು ಎಂದು ಕರೆಯಲ್ಲಡುವ 
ಕೀಟಗಳಾಗಿವೆ (ಚಿತ್ರ 1 ನೋಡಿ). ಮೀಲಬಗ್‌, 
ಅಳಕೀಟಗಳು ಮತ್ತು ಸಸಿಮಿಡತೆಗಳು (ಪ್ಲಾಂಟ್‌ 
ಹಾಪರ್ಸ್‌) ಇವೇ ಮೊದಲಾದವುಗಳಂತೆ 


ಸಸಿಹೇನುಗಆಗೂ  ಸೂಜಯಂತಹ ಬಾಯಿಯ 
ಭಾಗಗಳವೆ (ಇವನ್ನು ಪ್ರೈಲೆಟ್ಟಕು ಎನ್ನುತ್ತಾರೆ) . 
ಸಸಿಹೇನುಗಳು ತಮ್ಮ ಬಾಯುಯ ಭಾಗಗಳನ್ನು 
ಸಸ್ಯದ ಮೃದುವಾದ ಭಾಗಗಳ ಒಳಗೆ ತೂರಿಸುತ್ತವೆ 
ಮತ್ತು ಸಸ್ಯವು ತನ್ನ ಪೋಷಣೆಗಾಗಿ ಸಿದ್ದಪಡಿಸುವ 
ಫ್ಲೋಯಂ ಸಾರವನ್ನು ಅವು ಹೀರಿಕೊಳ್ಳುತ್ತವೆ. ಈ 


ಬಾಕ್ಸ್‌1. 
ಸಸ್ಥ- ಸಸಿಹೇನು- ಇರುವೆ ಅಂತರ್‌ ಕ್ರಿಯೆಗಳನ್ನು 
ಪತೆ" ಮಾಡುವುದು ಮತ್ತು ಪರಿಶೀಲಿಸುವುದು: 


ಸಸ್ಕ-ಸಸಿಹೇನುಗಳು ಹಾಗೂ ಇರುವೆಗಳ ನಡುವಿನ 
ಅಂತರ್‌ ಕ್ರಿಯೆಯು ಸ್ವಾಭಾವಿಕವಾಗಿ ಹೆಚ್ಚು 
ಅವಕಾಶವಾದಿಯಾಗಿರುತ್ತದೆ ಅಥವಾ ಆಯ್ದೆಯ- 
ದಾಗಿರುತ್ತದೆ. ಅಂದರೆ ಇರುವೆಗಳು ಈ 
ಸಸಿಹೇನುಗಳೊಂದಿಗೆ ವರ್ಷವಿಡೀ ಸಹಯೋಗ- 
ದಲ್ಪರಬಹುದು ಅಥವಾ ಇಲ್ಲದೆಯೂ ಇರಬಹುದು. ಈ 
ಸಸಿಹೇನು - ಇರುವೆ ಸಹಯೋಗವು ಆಹಾರ 
ಸಂಪನ್ಮೂಲಗಳು, ಯತುಮಾನ, ಇರುವೆ 
ಸಮುದಾಯದ ಅಗತ್ಯಗಳು, ಮತ್ತು ಆತಿಥೇಯ 


ಫೈಟೋಫೇಗಸ್‌ ( ಫೈಟೋ ಸಸ್ಯ, ಫೇಜ್‌ 
ಸೇವಿಸುವುದು) ಅಥವಾ ಸಾರ- ಹೀರುವ 
ಕೀಟಗಳಂದ ಉಂಬಾಗುವ ಪೋಷಕಾಂಶದ 


ನಷ್ಟವು. ಆ ಸಸ್ಯದ ಆರೋಗ್ಯದ ಮೇಲೆ ಪರಿಣಾಮ 
ಜರುತ್ತದೆ ಮತ್ತು ಅದರ ಭಾಗಗಳು 
ಬಾಡಿಹೋಗುವಂತೆ, ಹಳದಿ ಬಣ್ಣಕ್ಕೆ ತಿರುಗುವಂತೆ 


ಸಸ್ಯದ ಖಯತುಮಾನಿಕ ಚಟುವಟಕೆಗಳು (ಅಂದರೆ 
ಮೊಗ್ಗು, ಹೂ ಡುವುದು ಮತ್ತು ಹಣ್ಣಾಗುವುದು. 


ಇತ್ಯಾದಿ ಘಟನೆಗಳ ಮೇಲೆ ಬಲವಾಗಿ 
ಅವಲಂಜತವಾಗಿದೆ) .  ಚಳಗಾಲದಲ್ತ್ಪನ ಪರಿಸರ 
ಪರಿಸ್ಥಿತಿಗಳು ಸಸಿಹೇನು ಮತ್ತು ಇರುವೆಗಳ 


ಚಲನವಲನಗಳ ಮೇಲೆ ಮಿತಿ ಹೇರುವುದರಿಂದ 
ಇಂತಹ ಸಹವರ್ತನೆಗಳನ್ನು ಬೇಸಗೆಯ ಕಾಲದಲ್ಲ 
( ಮಾರ್ಚ್‌/ ಎಪ್ರಿಲ್‌- ಜುಲೈ) ಮತ್ತು ಮಾನ್ಸೂನ್‌ 
ನಂತರ ( ಸೆಪ್ಜೆಂಬರ್‌/ ಅಕ್ಟೋಬರ್‌- ನವೆಂಬರ್‌) 
ಪರಿಶೀಅಸುವುದು ಉತ್ತಮ. ಇಂತಹ 
ಸಹಯೋಗವನ್ನು ಎತ್ತರದ ಮರಗಳು ಅಥವಾ 
ಎತ್ತರದಲ್ಲರುವ ರೆಂಬೆಕೊಂಬೆಗಕ್ಲ ನೋಡುವುದು 
ಕಷ್ಟಸಾಧ್ಯವಾದರೂ, ಸುಮಾರು 3-5 ಮೀಟರ್‌ 


ಚಿತ್ರ 1. ಸಸ್ಯದ ಪ್ಲೋಯಂ ಸಾರವನ್ನು ಹೀರುವುದಕ್ಕಾಗಿ ಸಸಿಹೇನುಗಳು ಸೂಜಿಯಂತಹ ತಮ್ಮ ಬಾಯಿಯ ಭಾಗಗಳನ್ನು 
ಆತಿಥೇಯ ಸಸ್ಯದೊಳಗೆ ತೂರಿಸುತ್ತವೆ. 


ಕೃಪೆ: ಕೆಂಟ್‌ ಲೋಪ್ಪರ್‌, ಯುಎಸ್‌ ಕೃಷಿ ಇಲಾಖೆ, ವಿಕಿಮೀಡಿಯಾ ಕಾಮನ್ಸ್‌. URL: https://commons. 
wikimedia.org/wiki/File:Schizaphis_graminum_usda_(cropped).jpg. License: CC-BY. 


ಮಾಡುತ್ತವೆ. ಜೊತೆಗೆ ಅವು ಸಸ್ಯದ 
ಸಂತಾನೋತ್ಪತ್ತಿಯ ಸಾಮರ್ಥ್ಯದ ಮೇಲೂ 
ಪರಿಣಾಮ ಬೀರಿ ಹಣ್ಣು ಮತ್ತು ಜೀಜದ 
ಉತ್ಪತ್ತಿಯನ್ನು ಕುಗ್ಗಿಸಬಹುದು. 


ಎತ್ತರದ ಮರಗಳು ಇಲ್ಲವೇ ಕೆಳಗಿನ ಮಟ್ಟದಲ್ಲರುವ 
ರೆಂಬೆಗಳ ಸುಲಭವಾಗಿ ನೋಡಬಹುದು. ಸಸ್ಯದ 
ಭಾಗಗಳ ಮೇಲೆ ಓಡಾಡುವ ಇರುವೆಗಳ 
ಬೆನ್ನುತ್ತುವುದರಿಂದ ಇಂತಹ ಸಹವರ್ತನೆಗಳ ನಿಜವಾದ 
ಸ್ಥಾನವನ್ನು ಪತ್ತೆಮಾಡಲು ಅಗತ್ಯವಾದ ಸುಳವು 
ಸಿಗಬಹುದು. ಹಲವಾರು ಬಾರಿ ಸಸ್ಯದ ತುದಿಭಾಗದಲ್ತ 


ಸಪಸಿಹೇನು ಮುತ್ತಿಕೊಂಡಿರುವುದನ್ನೂ ನಾವು 
ಕಾಣುತ್ತೇವೆ. ಒಂದು ಬಾರಿ ಇಂತಹ 
ಸಹವರ್ತನೆಯನ್ನು ಗುರುತಿಸಿದ ನಂತರ, ಸಸ್ಯ- 


ಸಸಿಹೇನು - ಇರುವೆ ಸಹವರ್ತನೆಯ ಹಲವು 
ಲಕ್ಷಣಗಳಗಾಗಿ  ಪರಿಶೀಅಸಬಹುದು ( ಸಸ್ಯ- 
ಸಸಿಹೇನು- ಇರುವೆ ಅಂತರ್‌ ಕ್ರಿಯೆಗಳ ಮೇಲಿನ 
ಪರಿಶೀಲನೆಗಳ ಪಟ್ಟಿಯನ್ನು ನೋಡಿ). 


ಬಾಕ್ಸ್‌ 2. ಪದಕೋಶ: 


*« ಪ್ಲೋಯಂ ಸಾರ: ಉತ್ಪನ್ನವಾಗುವ 
ಪೋಷಕಾಂಶ ಭರಿತ ಆಹಾರ ಸಂಪನ್ಮೂಲ. 
ಫ್ಲೋಯಂನ ಮೂಲಕ ಆಹಾರ ಸಾಗಾಟವಾಗುವ 
ಕ್ರಿಯೆಯ ಆಧಾರದಲ್ಲ ಹೆಸರಿಡಲಾಗಿದೆ (ಫ್ಲೋಯಂ 
ಎಂದರೆ ಸಸ್ಯದ ವಿವಿಧ ಭಾಗಗಳಗೆ ಆಹಾರ ಸಾಗಾಟ 
ಮಾಡುವ ಒಂದು ಕೊಳವೆ ಮಾರ್ಗವಾಗಿದೆ). ಸಕ್ಕರೆ 
ಹಾಗೂ ಅಮ್ಯೆನೋ ಅಆಮ್ಲಗಳಂದ ಸಮೃದ್ಧವಾಗಿರುವ 
ಇದು ಸಸ್ಯದ ಬೆಳವಣಿಗೆ ಹಾಗೂ ಅಭವೃದ್ಧಿಗೆ 
ಪೋಷಣೆಯನ್ನು ಒದಗಿಸುತ್ತದೆ. 


ಸಸ್ಯದಲ್ಲ 


*ವೊಲಟೆ ಲ್‌ ಆರ್ಗಾನಿಕ್‌ ಕಂಪೌಂಡ್ಸ್‌ 
(ವಿಒಸಿ-ಬಾಷ್ಟೀಭವಿಸುವ ಸಾವಯವ ಸಂಯುಕ್ತಗಳು) 
ಗಾಅಯೊಂದಿಗೆ ಸಂಪರ್ಕಕ್ಕೆ ಬಂದಾಗ ತ್ವರಿತವಾಗಿ ಆರಿ 
ಹೋಗುವ ರಾಸಾಯನಿಕ ಸಂಯುಕ್ತಗಳು. ಪ್ರಭೇದಗಳ 
ನಡುವಿನ ಸಹವರ್ತನೆಯ ಸಮಯದಲ್ತ್ಲ ಕೀಟಗಳಂದ 
ಸ್ರವಿಸಲ್ಪಡುವ ಈ ರಾಸಾಯನಿಕಗಳು ಪ್ರಭೇದಗಳ 
ನಡುವೆ ಸಂಪಹನೆಗೆ ನೆರವಾಗುತ್ತವೆ. 


ನೈಸರ್ಗಿಕ ಅಥವಾ ಸ್ವಾಭಾವಿಕ ಶತ್ರುಗಳು: 

ಒಂದು ನಿರ್ದಿಷ್ಟ ಪ್ರಭೇದವನ್ನು ಬೇಟಿಯಾಡುವ 
ಅಥವಾ ಅವುಗಳ ಮೇಲೆ ಪರಾವಲಂಬಗಳಾಗುವ 
ಪ್ರಭೇದಗಳು. 


* ಮರ್ಮೆಕೋತಫಿಲಸ್‌ (ಇರುವೆ-ಪ್ರೇಮಿ) 
ಸಸಿಹೇನುಗಳು: 

ಎರಡು ಪದಗಳಂದ ಸೃಷ್ಟಿಯಾಗಿರುವುದು - 
ಮರ್ಮೆಕೋ ಅಂದರೆ 'ಇರುವೆಗಳು'; ಮತ್ತು 'ಫಿಲಅ' 
ಅಂದರೆ ಪ್ರೇಮ ಎಂದರ್ಥ. ಈ ಪದವು ಇರುವೆಗಆಂದ 
ಸಲಹಲ್ಲಡುವ ಸಸಿಹೇನಿನ ಪ್ರಭೇದಕ್ಕೆ ಸಂಬಂಧಿಸಿದೆ. 


ಐ ಪಂಡೆರ್‌... ರೀಡಿಸ್ಳವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 53 


ಚಿತ್ರ. 2. ಸಸಿಹೇನುಗಳು ಸ್ರವಿಸುವ ಜೇನಬಿಂದುವನ್ನು ಕೆಲವು ಇರುವೆಗಳು ಹೊರತೆಗೆಯುತ್ತವೆ ಮತ್ತು ಸೇವಿಸುತ್ತವೆ. 


ಕೃಪೆ: ಜೆಮಲಿಕ್‌ URL: https://commons.wikimedia.org/wiki/File:Ant_feeding_on_honeydew.JPG. 
License: CC-BY-SA. 


ಸಸಿಹೇನುಗಳು ಮೊಸಾಲುಕ್‌ ವೈರಸ್‌ ಮತ್ತು ಆಲೂಗಡ್ಡೆಯ ವೈರಸ್‌ ಇವೇ ಮೊದಲಾದ 
ಅಪಾಯಕಾರಿಯಾದ ಸಸ್ಯ ವೈರಸ್ಥಳನ್ನು, ಹೊತ್ತುತರಬಲ್ಲವು. ಈ ವೈರಸ್ಸಳು ಆಹಾರ ಹೀರುತ್ತಿರುವ ಸಸಿಹೇನಿನ 
ಮೂಲಕ ತಮ್ಯ ಆತಿಥೇಯ ಸಸ್ಯಗಳ ಒಳಗೆ ಪ್ರವೇಶಿಸಬಲ್ಲವು. ಸಸಿಹೇನುಗಳು ಮುತ್ತಿಕೊಳ್ಳುವುದರಿಂದ 
ಬಲಹೀನವಾದ ಸಸ್ಯವು ಮೇಲೆ ಹೇಳದ ರೋಗಗಳಗೆ ಅಥವಾ ಬೇರೆ ರೋಗಗಳಗೆ ಬೇಗನೆ ತುತ್ತಾಗಿಬಡುತ್ತದೆ. 
ಸಸಿಹೇನು. ಸಸ್ಯಕ್ಕೆ ನಷ್ಟ ಉಂಟುಮಾಡಿ ತಾನು ಲಾಭ ಪಡೆಯುವುದರಿಂದ, ಸಸ್ಯ-ಸಸಿಹೇನು ಅಂತರ್‌ 
ಕ್ರಿಯೆಯು ವಾಸ್ತವ ಜಗತ್ತಿನಲ್ಲ ಒ೦ದು ಶತ್ರುತ್ತದ (ಪರಾವಲ೦ಜ) ಅಂತರ್‌ ಕ್ರಿಯೆಗೆ ಉದಾಹರಣೆಯಾಗಿದೆ. 


ಚಿತ್ರ. 3. ಕೆಲವು ಇರುವೆಗಳು ಸಸಿಹೇನುಗಳನ್ನು ಅವುಗಳ ನೈಸರ್ಗಿಕ ಶತ್ರುಗಳಿಂದ ರಕ್ಷಿಸುತ್ತವೆ. 


ಕೃಪೆ: ಜೆರ್ಸಿ ಗೊರೆಕಿ, ಪಿಕ್ಸಾಬೆೇ URL: https://pixabay.com/photos/ants-aphids-kennel-leaf-macro-1271768/. 
License: CCO. 


54 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ಜುಲೈ 2023 


ಬಾಕ್ಸ್‌ 3: 

ನಿಮ್ಮ ಹಿತ್ತಲಿನಲ್ಲಿ ಇರುವೆ ಹಾಗೂ 
ಇರುವೆಪ್ರೇಮಿ ಸಸಿಹೇನುಗಳನ್ನು 
ಗುರುತಿಸುವುದು: ಇರುವೆಗಳಿಗೆ ಇವು ನೆರವಿಗೆ 
ಬರಬಲ್ಲವು: 

htitp:// www.antkey.org/en 
and htips://www. 
antweb.org/. 

ಸಸಿಹೇನುಗಳಗೆ, ಇವುಗಳನ್ನು ಮೋಡಿ: 
htitp://aphid.aphidnet.org/cr 
edits.php vಥವಾ 
https://influentialpoints.com/ 


Blog/ 
How_to_identify_aphids_from 


ಸಸಿಹೇನು-ಇರುವೆ ಅಂತರ್‌ ಕ್ರಿಯೆ 


ಸಸಿಹೇನುಗಳು ಫ್ಲೋಯಂ ಸಾರವನ್ನು 
ಸೇವಿಸುವಾಗ, ಅವು ತಮ್ಯ ಮಲದ್ದಾರದಿಂದ 
ಅಂಬಾಗಿರುವ, ಸಕ್ಕರೆಯ ಅಂಶವನ್ನು ಹೊಂದಿರುವ. 
ಹೋಷಕಾಂಶಭರಿತ  ದವವಾದ ಜೇನುಜಬಂದು 
(ಹನಿಡ್ಯೂ)ವನ್ನು ವಿಸರ್ಜಸುತ್ತವೆ. ಇವು ಕೆಲವು 
ನಿರ್ದಿಷ್ಟ ಪ್ರಭೇದಗಳ ಇರುವೆಗಳನ್ನು ಆಕರ್ಷಿಸುತ್ತವೆ. 
ಹೇಗೆ? ಅಧ್ಯಯನಗಳು ಹೇಳುವಂತೆ, ಈ 
ಇರುವೆಗಳಲ್ಲ ನಮ್ಮ ಮೂಗಿನಂತೆ ಕೆಲಸ ಮಾಡುವ. 
ಫ್ರಾಣಶಕ್ತಿಯುಳ್ಳ ಹಾಲೆಗಳರುತ್ತವೆ ( ಆಲ್ಲ್ಯಾಕ್ಷರಿ 
ಲೋಬ್‌). ಇವು ಇರುವೆಗೆ ಜೀನಬಂದುವಿನಲ್ಲರುವ 
ಕೆಲವು ಬಾಷ್ಟಶೀಲ ಸಾವಯವ ಸಂಯುಕ್ತಗಳ 
(ಪೊಲಬಟ್ಯಿಲ್‌ ಆರ್ಗಾನಿಕ್‌ ಕಂಪೌಂಡ್‌- ವಿಒಸಿ) 
ಅಸ್ತಿತ್ತವನ್ನು 'ವಾಸನೆ'ಯ ಮೂಲಕ ಗ್ರಹಿಸಲು 
ನೆರವಾಗುತ್ತವೆ (ಬಾಕ್‌ 2 ನೋಡಿ). ಈ ವಿಒಸಿಗಳು 
ಸಸಿಹೇನುಗಕಳ ಕರುಳನ ಒಳಪದರದ ಮೇಲೆ 
ವಾಸಿಸುವ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳ 
ಕ್ರಿಯೆಯುಂದಾಗಿ ಉತ್ತನ್ನವಾಗುತ್ತವೆ.2 ಇರುವೆಗಳು 
ಜೇನುಜಂದುಗಳನ್ನು ಸೇವಿಸುತ್ತವೆ ಮತ್ತು 
ಸಸಿಹೇನುಗಳನ್ನು ಒಟ್ಟುಗೂಡಿಸಿ ಅವುಗಳ ಆರೈಕೆ 
ಮಾಡುತ್ತವೆ (ಚಿತ್ರ ೭2 ನೋಡಿ). ಇನ್ನು ಕೆಲವು 
ಇರುವೆ ಪ್ರಭೇದಗಳು ಸಸಿಹೇನುಗಳ ನೈಸರ್ಗಿಕ 
ಶತ್ರುಗಳನ್ನು ಹಿಮೈಟ್ಟಸುತ್ತವೆ (ಬಾಕ್ಸ್‌ 2 ನೋಡಿ).”” 
ಇವುಗಳಲ್ಲಿ ಸಸಿಹೇನುಗಳನ್ನು ಬೇಟಿಯಾಡುವ 
ಅಥವಾ ಅದರ ದೇಹದೊಳಗೆ ಮೊಟ್ಟೆ ಇಡುವ 
ಲಾರ್ವಾ ಅಥವಾ ಪ್ರೌಢಾವಸ್ಥೆಯ ಜೀರುಂಡೆ 
(ಲೇಡಿಬರ್ಡ್‌ ಬೀಟಲ್‌), ಹಾರುಕೀಟಗಳು (ಹವರ್‌ 
ಫೈಸ್‌). ಮತ್ತು ಪರಾವಲಂಜ ಕಣಜದ ಹುಳ, ಇವೇ 
ಮೊದಲಾದ ಕೀಟಗಳೂ ಇರುತ್ತವೆ. (ಚಿತ್ರ 3 
ನೋಡಿ). 


ಈ ಎರಡೂ ಸಂಗಾತಿಗಳು ಈ ಸಹಬಾಳ್ಷೆಯಿಂದ 
ಪ್ರಯೋಜನ ಪಡೆಯುವುದರಿಂದ, ಸಸಿಹೇನು- 
ಇರುವೆ ಅಂತರ್‌ ಕ್ರಿಯೆಯು ವಾಸ್ತವ ಜಗತ್ತಿನಲ್ಲ 


ಪರಸ್ಪರತೆಯ ಅಂದರೆ ಪರಸ್ಪರ ಅವಲಂಬನೆಯ 


ಉದಾಹರಣೆಯನ್ನು ಒದಗಿಸುತ್ತದೆ.3.4.5 ಈ 
ರೀತಿಯ ಅವಲಂಬನೆಯು "ರಕ್ಷಣೆಗಾಗಿ ಆಹಾರದ 
ಪರಸ್ಪರಾವಲಂಬನೆ ಪರಸ್ಪರತೆ” ಎಂದು 
ಕರೆಯಲ್ಪಡುತ್ತದೆ.” 


ಇಷ್ಟಾಗಿಯೂ. ಉಳದ ಹಲವಾರು ಪ್ರಭೇದಗಳ 
ನಡುವಿನ ಅಂತರ್‌ ಕ್ರಿಯೆ ಗಳಂತೆಯೇ, ಇರುವೆ- 
ಸಸಿಹೇನು ಸಹಬಾಕ್ತೆಯೂ ಸಹ ಮೇಲುನೋಟಕ್ಕೆ 


ಕಾಣುವುದಕ್ಕಿಂತ ಹೆಚ್ಚು ಸಂಕೀರ್ಣವೂ, 
ಚಲನಶೀಲವೂ ಆಗಿದೆ. ಹೆಚ್ಚಿನ ಇರುವೆಗಳು 
ಅವಕಾಶವಾದಿಯಾದ ಮೇವು ಹುಡುಕುವ 


ಜೀವಿಗಳಾಗಿವೆ - ಅವು ತಮ್ಯ ಸಮುದಾಯದ 
ಅಗತ್ಯಗಳ ಪೂರೈಕೆಗಾಗಿ ಏನು ಸಿಕ್ಕದರೂ 
ಕಬಳಸುತ್ತವೆ. ಹಾಗಾದರೆ ಇರುವೆಗಳು 
ಸಸಿಹೇನುಗಳನ್ನು ಬೇಟಿಯಾಡುತ್ತವೆಯೇ ಎನ್ನುವ 
ಪ್ರಶ್ನೆ ಬರಬಹುದು. ಹಾಗಾಗುವುದೂ ಉಂಟು, 
ಅವುಗಳ ಪ್ರೋಟೀನ್‌ ಅಗತ್ಯವು ಶರ್ಕರಪಿಷ್ಟದ 
ಅಗತ್ಯವನ್ನು ಮೀರಿದಾಗ (ಇದು ಸಾಮಾನ್ಯವಾಗಿ 
ಜೇನುಜಬಂದುವನ್ನು ಸೇವಿಸುವುದರ ಮೂಲಕ 
ಪೂರೈಕೆಯಾಗುತ್ತಿರುತ್ತದೆ) ಹಾಗಾಗಬಹುದು. 
ಇಂತಹ ಸನ್ನಿವೇಶಗಳಲ, ಸಸಿಹೇನು-ಇರುವೆಗಳ 
ನಡುವಿನ ಅಂತರ್‌ ಕ್ರಿಯೆಯು ಪರಸ್ಪರ 
ಲಾಭದಾಯಕವಾಗಿರುವುದರ ಬದಲಾಗಿ ಪರಸ್ಪರ 
ಶತ್ತುತ್ತದ ಪ್ರಭಾವವನ್ನು ತಾಳುತ್ತವೆ. ಆದರೂ. 
ಅಧ್ಯಯನಗಳು ಹೇಳುವುದೇನೆಂದರೆ, ಇರುವೆಗಳು 
ಇರುವೆ-ಪ್ರೇಮಿ ಸಸಿಹೇನುಗಳಗಿಂತ ಹೆಚ್ಚು ಇರುವೆ- 


ಪ್ರೇಮಿಗಳಲ್ಲದ ಸಸಿಹೇನುಗಳನ್ನು ಬೇಟಿ- 
ಯಾಡುವುದನ್ನು ಇಷ್ಟಪಡುತ್ತವೆ (ಬಾಕ್ಸ್‌ 
ನೋಡಿ) .” ಇದು ಮತ್ತೊಂದು ಪ್ರಶ್ನೆಗೆ ಎಡೆ 


ಮಾಡಿಕೊಡುತ್ತದೆ - ಈ ಎರಡು ವಿಭನ್ನ ಪ್ರರೂಪದ 
ಸಸಿಹೇನುಗಳನ್ನು ಗುರುತಿಸಲು ಇರುವೆಗಳಗೆ 
ಸಾಧ್ಯವಾಗುವುದು ಹೇಗೆ? ಅಧ್ಯಯನಗಳ ಪ್ರಕಾರ 
ಪ್ರತಿ ಪ್ರಭೇದದ ಸಸಿಹೇನಿನ ದೇಹದ ವಾಸನೆಯಲ್ವ 
ತನ್ನದೇ ಆದ, ಕ್ಯುಟಕ್ಕುಲಾರ್‌ ಹೈಡ್ರೋಕಾರ್ಬನ್ನಳು 
(ಸಿಹೆಚ್ಚಿ)ಿ ಎಂಬ ಹೆಸರಿನ, ನಿರ್ದಿಷ್ಟ ರಾಸಾಯನಿಕ 
ವಸ್ತುಗಳರುತ್ತವೆ. ಈ ಸಿಹೆಚ್ಚಗಳ ಸ್ವಭಾವವನ್ನು 
ಅವಲಂಜಸಿ, ಒಂದು ಸಸಿಹೇನಿನ ಪ್ರಭೇದ ಮತ್ತು 


ಕೃತಜ್ಞತೆಗಳು: 


ಅದನ್ನು ಸಲಹುವ ಇರುವೆ ಪ್ರಭೇದಗಳ ನಡುವಿನ 
ಸಹಬಾಕ್ಷೆಯು ಅನಿವಾರ್ಯವಾಗಿರಬಹುದು 
(ಎರಡೂ ಪ್ರಭೇದಗಳು ಸಂಪೂರ್ಣವಾಗಿ ಪರಸ್ಪರ 
ಅವಲಂಜತವಾಗಿರುವುದು ಮತ್ತು ಒಂದಿಲ್ಲದೆ 
ಇನ್ನೊಂದು ಬದುಕುಆಯುವುದು ಸಾಧ್ಯವಾಗ- 
ದಿರುವುದು) ಅಥವಾ ಅನುಮೋದಕ 
ರೀತಿಯದಾಗಿರಬಹುದು ( ಅಂದರೆ ಇರುವೆ 
ಪ್ರಭೇದವು ಸಸಿಹೇನಿನ ಪ್ರಭೇದದ ಮೇಲೆ ಭಾಗಶಃ 
ಅವಲಂಚತವಾಗಿರುವುದು) . ಈ ಸಿಹೆಚ್ಚಿಗಳು 
ಸಂಗಾತಿ ಇರುವೆ ಪ್ರಭೇದಕ್ಕೆ ಇರುವೆ- ಪ್ರೇಮಿ 
ಸಸಿಹೇನು ಮತ್ತು ಇರುವೆ - ಪ್ರೇಮಿಯಲ್ಲದ 
ಸಸಿಹೇನಿನ ನಡುವಣ ವ್ಯತ್ಯಾಸವನ್ನು ಪತ್ತೆ 
ಮಾಡಲೂ ನೆರವಾಗಬಲ್ಲವು.' 


ಸಸ್ಯ-ಇರುವೆ ಅಂತರ್‌ ಕ್ರಿಯೆ 


ಕೆಲವು ಇರುವೆ ಪ್ರಬೇಧಗಳು ಅತಿಥೇಯ ಸಸ್ಯಗಳಗೆ 
ಸಾರ - ಹೀರದ ಕಂಬಳಹುಳಗಳು ಮತ್ತು 
ಜೀರುಂಡೆಗಳಂತಹ ಕೀಟಗಳ ವಿರುದ್ಧ ರಕ್ಷಣಿ 
ಒದಗಿಸುತ್ತವೆ ಎನ್ನುವ ವಿಚಾರವನ್ನು ಸಸ್ಯಗಳು, 
ಇರುವೆಗಳು ಮತ್ತು ಸಸಿಹೇನುಗಳ ನಡುವಿನ 
ಅಂತರ್‌ ಕ್ರಿಯೆಗಳ ಮೇಲಅನ ಅಧ್ಯಯನಗಳು 
ಬೆಳಗೆ ತಂದಿವೆ.8 ಇನ್ನು ಹಲವು ಅಧ್ಯಯನಗಳು 
ಜೇನಜಂದುವಿನ ಸಂರ್ರಹವು ಶಿಲೀಂದ್ರ 
ಸೋಂಕುಗಳಗೆ ಆಹ್ಞಾನ ನೀಡುತ್ತವೆ ಎನ್ನುವುದನ್ನು 
ಸಾಜೀತುಪಡಿಸಿವೆ. ಸಸ್ಯಗಳ ಮೇಲಅರುವ ಈ 
ಜೇನಜಂದುಗಳನ್ನು ಸ್ವಚ್ಛದೊಳಸುವ ಮೂಲಕ 
ಇರುವೆಗಳು ಶಿಅಂದ್ರ ಸೋಂಕುಗಳ ವಿರುದ್ಧವೂ 
ಸಸ್ಯಗಳಗೆ ರಕ್ಷಣೆ ಒದಗಿಸುತ್ತವೆ.೨,1೦ ಅಂದರೆ 
ಸಸಿಹೇನುಗಳಂದ ಆತಿಥೇಯ ಸಸ್ಯಗಳಗೆ 
ಉಂಬಲಾಗುವ ಹಾನಿಯ ಹೊರತಾಗಿಯೂ 
ರಕ್ಷಣಾತ್ಕಕ ಇರುವೆಗಳ ಉಪಸ್ಥಿತಿಯು ಆತಿಥೇಯ 
ಸಸ್ಯಕ್ಕೆ ಇನ್ನಷ್ಟು ಹಾನಿಯಾಗುವುದರ ವಿರುದ್ಧ 
ರಕ್ಷಣೆಯನ್ನು ಒದಗಿಸುತ್ತದೆ. 


ಅಂತಿಮನುಡಿ 


ಸಸ್ಕೃ- ಸಸಿಹೇನು- ಇರುವೆಗಳ ಕಂಡುಬರುವ 
ಅಂತರ್‌ ಕ್ರಿಯೆಗಳಂತಹ ಪ್ರಭೇದಗಳ ನಡುವಿನ 
ಅಂತರ್‌ ಕ್ರಿಯೆಗಕ ಮೇಲಅನ ವಿವರವಾದ 
ಅಧ್ಯಯನಗಳು ಇಂತಹ ಅಂತರ್‌ ಕ್ರಿಯೆಗಳಲ್ಲರುವ 
ಸಂಕೀರ್ಣ ಹಾಗೂ ಚಲನಶೀಲ ಪ್ರಕೃತಿಯನ್ನು 
ಹಾಗೂ ಪರಿಸರ ಸಮತೋಲನದಲ್ಲ ಅವುಗಳ 
ಪಾತ್ರವನ್ನು ಅರ್ಥಮಾಡಿಕೊಳ್ಳಲು ನೆರವಾಗಬಲ್ಲವು. 
ಉದಾಹರಣೆಗೆ, ಕೆಲವು ಅಧ್ಯಯನಗಳು 
ತೋರಿಸುವಂತೆ ಇರುವೆಗಳಗೆ ಸಸಿಹೇನುಗಳ 
ಸಂಪರ್ಕದ ಅವಕಾಶವನ್ನು ತಪ್ಪಿಸಿದಾಗ 
(ಲ್ಯಾಂಗಲ್ಬುಟ್ನಂತಹ ಅಂಬಲಾದ ಕೀಟತಡೆಯನ್ನು 
ಬಳಸಿಕೊಂಡು) , ಸಸಿಹೇನಿನ ಸಮುದಾಯದ 
ಗಾತ್ರದಲ್ಲ ಇಳಕೆಯಾಗುತ್ತದೆ. ಇದು ಸಸಿಹೇನುಗಳ 
ಸ್ವಾಭಾವಿಕ ಶತ್ರುಗಳಾದ ಕೀಟಗಳ ಸಂಖ್ಯೆಯಲ್ಲಿ 
ಹೆಚ್ಚಳವನ್ನು ಉಂಟುಮಾಡುತ್ತದೆ ಹಾಗೂ 
ಆತಿಥೇಯ ಸಸ್ಯದ ಭಕ್ಷಣೆಯನ್ನೂ ಹೆಚ್ಚಿಸುತ್ತದೆ. 
ಪರಿಣಾಮವಾಗಿ ಇದು ಆತಿಥೇಯ ಸಸ್ಯದ ಹಾಗೂ 
ಸಸಿಹೇನುಗಳ ಆರೋಗ್ಯದ ಮೇಲೂ 
ಪ್ರಭಾವಜೀರುತ್ತದೆ. ಹೀಗೆ ಹೊರಗುಆದ ಇರುವೆ- 
ಪ್ರೇಮಿ ಇರುವೆಗಳು ಕೀಟಬೇಟಿಯ ಕಡೆಗೆ ಒಲವು 
ತೋರುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದು 
ಕಂಡುಬಂದಿದೆ. ಅಂದರೆ ಅವು ಶರ್ಕರಪಿಷ್ಟ ಆಹಾರದ 
ಬದಲು ಪ್ರೋಟೀನ್‌ ಸಮೃದ್ಧ ಆಹಾರದ ಕಡೆಗೆ 
ವಾಲುವ ಅಹಾರ ಸಂಗ್ರಹ ವರ್ತನೆಯ ಕಡೆಗೆ 
ಹೊರಳುತ್ತವೆ ಎನ್ನುವುದನ್ನು ಇದು ತೋರಿಸುತ್ತದೆ. 
ಈ ರೀತಿಯಾಗಿ ವೈಜ್ಞಾನಿಕ ಶೋಧನೆಗಳ ಮೂಲಕ 
ಸಸ್ಯ-ಸಸಿಹೇನು-ಇರುವೆಗಳ ನಡುವಿನ ಅಂತರ್‌ 
ಕ್ರಿಯೆಯ ಕುರಿತಾಗಿ ಪರಿಸರ ವಿಜ್ಞಾನಿಗಳು 
ಕಂಡುಕೊಂಡ ಕೆಲವು ಆಸಕ್ತಿದಾಯಕ 
ಒಳನೋಟಗಳನ್ನು ವಿದ್ಯಾರ್ಥಿಗಳಗೆ ಪರಿಚಯು- 
ಸುವುದರ ಮೂಲಕ, ಮಕ್ಕಳ ಪಠ್ಯಕ್ರಮದಲ್ಲ 
ಜೀವವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಬರುವ ಇಂತಹ 
ವಿಚಾರಗಳ ಬಣ್ಣೆ ವಿದ್ಯಾರ್ಥಿಗಳಲ್ಲ ಕುತೂಹಲ 
ಮೂಡುವಂತೆ. ಅವರು ಆಸಕ್ತ ಬೆಳೆಸಿಕೊಳ್ಳುವಂತೆ 
ಮಾಡಬಹುದು. ಜೊತೆಗೆ ಇದು ವೈಜ್ಞಾನಿಕ 
ಶೋಧನೆಯ ಪ್ರಭಾವ ಮತ್ತು ಪ್ರಕ್ರಿಯೆಗಳ ಕುರಿತಾದ 
ಅವರ ಜ್ಞಾನವನ್ನು ಇನ್ನಷ್ಟು ಗಟ್ಟಿಗೊಆಸಬಹುದು 
ಹಾಗೂ ವಿಸ್ತರಿಸಲೂಬಹುದು. 


ಲೇಖಕರು ಧನಸಹಾಯಕ್ಕಾಗಿ ಜೈವಿಕ ತಂತ್ರಜ್ಞಾನ ಇಲಾಖೆ (ಡಿಬಟ), ಭಾರತ ಸರಕಾರಕ್ಷೆ ಆಭಾರಿಯಾಗಿದ್ದಾರೆ (Project No. DBT-NER/Agri/24/2013 dated 
30/03/2015). ನಮ್ಯ ಸಂಶೋಧನೆಯಲ್ಲ ಸಹಯೋಗ ನೀಡಿರುವ ನ್ಯಾಶನಲ್‌ ಸೆಂಟರ್‌ ಫಾರ್‌ ಬಯಲಾಜಕಲ್‌ ಸಯನ್ಸಸ್‌ (ರಾಷ್ಟ್ರೀಯ ಜೀವವಿಜ್ಞಾನ ಕೇಂದ್ರ- 
ಎನ್‌ನಸಿಬಎಸ್‌), ಭಾರತೀಯ ವಿಜ್ಞಾನ ಸಂಸ್ಥೆ (ಐಐಎಸ್‌ಸಿ), ಮತ್ತು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ (ಯುಎಎಸ್‌), ಬೆಂಗಳೂರು ಇವರಿಗೆ ಅವರು ವಿದ್ಯಾರ್ಥಿಗಳಗೆ 
ನಡೆಸಿರುವ ಕಾರ್ಯಗಾರ ಮತ್ತು ತರಬೇತಿ ಕಾರ್ಯಕ್ರಮಗಳಗಾಗಿ ಕೃತಜ್ಞತೆ ಸಲ್ಲಸುತ್ತೇವೆ. ಈ ಹಸ್ತಪ್ರತಿಯ ತಯಾರಿಯ ಸಮಯದಲ್ಲ ತಮ್ಮ ಅಮೂಲ್ಯ ಸಲಹೆಗಳನ್ನು 
ನೀಡಿರುವ ಡಾ. ಶಾನನ್‌ ಅ ಓಲ್ಪನ್‌ (Dr. Shannon B. Olsson), @ಾ. ಜಾಂಬ್ಟೀ weನo (Dr. Joyshree Chanam), ಥಾ. ಲೂಪಿ ನಾಂಧ್ರ್ರ (Dr. Lucy Nongbri) Ge. 
ದಿಬ್ಯೇಂದು ಅಧಿಕಾರಿ (Dr. Dibyendu Adhikari). ಡಾ. ರಘುವರ್‌ ತಿವಾರಿ (Dr. Raghuvar Tiwary). ಸತ್ಯಜೀತ್‌ ಗುಪ್ತಾ (Satya Gupta), ಮತ್ತು ಅನಿತಾ 
ಗುಪ್ತಾ (Aಗt೩ Gupta) ಇವರುಗಳಗೆ ಹೃದಯಾಂತರಾಳದ ಧನ್ಯವಾದಗಳು. ಅಗತ್ಯವಿದ್ದಾಗ ನೆರವು ನೀಡಿ ಸಹಕರಿಸಿದ ಪ್ರೊ. ಉಮಾ ರಾಮಕೃಷ್ಣನ್‌ (Prof. Uma 
Ramakrishnan), ಡಾ. ಥ್ರುಬ ಶಮಾ (Dr. Dhruba Sharma) ಮತ್ತು ಡಾ. ಅರ್ಕಮಿತ್ರ ವಿಷ್ಣು (Dr. Arkamitra Vishnu) ಇವರಿಗೆ ಕೃತಜ್ಞತೆಗಳು. ಶಿಲಾ೦ಗ್‌ನ 
ಈಶಾನ್ಯ ಪರ್ವತ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಲಕ್ಷೋವಿನ ರಾಷ್ಟ್ರೀಯ ಸಸ್ಯಶಾಸ್ತ್ರ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು, ಇವರು 


ನೀಡಿರುವ ಅಗತ್ಯ ಸೌಲಭ್ಯಗಳಗಾಗಿ ಧನ್ಯವಾದಗಳು. 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 55 


ಪ್ರಮುಖ ಕಲಿಕೆಗಳು 


ತಮ್ಮದೇ ವಾಸಸ್ಥಳದ ಸುತ್ತಮುತ್ತ ವಾಸ್ತವ ಜಗತ್ತಿನಲ್ಲ ಕಂಡುಬರುವ ಸಸ್ಕ-ಸಸಿಹೇನು-ಇರುವೆಗಳ ನಡುವಿನ 
ಅಂತರ್‌ ಕ್ರಿಯಯನ್ನು ಪರಿಶೀಅಸುವುದು ಪಠ್ಯಪುಸ್ತಕದಲ್ಲರುವ ಪ್ರಭೇದಗಳ ನಡುವಿನ ಅಂತರ್‌ ಕ್ರಿಯೆಗಳ 
ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳಗೆ ಪರಿಚಯುಸುವಲ್ಲ ಹಾಗೂ ಪ್ರಕೃತಿಯಲ್ಲ ಪರಿಸರ ಸಮತೋಲನವನ್ನು 
ಕಾಯ್ದುಕೊಳ್ಳುವಲ್ಲಿ ಅವುಗಳ ಪಾತ್ರವನ್ನು ಅರ್ಥಮಾಡಿಕೊಳ್ಳಲು ನೆರವಾಗಬಲ್ಲದು. 


ಸಸ್ಯ-ಸಸಿಹೇನು ಸಂಬಂಧವು ಶತ್ರುತ್ಸ್ವದ ಅಂತರ್‌ ಕ್ರಿಯೆಯ ಒಂದು ಅರ್ಥೈಸಿಕೊಳ್ಳಬಹುದಾದ 
ಉದಾಹರಣೆಯನ್ನು ಒದಗಿಸುತ್ತದೆ. ಅದೇ, ಸಸಿಹೇನು-ಇರುವೆ ಸಂಬಂಧವು ಪರಸ್ಪರ ಲಾಭದಾಯಕವಾದ 
ಅಂತರ್‌ ಕ್ರಿಯೆಗೆ ಅದ್ಭುತ ಉದಾಹರಣೆಯಾಗಿ ಕೆಲಸ ಮಾಡುತ್ತದೆ. 


ಇರುವೆಗೆ ಈ ಸಂಬಂಧದಿಂದ ಬರುವ ಲಾಭ ಅಧಿಕವಾಗಿ ಇರುವ ತನಕ ಮಾತ್ರ ಸಸಿಹೇನು-ಇರುವೆಯ 
ಸಂಬಂಧವು ಉಳದುಕೊಳ್ಳುತ್ತದೆ. ಪ್ರಭೇದಗಳ ನಡುವಿನ ಅಂತರ್‌ ಕ್ರಿಯೆಯು ಎಷ್ಟು ಸಂಕೀರ್ಣ ಹಾಗೂ 
ಚಲನಶೀಲವಾಗಿದೆ ಎನ್ನುವುದನ್ನು ವಿವರಿಸಲು ಹೀಗೆ, ಸನ್ನಿವೇಶಕ್ಕೆ ಅನುಗುಣವಾಗಿ ಬದಲಾಗುವ ಅಂತರ್‌ 


ಕ್ರಿಯೆಯನ್ನು ಬಳಸಬಹುದು. 


ಇಂತಹ ಅಂತರ್‌ ಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳಲು ಬಳಸುವ ಪ್ರಯೋಗಗಳ ಕುರಿತು ವಿವರಗಳನ್ನು 
ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುವ ಮೂಲಕ ವೈಜ್ಞಾನಿಕ ಶೋಧನೆಯ ಸ್ವಭಾವ ಮತ್ತು ಪ್ರಕ್ರಿಯೆಯನ್ನು 
ಅರ್ಥಮಾಡಿಕೊಳ್ಳುವ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಇನ್ನಷ್ಟು ವಿಸ್ನಾರಗೊಳಆಸಲು ಸಾಧ್ಯವಿದೆ. 


Va 


ಸೂಚನೆ: ಲೇಖನ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಬಳಸಲಾಗಿರುವ ಚಿತ್ರದ ಮೂಲ: https://commons.wikimedia.org/wiki/File:Ant_guards_its_Aphids.jpg. Credits: viamoi, 
Wikimedia Commons. License: CC-BY. 


ಪರಾಮರ್ಶನೆಗಳು: 


1. 


Douglas AE. The nutritional physiology of aphids. Advances in Insect 
Physiology. 2003: 73140. URL: https://linkinghub.elsevier.com/retrieve/ 
pii/S0065280603310021. 


Fischer CY, Lognay GC, Detrain C, Heil M, Grigorescu A, Sabri A, et al. 
Bacteria may enhance species association in an antaphid mutualistic 
relationship. Chemoecology. 2015; 25 (5): 22332. 


Powell BE, Silverman J. Impact of Linepithema humile andTapinoma 
sessile (Hymenoptera: Formicidae) on three natural enemies of Aphis 
gossypii (Hemiptera: Aphididae). Biol. Control. 2010; 54 (3): 28591. 
Available from: http://dx.doi.org/10.1016/j.biocontrol.2010.05.013 
Del-claro K, Oliveira PS. Conditional outcomes in a neotropical 
treehopper-ant association: temporal and species-specific variation in ant 
protection and homopteran fecundity. Oecologia. 2000; 124: 15665. 


Kaplan lan, Eubanks MD. Disruption of cotton aphid (Homoptera: 
Aphididae) natural enemy dynamics by red imported fire ants 


56 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


(Hymenoptera: Formicidae]. Community Ecosyst Ecol. 2002; 31(6): 
117583. 


Novgorodova TA. Ant-aphid interactions in multispecies ant communities: 
some ecological and ethological aspects. Eur J Entomol. 2005; 102 (3): 
495501. URL: http://www.eje.cz/doi/10.14411/eje.2005.071.html. 


Lang, C., and Menzel, F. Lasius niger ants discriminate aphids based on 
their cuticular hydrocarbons. Animal Behavior 2011; 82: 12451254. 
Buckley RC. Interactions involving plants, Homoptera, and ants. Ann Rev 
Ecol Syst. 1987; 18: 11135. 


Renault CK, Buffa LM, Delfino MA. An aphidllant interaction: effects on 
different trophic levels. Ecol Res. 2005; 20 (1): 7174. URL: http://doi. 
wiley.com/10.1007/511284-004-0015-8. 


10. Valkl W, Woodring J, Fischer M, Lorenz MW, Hoffmann KH. Ant-aphid 


mutualisms: the impact of honeydew production and honeydew sugar 
composition on ant preferences. Oecologia. 1999; 118: 48391. 


ಹಿತ್ತಲಿನ ಜೀವಜಗತ್ತು 


ಸಸ್ಯ-ಸಸಿಹೇನು-ಇರುವೆ ಅಂತರಕ್ರಿಯೆಯ 


ಶೋಧನೆಗೆ ನೆರವಾಗುವ ಪ್ರಶ್ನಾವಳಿ 


1. ಆತಿಥೇಯ ಗಿಡದ ಅಭ್ಯಾಸ (ಹವ್ಯಾಸ) ಏನು? 


ಥೇಯ ಗಿಡದ ಬೆಳವಣಿಗೆಯ ಹಂತವೇನು? (1 
 ಸಸ್ಯಕ ಅಭವೃದ್ಧ 110 


- ಸಂತಾನೋತ್ಪತ್ತಿ (ಹೂ ಜಡುವುದು/ ಹಣ್ಣು ಜಡುವುದು)” 


83. ಗಿಡದ ಯಾವ ಭಾಗವು ಕೀಟಗಳಂ೦ದ ಪೀಡಿತವಾಗಿದೆ? 
* ಬಅತ ಕೊಂಬೆ (ಕಂದು ಬಣ್ಣದ್ದು) 
* ಎಳೆಯ ತುದಿಯ ಕೊಂಬೆ (ಹಸಿರು ಬಣ್ಣದ್ದು) 
* ಹೊವು 
: ಹಣ್ಣು 


4. ಕೆಳಕಂಡ ಯಾವ ಪ್ರಭೇದವನ್ನು ಗಿಡದೊಡನೆ ಸಂವಹನದಲ್ಲ ಕಾಣುವಿರಿ? 
* ಕೇವಲ ಇರುವೆಗಳು 
* ಕೇವಲ ಗಿಡಹೇನುಗಳು (ಅಥವಾ ಇನ್ನಿತರ ಹೆಮಿಪ್ಲೀರನ್‌ ಕೀಟಗಳು) 
* ಎರಡೂ 


5. ಇರುವೆಯ ಈ ಯಾವ ರೀತಿಯ ನಡತೆಯನ್ನು ನೀವು ಗಮನಿಸಿದ್ದೀರಿ? 
° ಆತಿಥೇಯ ಗಿಡದ ಗಿಡಹೇನು ಪೀಡಿತ ಭಾಗಗಳ ಹತ್ತಿರ ಗುಂಪುಗೂಡುವುದು. 
* ಗಿಡದ ಬೇರೆ ಭಾಗಗಳಲ್ಲ ತ್ವರಿತ ಚಲನೆ 
* ಎರಡೂ 


6. ಗಿಡಹೇನುಗಳು ಹೇಗೆ ಕಾಣುತ್ತವೆ? 
" ಬಆ ಹತ್ತಿಯಂತೆ 
*° ಹಳದಿ ಅಥವಾ ಹಸಿರು ಛಾಯೆ, ಚಿಕ್ಕ, ಪೇರಲ ಹಣ್ಣಿನ ಆಕಾರದ ದೇಹ, ಕೆಲವೊಮ್ಮೆ ಪಾರದರ್ಶಕ 
* ಕಂದು ಅಥವಾ ಕಪ್ಪು, ಕೊಂಜನಂತೆ ಇರುವ ತಲೆಯ ಮೇಲಅನ ಅವಯವಗಳು 


7. ನೀವು ಇರುವೆಗಳಲ್ಲದೆ ಇನ್ಯಾವುದಾದರೂ ಕೀಟಗಳನ್ನು ಮತ್ತು ರಸ ಹೀರುವ ಕೀಟಗಳನ್ನು ಕಂಡಿರಾ? 
*- ಹೌದು 
° ಇಲ್ಲ 
8. ನೀವು ಹಿಂದಿನ ಪ್ರಶ್ನೆಗೆ ಹೌದು ಎಂದು ಉತ್ತರಿ 
ಕಂಬಳ ಹುಳುಗಳು (ಡಿ೦ಬ) 


ಶಹ. ರೀತಿಯ ಕೀಟಗಳನ್ನು ನೀವು ನೋಡಿದಿರಿ? 


( 


[4] ವೆ೦ಡೆರ್‌ ರುದ್ರಪ್ರಸಾದ್‌ ಬ್ಯಾನರ್ಜಿ: ಸಿಎಸ್‌ಐಆರ್‌ - ನ್ಯಾಷನಲ್‌ ಬ್ಲೊಟ್ಲಾನಿಕಲ್‌ ರಿಸರ್ಚ್‌ ಇನ್ಲಿಟ್ಭೂಟ್‌, ಲೋ, 
ರೀಡಿಸವರಿಂಗ್‌ ಪೂಲ್‌ 4ಎ ಇ ಇಲ್ಲಿ ಪಿಎಚ್‌ಡಿ ವಿದ್ಯಾರ್ಥಿ. ಇವರು ಸಸ್ಯಗಳು, ಗಿಡಹೇನುಗಳು"ಮತ್ತು ಇರುವೆಗಳ ನಡುವಿನ ತ್ರಿ-ಪೋಷಕ ಅಂತರಕ್ರಿಯೆಗಳು 
" ಕ ಸ್ಥಳ ಮತ್ತು ಕಾಲದಲ್ಲಿ ಹೇಗೆ ಬದಲಾಗುತ್ತವೆ ಎಂದು ಅಧ್ಯಯನ ಮಾಡುತ್ತಿದ್ದಾರೆ. ಇವರ ಈಮೇಲ್‌ ವಿಳಾಸ 
rudrabanerjee1042@gmail.com. 


ಕ್‌ 


Azim Premji 
University 


ಅನುವಾದ: ಎಸ್‌. ಸುಧಾ | ಪರಿಶೀಲನೆ: ಸ್ಮಿತಾ ಭಟ್‌ 


ರುದ್ರಪ್ರಸಾದ್‌ ಬ್ಯಾನರ್ಜಿ: (ಸಿಎಸ್‌ಐಆರ್‌ - ನ್ಯಾಷನಲ್‌ ಬೊಟಾನಿಕಲ್‌ ರಿಸರ್ಚ್‌ ಇನ್ಲಿಟಟ್ಯೂಟ್‌ ಲಕ್ನೋ ನಲ್ಲ ಡಾಕ್ಟೋರಲ್‌ ವಿದ್ಯಾರ್ಥಿ. 
ಇವರು ಸ್ಥಳ - ಕಾಲದರ್ಶಕ ವ್ಯತ್ಯಾಸಗಳನ್ನು ತ್ರಿ-ಪೋಷಕ ಸಂಪವಹನಕ್ರಿಯೆ (ಕೊಡುಕೊಳ್ಳ್ಕುವಿಕೆ)ಗಳು. ಗಿಡಗಳು. ಗಿಡಹೇನುಗಳು ಮತ್ತು 
ಇರುವೆಗಳಲ ಅಧ್ಯಯನ ಮಾಡುತ್ತಿದ್ದಾರೆ. ಇವರನ್ನು ಕೆಕಕ೦ಡಲ್ತ್ಲ ಸಂಪರ್ಕಿಸಬಹುದು: rudrabanerjee1042@gmail.com 


ರೆನೀ ಎಂ. ಬೋರ್ಗೆಸ್‌: ಚಿಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲ (ಐಐಎಸ್‌ಸಿ) ಪರಿಸರ ವಿಜ್ಞಾನ ಕೇಂದ್ರದಲ್ಲ ಪ್ರಾಧ್ಯಾಪಕರು, ಇವರ 
ಸಂಶೋಧನಾ ತಂಡವು ಸಹವಿಕಾಸದ ಗತಿವಿಜ್ಞಾನವನ್ನು ಗಿಡಗಳ, ಕೀಟಗಳ ಮತ್ತು ಇತರ ಅಕಶೇರುಕಗಳ ಮತ್ತು ಸೂಕ್ಷ್ಯಾಣು ಜೀವಿಗಳ 
ನಡುವೆ ತಿಆಯಲು ಉತ್ಪುಕರಾಗಿದ್ದಾರೆ. ಇವರನ್ನು ಸಂಪರ್ಕಿಸಲು ಇ ಮೇಲ್‌ ವಿಳಾಸ: renee@iisc.ac.in 


ಸರೋಜ್‌ ಕಾಂತ ಬಾರಿಕ್‌: ಇವರು ಲಕ್ನೋದಲ್ಲರುವ ಸಿಎಸ್‌ಐಆರ್‌- ನ್ಯಾಷನಲ್‌ ಬೊಟಾನಿಕಲ್‌ ಸಂಶೋಧನಾ ಸಂಸ್ಥೆಯಲ್ಲ ನಿರ್ದೇಶಕರು. 
ಇವರ ಸಂಶೋಧನಾ ಆಸಕ್ತಿಯು ಪರಿಸರ ವಿಜ್ಞಾನ ಮತ್ತು ಪರಿಸರ, ರಕ್ಷಣಾ ಜೀವ ವಿಜ್ಞಾನ ಮತ್ತು ರಾಸಾಯನಿಕ ಪರಿಸರ ವಿಜ್ಞಾನ. ಇವರನ್ನು 
ಸಂಪರ್ಕಿಸಲು ಇ ಮೇಲ್‌ ವಿಳಾಸ: sarojkbarik@ gmail.com 


ಪ್ರೇಮ್‌ ಪ್ರಕಾಶ್‌ ಸಿಂಗ್‌: ಶಿಲ್ಲಾಂಗ್‌ನಲ್ಪರುವ (ಈಶಾನ್ಯ) ನಾರ್ತ್‌ ಈಸ್ಟರ್ನ್‌ ಹಿಲ್‌ ವಿಶ್ವವಿದ್ಯಾಲಯದಲ್ಲ ಸಸ್ಯ ವಿಜ್ಞಾನದಲ್ಲ ಡಾಕ್ಷರೇಟ್‌ 
ಮಾಡುತ್ತಿದ್ದಾರೆ. ಇವರ ಸಂಶೋಧನೆಯು ಹವಾಮಾನ ವ್ಯತ್ಯಾಸವು ಸಸ್ಯ ವೈವಿಧ್ಯತೆ ಮತ್ತು ಅಅವಿನಂಚಿನಲ್ಪರುವ ಗಿಡಗಳ ಮೇಲೆ ಹೇಗೆ 
ಪರಿಣಾಮ ಚೀರುತ್ತದೆ ಎನ್ನುವುದರ ಕುರಿತದ್ದಾಗಿದೆ. ಇವರನ್ನು ಸಂಪರ್ಕಿಸಬಹುದಾದ ವಿಳಾಸ: prem12flyhigh @gmail.com 


ಮಧೂಲಿಕ ಅಗ್ರವಾಲ್‌: ವಾರಣಾಸಿಯ ಬನಾರಸ್‌ ಹಿಂದೂ ವಿಶ್ವವಿದ್ಯಾಲಯದಲ್ಲ (ಜಎಚ್‌ಯು) ಪ್ರಾಧ್ಯಾಪಕರಾಗಿರುವ ಇವರು ಮುಖ್ಯ ವಾಣಿಜ್ಯ 
ಕೃಷಿ ಬೆಕೆಗಳ ಸಸ್ನೂಕ್ತಿಯಾ ಹೊಂದಾಣಿಕೆಯನ್ನು ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ವ್ಯತ್ಯಾಸದ ಹಿನ್ನೆಲೆಯಲ್ಲ ಅಧ್ಯಯನ 
ನಡೆಸುತ್ತಿದ್ದಾರೆ. ಇವರನ್ನು ಸಂಪರ್ಕಿಸಲು madhoo.agrawal@gmail.com 


ಅನುವಾದ: ಸ್ಮಿತಾ ಭಟ್‌ | ಪರಿಶೀಲನೆ: ಎಚ್‌ ಜಿ ಜಯಲಕ್ಷ್ಮಿ 


ಐ ಪಂಡೆರ್‌... ರೀಡಿಸ್ಳವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 57 


ಮತ್ತು ಪ್ರತಿಫೆಲನಗಳು 


— 


ವಿಜ್ಞಾನದ ಯಾವುದೇ ವಿಷಯದಲ್ಲ ಕುತೂಹಲ ಪ್ರೇರಣೆ 
ಮತ್ತು ಮೂಲಭೂತ ತಿಳುವಳಕೆಯನ್ನು ಮೂಡಿಸುವುದು 
ಸದಾ ಒಂದು ಸವಾಲೇ ಸರಿ. ಇದನ್ನು ಸಾಧಿಸಲು 
ಅನಿಮೇಷನ್‌ ಮತ್ತು ಪ್ರಾತ್ಯಕ್ಷಿಕೆಗಳ೦ಂಹ 
ತಂತ್ರಜ್ಞಾನದೊಂದಿಗೆ ವಿಶೇಷವಾಗಿ ವಿನ್ಯಾಸಗೊಳಸಿದ 
ಉಪಕರಣಗಳನ್ನು ಬಳಸುವುದು ವಿಶ್ವದಾದ್ಯಂತ ರೂಡಿಗೆ 
ಬಂದಿದೆ. ಸಮೂಹ ಮಾಧ್ಯಮ ಮತ್ತು ಅಂತರ್ಜಾಲಗಳ 
ಪರಿಚಯ ಮುಂಚಿತವಾಗಿಯೇ ಆಗುವುದರಿಂದ 
ಉಂಟಾಗಬಹುದಾದ ಅತಿಪರಿಚಯ ಮತ್ತು ನೀರಸತೆಯ 
ಭಾವನೆಯನ್ನು ಅತಿಕ್ರಮಿಸುವ ಪ್ರಯತ್ನ ಇದಾಗಿದ್ದು 
ಭಾರತದ ಶಾಲೆಗಳಲ್ಲ ಇದು ಹೆಚ್ಚಾಗಿ ಬಳಕೆಯಾಗುತ್ತಿದೆ. 


ಆಸಕ್ತಿಕರ ಕಅಕಾ ಅನುಭವಗಳನ್ನು ಸೃಷ್ಟಿಸುವಲ್ಲ 
ತಂತ್ರಜ್ಞಾನಕ್ಕೆ ಮೌಲ್ಯವಿದೆ ಎಂಬ ಸಂಗತಿಯು 
ನಿಸ್ಸಂಶಯ. ಆದರೆ, ಈ ಲೇಖನ ಅತಿ ಹಳೆಯ 


ತಂತ್ರಜ್ಞಾನ ಅಂದರೆ ನೇರ (ವರ್ಚೂಯಲ್‌ ರೀತಿಯಲ್ಲ 
ಅಲ್ಲ)ವೀಕ್ಷಣೆಯನ್ನು ಕುರಿತದ್ದಾಗಿದೆ. ಈ ಸರಕ 
ವೀಕ್ಷಣೆಗಳು ಆನ್‌ಲೈನ್‌ ಸೌಕರ್ಯದ ಅಥವಾ 
ಪ್ರಯೋಗಾಲಯಗಳ ಸಂಪನ್ಮೂಲಗಳ ಕೊರತೆಯುದ್ದಾಗ 
ಬಳಸಲಾಗುವ ಎರಡನೆಯ ಉತ್ತಮ ಆಯ್ದೆ ಎಂದು 
ಇದರ ಅರ್ಥವಲ್ಲ. ವರ್ಚುಯಲ್‌ ಸಂಪನ್ಮೂಲಗಳ 


58 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ! ಜುಲ್ಯೆ 2023 


pS 
4 


epYapleple) ನಿತ್ಯಾನಂದ 


ಲಭ್ಯತೆ ಇರುವ ವಿದ್ಯಾರ್ಥಿಗಳಗೂ ಸಹ ಈ ಸರಳ 
ವೀಕ್ಷಣಿಗಳು ಮೌಲ್ಯೂಯುತವಾದುವು. ಏಕೆಂದರೆ, 
ಅಂತಿಮವಾಗಿ ವಿಜ್ಞಾನವು ವಾಸ್ತವಿಕ ಪ್ರಪಂಚವನ್ನು 
ಕುರಿತದ್ದೇ ಆಗಿದೆ. ನಂತರದ ವರ್ಷಗಕಲ್ಲ ಶಾಲಾ 
ವಿಜ್ಞಾನವು ಖಬೋಧಿಸಖಬೇಕಾದ ಹೆಚ್ಚು ಅಮೂರ್ತ 
ಬೆಳವಣಿಗೆಗಳನ್ನು ವಿದ್ಯಾರ್ಥಿಯು ಅರಿಯಲು ಈ 
ಪ್ರತ್ಯಕ್ಷ ಅನುಭವಗಳು ಅವನ ನೆರವಿಗೆ ಬರುತ್ತವೆ. 
ಅಂತಹ ತಿಳುವಳಕೆ ಇಲ್ಲದಿದ್ದ್ಲ ಪ್ರಸ್ತುತ ಶಾಲಾ 
ವ್ಯವಸ್ಥೆಯಲ್ಲ ಉತ್ತಮವಾಗಿಯೇ ಸಾಧನೆ ಮಾಡುವ 
ವಿದ್ಯಾರ್ಥಿಗಳು ಸಹ ತಾವು ಪುಸ್ತಕದಿಂದ ಮತ್ತು 
ಉಪನ್ಯಾಸಗಳ೦ದ ಕಲತದ್ದನ್ನು ಹೊಸ ಸನ್ನಿವೇಶಗಳಲ್ಪ 
ಪ್ರಯೋಗಿಸುವಲ್ಲ ತೊಡಕನ್ನು ಎದುರಿಸುತ್ತಾರೆ. 
ಸಿದ್ದಾಂತವನ್ನೇ ಮೊದಲು ಕಅತರೂ ಸಹ ಕಲತದ್ದನ್ನು 
ಪ್ರಾಯೋಗಿಕವಾಗಿ ಬಳಸಿ ನೋಡುವುದಕ್ಕೆ ಆ 
ಕಲಕೆಯಬಂದ ಪ್ರಯೋಜವಿದೆಯಲ್ಲದೆ, ಆ ವೀಕ್ಷಣೆಗಳು 
ಸಂಬಂಧಗಳನ್ನು ಗ್ರಹಿಸಿ ನೋಡುವ ಸಂದರ್ಭದಲ್ಲ 
ನೆರವಿಗೆ ಬಂದೇ ಬರುತ್ತವೆ. ಇಲ್ಲ ಸೂಚಿಸಲಾಗಿರುವ 
ವೀಕ್ಷಣೆಗಳು ಕೇವಲ ಮಾಧ್ಯಮಿಕ ಶಾಲೆಗಳ 
ವಿದ್ಯಾರ್ಥಿಗಳಗೆ ಮಾತ್ರವಲ್ಲ ಬದಲಾಗಿ ಶಿಕ್ಷಕರನ್ನು ಸಹ 
ಒಳಗೊಂಡಂತೆ, ಇವುಗಳನ್ನು ಇದುವರೆಗೂ ಪ್ರಯತ್ನಿಸಿ 
ನೋಡದವರಿಗೂ ಅಪ್ಪಯವಾಗುತ್ತವೆ. 


ಬೆಳಕಗೆ ಸಂಬಂಧಿಸಿದ ವಿಷಯ ಶಾಲಾವಿಜ್ಞಾನದ 
ಪಠ್ಯಕ್ರಮದಲ್ಲ ಮೊದಲಗೆ ಬರುತ್ತದೆ. ಇದು 
ಸಹಜಮೇ. ಏಕೆಂದರೆ, ದೃಷ್ಟಿ ಎಂಬುದು ನಮ್ಯ 
ಅತ್ಯಂತ ಶಕ್ತಿಯುತ ಇಂದ್ರಿಯ ದಗ್ರಹಿಕೆಗಳಲ್ಲ 
ಒಂದಾಗಿದೆ. ಬೆಕಕು ಎಂಬ ಪಠ್ಯವಿಷಯದ ಕೆಳಗೆ 
ಎರಡು ಮೂಲಭೂತ ವಿಷಯಗಳು ಬರುತ್ತವೆ - 
ನೆರಳು ಮತ್ತು ಪ್ರತಿಫಲನಗಳು. ಬೆಕಕನ 
ಮೂಲದಿಂದ ಬೆಳಕು ನೇರ ಸರಳ ರೇಖೆಯಲ್ವ 


ಚಲಸುತ್ತವೆ ಎಂಬುದನ್ನು ತೋರಿಸುವ 
ಸಾಮಾನ್ಯವಾದ  ಕಿರಣಚಿತ್ರಗಳೊಂದಿಗೆ ಈ 
ವಿಷಯಗಳನ್ನು ಎಲ್ಲ ಪಠ್ಯಪುಸ್ತಕಗಳು 


ಒಳಗೊಂಡಿರುತ್ತವೆ. ಇದೇ ಒಂದು ವರ್ಚುಯಲ್‌ 
ಅನುಭವ ಎನ್ನಬಹುದಾಗಿದೆ. ವಿದ್ಯಾರ್ಥಿಗಳು ಈ 
ಚಿತ್ರಗಕನ್ನು ವಾಸ್ತವವಾಗಿ ಅವರು ಏನನ್ನು 
ಕಾಣುವರೋ ಅದರೊಂದಿಗೆ ಯಾವಾಗಲೂ ಆ 


ಚಿತ್ರಗಳನ್ನು ಸಂಬಂಧಿಸಿ ನೋಡುವುದಿಲ್ಲ. 
ಬದಲಾಗಿ, ಅವು ಪರೀಕ್ಷೆಗಳಲ್ಲ ಮತ್ತು 
ಸಂದರ್ಶನಗಳಲ್ಪ ಪುನಃ ಬರೆದು 
ತೋರಿಸಆಕ್ಲಾಗಿಯೇ ಎಂದು ತಿಆಯುತ್ತಾರೆ. 


ಆದಾಗ್ಯೂ, ಬೆಕಕನ ಅಧ್ಯಯನ ವಿದ್ಯಾರ್ಥಿಗಳಲ್ಲ 
ಬೆಕಕನ ಬಣ್ಣೆ ಆಸಕ್ತಿ ಮೂಡಿಸುವುದಕ್ಕೆ ಶಿಕ್ಷಕರಿಗೆ 
ಒಂದು ಅವಕಾಶವಾಗಿದೆ. ವೀಕ್ಷಣೆಗಳಗೆ 
ಸಂಬಂಧವನ್ನು ಪ್ರತಃ ವಿದ್ಯಾರ್ಥಿಗಳೇ ಕಾಣುವುದರ 
ಮೂಲಕ, ಅದರ ಬಣ್ಣೆ ಚಿಂತಿಸುವುದರ ಮೂಲಕ 
ಇದನ್ನು ಕೈಗೊಳ್ಳಬಹುದಾಗಿದೆ.ಇದನ್ನು ನಾವು ಹೇಗೆ 
ಮಾಡಬಲ್ಲೆವು? 


ನೆರಳುಗಳು- ಸಂಪೂರ್ಣ ಅಂಧಕಾರವಲ್ಲ! 


ಒಂದು ವಸ್ತುವಿನ ನೆರಳನ ಬಗ್ಗೆ ಚಿಂತಿಸುವ ಒಂದು 
ಮಾರ್ಗವೆಂದರೆ, ಉದಾಹರಣಿಗೆ ಒಂದು ಡಪ್ಟರ್‌ 
ಎಂದಿಟ್ಟುಕೊಳ್ಳ. ಗೋಡೆಯ ಮೇಲೆ ಕುಅತಿರುವ 
ಇರುವೆಯಂಥ ಒಂದು ಸಣ್ಣ ಜೀವಿ ಡಪ್ಟರ್‌ ಮತ್ತು 


ಚಿತ್ರ 1. ನೆರಳು ಸಂಪೂರ್ಣ ಕತ್ತಲೆಯೇ? 

ಚಿತ್ರದ ಎಡಭಾಗದಲ್ಲಿ ಕಾಣುವ ಹಳದಿ ರೇಖೆ 
ಸೂರ್ಯನನ್ನು ಪ್ರತಿನಿಧಿಸುತ್ತದೆ. ಗೋಡೆಯ ಮೇಲಿರುವ 
ಇರುವೆ ಬಿಂದು A ನಲ್ಲಿ ಅದು ಸೂರ್ಯನ ಯಾವ 
ಭಾಗವನ್ನು ಕಾಣಲು ಸಾಧ್ಯವಿಲ್ಲ. ಅದು ಬಿಂದು 8 ನಲ್ಲಿ 
ಇದ್ದಾಗ ಅತ್ಯಂತ ಕತ್ತಲೆಯಾದ ಮತ್ತು ಸಂಪೂರ್ಣ 
ಬೆಳಕಿನಿಂದ ಕೂಡಿದ ಭಾಗದ ನಡುವೆ ಇರುವ ಸೂರ್ಯನ 
ಭಾಗವನ್ನು ಅದು ಕಾಣಬಲ್ಲದು. ಅದು ನೆರಳಿನ ಅಸ್ಪಷ್ಟ 
ಅಂಚಾಗಿದೆ. (Fuzzy Edge) ಆಗಿದೆ. 


ಕೃಪೆ: Rajaram Nityananda. License: CC-BY-NC. 


ಸೂರ್ಯನಿಗೆ ಸಾಪೇಕ್ಷವಾಗಿ ಬೇರೆ ಬೇರೆ 
ಸ್ಥಾನದಲ್ಲದ್ದುಕೊಂಡು ಆ ಡಪ್ಪರನ್ನು ಹೇಗೆ 
ನೋಡುವುದು ಎಂದು ಮನಸ್ಸಿನ್ಲ ಕಲ್ಪಸಿ- 


ಕೊಳ್ಳುವುದು (ಚಿತ್ರ 1 ನೋಡಿ). ಗೋಡೆಯ ಮೆಲೆ 
ಒಂದು ಕಪ್ಪು ಚುಕ್ಕೆ ಕಂಡುಬಂದರೆ, ಆ ಸ್ಥಳಕದಲ್ಲ 
ಕುಳತ ಇರುವೆಗೆ ಸೂರ್ಯ ಆ ವಸ್ತುವಿನಿಂದ 
ಪೂರ್ಣವಾಗಿ ಮುಚ್ಚಲ್ಲಟ್ಟರುವಂತೆ ಕಂಡು ಬರುತ್ತದೆ. 
ಗೋಡೆಯ ಮೇಅನ ಈ ಚುಕ್ಷೆಬಿಂದ ದೂರ 
ಸರಿದಂತೆ ಡಪ್ಪರಿನ ನೆರಳನ ತುದಿ ಭಾಗ 
ಮೊನಚಾಗಿಲ್ಲ/ ಹರಿತವಾಗಿಲ್ಲದಿರುವುದನ್ನು ನಾವು 
ಗಮನಿಸಬಹುದು. ಈ ವೀಕ್ಷಣೆ ಅರ್ಧಚ್ಛಾಯಾ 
ಪ್ರದೇಶ (Pೀಗumbra) ದ ವಿವರಣಿಯಾಗುತ್ತದೆ. 
'ಪೆನ೦ಬ' ಒಂದು ಹೆಸರಫ್ಟೆ. ಇರುವೆ ಡಫ್ಟರ್‌ನ ನೆರಆಳನ 
ತುದಿಯುಂದಾಚೆಗೆ ಚಲಸಿದಾಗ ಅದು ಸೂರ್ಯ 


ಸಂಪೂರ್ಣ ಮುಚ್ಚಲ್ಪಟ್ಟರುವ ಸೂರ್ಯನ 
ಪ್ರದೇಶದಿಂದ ಅರ್ಧ ಮುಚ್ಚಿರುವ ಪ್ರದೇಶದತ್ತ 
(ಅಂದರೆ ಅರ್ಧಚ್ಛ್ಚಾಯಾ ಪ್ರದೇಶ) ಚಲಸುತ್ತಿದೆ 
ಎಂದೂ, ಅಂತಿಮವಾಗಿ ಸಂಪೂರ್ಣ 
ಸೂರ್ಯನನ್ನು ಪೂರ್ಣವಾಗಿ ಕಾಣಲು 
ಸಾಧ್ಯವಾಗುವ ಸ್ಥಳಕ್ಕೆ ಚಲಸುತ್ತಿದೆ ಎಂದೂ 
ಹೇಳುವುದು ಸೂಕ್ತವಲ್ಲವೆ? 

2-3 

[elel9) 

(© 

A 

eee Seen 


ಚಿತ್ರ 2. ಒಂದರ ಮೇಲೊಂದಿರುವ ಪೆನ್ಸಿಲ್‌ ನೆರಳು 
ಚಲಿಸುತ್ತಿರುವ ಪೆನ್ಸಿಲ್‌ 1 ಅಥವಾ 3 ನೇ ಸ್ಥಾನದಲ್ಲಿದ್ದಾಗ 
ಸಿನಲ್ಲಿರುವ ಇರುವೆಗೆ ಸೂರ್ಯನ ಬಹುಭಾಗ 
ಮುಚ್ಚೆರುವಂತೆ ಕಾಣುತ್ತದೆ. 2 ನೇ ಸ್ಥಾನದಲ್ಲಿದ್ದಾಗ 
ಪೆನ್ನಿಲ್‌ಗಳು ಒಂದು ಮತ್ತೊಂದನ್ನು 
ಮುಚ್ಚೆಬಿಡುತ್ತವೆಯಾದ್ದರಿಂದ ಸೂರ್ಯನ ಹೆಚ್ಚು ಭಾಗ 
ದೃಗ್ಲೋಚರವಾಗುತ್ತದೆ. ಈ ವಿದ್ಯಮಾನ 

ನೆರಳುಗಳು ಒಂದರ ಮೇಲೊಂದು ಮುಚ್ಚಿಕೊಂಡಾಗ 
ಬೆಳಕಿನಲ್ಲಿ ವೃದ್ದಿಯಾಗುವುದನ್ನು ವಿವರಿಸುತ್ತದೆ. 

ಕೃಪೆ: Rajaram Nityananda. License: CC-BY-NC. 


(ಇದನ್ನು ಮನಸ್ಸಿನ್ಲ ಕಲ್ತಸಿಕೊಂಡರೆ ಸಾಕು. 
ಅಂತಹ ನೆರಳನ ಕೆಳಗೆ ಹೋಗಿ ಸೂರ್ಯನನ್ನು 
ನೋಡುವುದು ಬೇಡ. ನೇರವಾಗಿ ಸೂರ್ಯನನ್ನು 
ನೋಡುವುದರಿಂದ ಕಣ್ಣಿಗೆ ಅಪಾಯವಾಗಬಹುದು.) 


ಈ ವಿಧಾನದಿಂದ ಸೀವು ಮಾಡಬಲ್ಲ ಮತ್ತೊಂದು 
ಪ್ರಯೋಗ ವೃತ್ತಿನಿರತ ವಿಜ್ಞಾನಿಗೂ ಅಚ್ಚರಿ 
ಉಂಟುಮಾಡುತ್ತದೆ. ಮಧ್ಯಾಹ್ನದ ಸೂರ್ಯನ 
ಕೆಳಗೆ ಎರಡು ಪೆನ್ಸಿಲ್‌ಗಳನ್ನು ಅವುಗಳ ನೆರಳು 
ಒಂದು ಮೀಟರ್‌ ಅಂತರದಲ್ಲ ನೆಲದ ಮೇಲೆ 


ಜೀಳುವಂತೆ ಹಿಡಿದುಕೊಳ್ಳರಿ. ಒಂದು ಪೆನ್ನಿಲನ್ನು 
ಮತ್ತೊಂದು ಪೆನ್ಸಿಲ್‌ನ ಮೇಲೆ ಹಾದುಹೋಗುವಂತೆ 
ಮಾಡುವ ಮೂಲಕ ನೀವು ನೆರಳುಗಳು ಒಂದರ 
ಮೇಲೊಂದು ವ್ಯಾಪಿಸುವಂತೆ ಅಥವಾ 
ದೂರಸರಿಯುವಂತೆ ಮಾಡಬಹುದು. ನೆರಳುಗಳು 
ಒಂದರ ಮೇಲೊಂದು ವ್ಯಾಪಿಸುವ ಪ್ರಾರಂಭದಲ್ಲ 
ಮತ್ತು ವ್ಯಾಪಿಸಿದ ಮರುಕ್ಷಣದಲ್ಲ ಹೆಚ್ಚು ಕಪ್ಪಾಗಿ 
ಕಾಣಬರುತ್ತವೆ. ಪೂರ್ಣವಾಗಿ ವ್ಯಾಪಿಸಿರುವಾಗ 
ಅವು ಹೆಚ್ಚು ಪ್ರಕಾಶಮಾನವಾಗುತ್ತವೆ. ಇದೇ ರೀತಿ 
ನೀವು ಪೆನ್ಸಿಲ್‌ಗಳನ್ನು ಒಂದರ ಮೇಲೊಂದು 
ಅಡ್ಡಲಾಗಿ ಹಿಡಿದಾಗ ನೆರಳನ ಅತ್ಯ೦ತ ಕಪ್ಪಗಿರುವ 
ಭಾಗ ಒಂದನ್ನೊಂದು ಛೇದಿಸುವ ಸ್ಥಾನದಲ್ಲರದೆ 
ಎರಡೂ ಪಕ್ಷದಲ್ಲಿ ಇರುವುದನ್ನು ನೀವು 
ಕಾಣಬಹುದು. ಈ ವಿದ್ಯಮಾನವನ್ನೇ ಇರುವೆಯ 
ದೃಷ್ಟಿಯಿಂದ ಪರಿಗಣಿಸಿದಾಗ ಅದೊಂದು 
ಪ್ರಯೋಜನಕಾರಿ ಕಸರತ್ತಾಗುವುದು. ಈ 
ಪ್ರತಿಯೊಂದು ಸಂದರ್ಭದಲ್ಲಯೂ ನೆರಳನ ಕಪ್ಪು 
ಛಯೆ ಇರುವೆಯು ಸೂರ್ಯನ ಎಷ್ಟು ಭಾಗವನ್ನು 
ನೋಡಬಲ್ಲದು ಎಂಬುದನ್ನು ಅವಲಂಬಸಿದೆ. (ಚಿತ್ರ 
2 ನೋಡಿ). 


ನೆರಳುಗಳ ಮಧ್ಯೆ ಏನಿದೆ? 


ಈಗ ನೆರಳು ಎಂಬುದಕ್ಕೆ ವಿರುದ್ಧವಾದುದರ ಬಗ್ಗೆ 
ನೋಡೋಣ. ಕಾರ್ಡೋರ್ಡ್ಗ ಒಂದು ರಂದ್ರದ 
ಮೂಲಕ ಬೆಳಕು ಹಾದು ಹೋದಾಗ ನೆರಳನ ಒಳಗೆ 
ಒಂದು ಪ್ರಕಾಶಮಾನ ಪ್ರದೇಸವನ್ನು ಕಾಣುವೆವು. 
ಚೌಕಾಕಾರದ ರಂಧ್ರವಿದ್ದರೆ ಚೌಕಾಕಾರದ ಬೆಕಕನ 
ಮಚ್ಚೆಯನ್ನು, ತಿಕೋನಾಕಾರದಲ್ಪದ್ದರೆ 
ತಿಕೋಣಾಕಾರದ ಮಚ್ಚೆಯನ್ನು ಕಾಣುವೆವು ಎಂದು 
ನಮ್ಯ ಅನಿಸಿಕೆ. ಗೋಡೆಗೆ ಬಹಳ ಸಮೀಪದಲ್ಲ 
ಕಾರ್ಡೋರ್ಡ್‌ ಅನ್ನು ಜಡಿದಾಗ ಹೀಗೆಯೇ ನಮಗೆ 
ಕಂಡಯುಬರುತ್ತದೆ. ಆದರೆ. ರಂದ್ರ ಸವ್ನದಿದ್ದಾಗ 


(ಗಾತ್ರದಲ್ಲ ಔಮಿ. ಮೀಟರ್‌ನಷ್ಟಿದ್ದಾಗ) 
ಗೋಡೆಯಿಂದ ನಾವು ದೂರ ಸರಿಯುತ್ತಾ 
ಹೋದಂತೆ ಆಸಕ್ತಿಕರ ವಿದ್ಯಮಾನ ನಮಗೆ 


ಗೋಚರವಾಗುತ್ತದೆ. ಗೋಡೆಯಿಂದ ಸುಮಾರು 
ಅರ್ಧಮೀಟರ್‌ ದೂರದಲ್ಲದ್ದಾಗ ಬೆಕಕನ ಮಜ್ಚೆ 
ಹೆಚ್ಚು ಹೆಚ್ಚು ವೃತ್ತಾಕಾರವಾಗಿ ಕಂಡುಬರುತ್ತದೆ. 
ಸುಮಾರು ಒಂದು ಮೀಟರ್‌ ದೂರಲ್ಪದ್ದಾಗ ರಂಧ್ರವು 
ತಿಕೋಣಾಕಾರದಲ್ಪದ್ದರೂ ಸಹ ಬಹುತೇಕ 
ವೃತ್ತಾಕಾರದ ಬೆಳಕಿನ ಮಚ್ಚೆಯೇ ಕಂಡು ಬರತ್ತದೆ. 
ಇಷ್ಟೇ ಅಲ್ಲ - ಬೆಳಕಿನ ಮಚ್ಚಯ ಗಾತ್ರವೂ 
ದೊಡ್ಡದಾಗುತ್ತಾ ಹೋಗುತ್ತದೆ. ಈ ವೃತ್ತಕಾರದ 
ಬೆಳಕಿನ ಮಚ್ಚೆ ಸೂರ್ಯನ ಜಂಬವೇ ಆಗಿದೆ ಎಂದು 
ನೀವು ಈಗಾಗಲೇ ಉಊಹಿಸಿರಬಹುದು. (ಚಿತ್ರ.3 
ನೋಡಿ). 


ಈ ವೀಕ್ಷಣಿ ಸೂಜರಂಧ್ರ ಕ್ಯಾಮರಾ (Pinhole 
Camera) ದ ಹಿಂದಿರುವ ಮೂಲನಿಯಮವಾಗಿದೆ. 
ವಿದ್ಯಾರ್ಥಿಗಳು ಈ ಸರಳ ಆಟಕೆಯನ್ನು ಪ್ರತಃ 
ಸುಲಭವಾಗಿ ನಿರ್ಮಿಸಬಹುದು. (ಬಾಕ್ಸ್‌ 1. ನೋಡಿ). 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 59 


ಮರಪೊಂದರ ನೆರಳನಲ್ಲ ಸಹಜವಾಗಿಯೇ ಈ 


ಸೂಜರಂದ್ರ ಪ್ರಯೋಗ ತಾನಾಗಿಯೇ 
ನಡೆಯುತ್ತಿರುವುದನ್ನು ನಾವು ನೋಡಬಹುದು. 
ಮರದ ಎಲೆಗಳ ನಡುವೆ ಉಂಟಾದ 


ಕ್ರಮಬದ್ಧವಲ್ಲದ 'ಜಾಗದ ಮೂಲಕ ಪ್ರಕಾಶಿಸುವ 
ಸೂರ್ಯನ ಬೆಳಕು ಮರದ ನೆರಳನ ಮಧ್ಯೆ ಮಧ್ಯೆ 
ವೃತ್ತಾಕಾರದ ಬೆಳಕಿನ ಮಜ್ಞೆಯನ್ನು ಉಂಟು- 
ಮಾಡುತ್ತದೆ. ಅರ್ಧ ಸೂರ್ಯಗ್ರಹಣದ 
ಸಂದರ್ಭದಲ್ಲ ಈ ವೃತ್ತಗಳು ಅರ್ಧ- 
ಚಂದ್ರಾಕಾರವಾಗಿ ಕಾಣುತ್ತವೆ (ಚಿತ್ರ 4 ನೋಡಿ). 
ಇಂಥ ಅರ್ಧಸಪೂರ್ಯ ರಹಣಗಳನ್ನು ಭಾರತದಲ್ಲ 
ದಶಕದಲ್ಲ ಒಂದು ಬಾರಿ ಬಹಳಷ್ಟು ಸ್ಥಳಗಳಂದ 
ಕಾಣಬಹುದು. 


CARDBOARD 
WITH HOLE 


ಚಿತ್ರ 3. ಕಾರ್ಡ್‌ಬೋರ್ಡ್‌ನ ಸಣ್ಣ ಚೂರಿನಲ್ಲಿರುವ ಒಂದು 
ಸಣ್ಣ ರಂಧ್ರ ಸೂರ್ಯನ ತಲೆಕೆಳಗಾದ ಬಿಂಬವನ್ನು ಹೇಗೆ 
ಉಂಟುಮಾಡುವುದು?: 

ಸೂರ್ಯನ ತಳಭಾಗವನ್ನು ಪ್ರತಿನಿಧಿಸುವ ಬಿಂದು 8 
ಯಿಂದ ಗೋಡೆಯ ಮೇಲ್ಲಾಗದ ಬಿಂದು ೬ನ ಮೇಲೆ 
ಬೆಳಕು ಬೀಳುತ್ತದೆ. ಗೋಡೆಯ ಕೆಳಭಾಗದಲ್ಲಿರುವ 
ಬಿಂದು b ನ ಮೇಲೆ ಸೂರ್ಯನ ಮೇಲ್ಲಾಗವನ್ನು 
ಪ್ರತಿನಿಧಿಸುವ ಬಿಂದು 7 ಯಿಂದ ಬೆಳಕು ಬೀಳುತ್ತದೆ. 
ಗೋಡೆಯಿಂದ ನೋಡಿದಾಗ ಸೂರ್ಯನು 
ಉಂಟುಮಾಡುವ ಕೋನಕ್ಕಿಂತ ಕಡಿಮೆ ಕೋನ 
ರಂಧ್ರದಿಸಿದ ಉಂಟಾದಾಗ ಈ ವ್ಯವಸ್ಥೆ ಕೆಲಸ 
ಮಾಡುತ್ತದೆ. ರಂಧ್ರವು ಗೋಡೆಗೆ ಬಹಳ ಹತ್ತಿರವಿದ್ದಾಗ, 
ಬೆಳಕಾಗಿರುವ ಗೋಡೆಯ ಮೇಲಿನ ಭಾಗ ರಂಧ್ರದ 
ಆಕಾರವನ್ನೇ ತೆಗೆದುಕೊಳ್ಳುತ್ತದೆ. 


ಕೃಪೆ: Rajaram Nityananda. License: CC-BY-NC. 


ಚಂದ್ರನನ್ನು ಬೈನಾಕುಲರ್ಸ್‌ ಮೂಲಕ ನೋಡಿದಾಗ 
ನಮಗೆ ನೆರಳುಗಳನ್ನು ಕುರಿತ ಮತ್ತೊಂದು 
ಆಸಕ್ತಿಕರ ಸಂಗತಿ ನಮಗೆ ತಿಆದುಬರುತ್ತದೆ. 
(ಚಂದನ ಬೆಳಕು ಸೂರ್ಯನ ಬೆಳಕಿಗಿಂತ ಬಹಳ 
ಮಂದವಾದರೂ ಈ ಸಂದರ್ಭದಲ್ಲ ಕಣ್ಣು 
ಕೋರೈಸುವ ಸಾಧ್ಯತೆ ಬಹಳ ಇರುವುದರಿಂದ 
ಎಚ್ಚರದಿಂದ ಇರಬೇಕು). ಪೂರ್ಣ ಚಂದ್ರನಲ್ಲ 
ಕಾಣದಿರುವ ಬೆಟ್ಟಗಳ ಮತ್ತು ಕುಅಗಳ ನೆರಳನ್ನು 
ಅರ್ಧಚಂದ್ರ ಸ್ಪಷ್ಟವಾಗಿ ತೋರಿಸುತ್ತದೆ (ಚಿತ್ರ ರ. 
ನೋಡಿ). ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ. 
ದಿನದ ಬೇರೆ ಬೇರೆ ಸಮಯದಲ್ಲ ವಿದ್ಯಾರ್ಥಿಗಳು 
ತಮ್ಯ ನೆರಳನ ಉದ್ದದಲ್ಲಿ ಬದಲಾವಣಿ- 
ಯಾಗುವುದನ್ನು ಗಮನಿಸಿದ್ದಾರೆಯೇ ಎಂದು 
ಅವರನ್ನು ಕೇಳ. ಕ್ಷಿತಿಜದಲ್ಲ ಸೂರ್ಯ ತಗ್ಗಿನಲ್ಪದ್ದಾಗ 
ನಮ್ಮ ನೆರಳು ಉದ್ದವಾಗಿರುವುದೆಂದೂ. ನೆತ್ತಿಯ 


ಚಿತ್ರ 5: ಚಂದ್ರನ ಮೇಲೆ ನೆರಳುಗಳು 


a) ಪೂರ್ಣಚಂದ್ರನ ಛಾಯಾಚಿತ್ರ: ಪರ್ವತಗಳು ಮತ್ತು 
ಕಂದರಗಳಿದ್ದರೂ ನಮಗೆ ಅವುಗಳ ನೆರಳುಗಳು 
ಕಾಣಿಸುತ್ತಿಲ್ಲ ಎಂಬುದನ್ನು ಗಮನಿಸಿ. 

ಕೃಪೆ: Gregory H. Revera. URL: https://en. 
wikipedia.org/wiki/File:FullMoon2010.jpg. License: 
CC-BY-SA. 


b) ಅರ್ಧಚಂದ್ರನ ಛಾಯಾಚಿತ್ರ :- ಅಲ್ಲಿ ನಿಂತಿರುವ 
ಓರ್ವ ವ್ಯಕ್ತಿ ಸೂರ್ಯನನ್ನು ಕ್ಷಿತಿಜದ ಹತ್ತಿರ ಇರುವಂತೆ 
ಕಾಣುತ್ತಾನೆ. ಆದ್ದರಿಂದ, ನೆರಳುಗಳು 
ದೀರ್ಪವಾಗಿರುತ್ತವೆ. 

ಕೃಪೆ: Luc Viatour. URL: https://commons. 
wikimedia.org/wiki/File:The_Moon_Luc_Viatour. 
jpg. License: CC-BY-SA. 


ಮೇಲೆ ಬಂದಾಗ ನೆರಳು ಕಣ್ಯರೆಯಾಗುವುದೆಂದೂ 
ನಮಗೆ ತಿ೪ದಿದೆ. ನಾವು ಪೂರ್ಣ ಚಂದ್ರನ 
ಮಧ್ಯಭಾಗ ಸಮೀಪದಲ್ಲ ಕುಳತಿರುವೆವು ಎಂದು 
ಭಾವಿಸಿಕೊಳ್ಳೋಣ. ಸೂರ್ಯ ನೇರವಾಗಿ ನೆತ್ತಿಯ 
ಮೇಅರುವುನಾದಧ್ದರಿಂದ ನಮ್ಯ ನೆರಳು 
ಮಾಯವಾಗುವುದು. ಚಂದನಲ್ಪರುವ ಪರ್ವತಗಳು 
ತಮ್ಮ ನೆರಳನ್ನು ಪೂರ್ಣಚಂದ್ರನ ಅಂಚಿನಲ್ಲ 
ಜಳುವಂತೆ ಮಾಡುತ್ತವೆಯಾದರೂ 
ಸೂರ್ಯನಿರುವ ದಿಕ್ಕಿನಿಂದಲೇ ನೋಡಿದಾಗ ಆ 
ನೆರಳುಗಳು ಗೋಚರವಾಗುವುದಿಲ್ಲ. ಅರ್ಥಚಂದ್ರನ 
ವಿಷಯದಲ್ಲ ಈ ಸಮಸ್ಯೆ ಇಲ್ಲದಿರುವುದರಿಂದ ನಾವು 
ನೆರಳುಗಳನ್ನು ನಾವು ಪ್ರಷ್ಟವಾಗಿ ಕಾಣಬಹುದು. 


ಕನ್ನಡಿಯೊಂದಿಗೆ ಮಾಡಿ ನೋಡೋಣ 


ದೊಡ್ಡರಾಗುವವರೆಗೂ ಬಹಳಷ್ಟು ಮಕ್ಕಳಗೆ 
ಆಕರ್ಷಣೆಯ ವಸ್ತುವಾಗಿರುವ ಕನ್ನಡಿ ದೊಡ್ಡವರಾದ 
ಮೇಲೆ ಅದು ಅವರಿಗೆ ಅಚ್ಚರಿಯ ವಸ್ತುವಾಗಿ 
ಉಳಯುವುದಿಲ್ಲ. ಇಂತಹ ಕನ್ನಡಿಯ ಬಗ್ಗೆ ಪ್ತಲ್ಪ 
ವಿಚಾರ ಮಾಡೋಣ. ಕನ್ನಡಿಯಲ್ಲ ವ್ಯಕ್ತಿಯ ಎಡಣಗ್ಯೆ 
ಬಲಗ್ಯೆನಂತೆ ತೋರುತ್ತದೆ ಎಂದು ನಮ್ಮಲ್ಲ ಬಹಳ 
ಜನರಿಗೆ ತಿಆದಿದೆ. ಈ ಬದಲಾವಣೆಗೆ 'ಪಾರ್ಫ್ವ 
ವಿಪರ್ಯಯ (Lateral Inversion) ಎನ್ನುತ್ತಾರೆ. 
ಈ ಹೆಸರು ತಕ್ಕುದಾಗಿಲ್ಲ. ಏಕೆಂದರೆ, ಕನ್ನಡಿಯಲ್ಲ 
ವಿಪರ್ಯಯ-ವಾಗುವುದು ವ್ಯಕ್ತಿ ನೋಡುತ್ತಿರುವ 
ದಿಕ್ಕು ಮಾತ್ರ -ಎಡ ಅಥವಾ ಬಲ. ನಮ್ಯ ಮೇಲ್ಲಾಗ 
ಮತ್ತು ಕೆಳಭಾಗ ಸ್ಥಾನಾಂತರಗೊಳ್ಳುವುದಿಲ್ಲ. 
ವ್ಯಕ್ತಿಯು ನೋಡುತ್ತಿರುವ ದಿಕ್ಕಿಗೆ ಸಂಬಂಧಿಸಿದಂತೆ 
ಎಡ ಮತ್ತು ಬಲ ಎಂದು ನಮ್ಯ ಭಾಷೆಯಲ್ಲ 
ವ್ಯಾಖ್ಯಾನಿಸುತ್ತೇವೆ. ಆದರೆ. ಮೇಲ್ಲಾಗ, ಕೆಳಭಾಗ 


60 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ಚಿತ್ರ 4: ಸಹಜ ಸೂಜಿರಂಧ್ರ (ದೃಗ್ವಿಜ್ಞಾನ) 

ಈ ಅರ್ಧಚಂದ್ರಾಕಾರದ ಬೆಳಕಿನ ಮಚ್ಚೆಗಳು ಸಹಜ 
ಸೂಜಿರಂಧ್ರಗಳಿAಿದ (ಎಲೆಗಳ ನಡುವಣ ಜಾಗಗಳು) 
ಮರದ ನೆರಳಿನಲ್ಲಿ ಉಂಟಾದ ಸೂರ್ಯನ ಬಿಂಬಗಳು. 


ಕೃಪೆ: Thayne Tuason. URL: https://commons. 
wikimedia.org/wiki/File:Solar_Eclipse_ 
August _21_2017.jpg. License: CC-BY. 


ಬಾಕ್ಸ್‌ ie 
ಮಾನವನ ಕಣ್ಣನ್ನು ಪರಿಚಯಿಸಲು ಸೂಜಿರಂಧ್ರ 
ಕ್ಯಾಮರಾದ ಬಳಕೆ: 


ನಮ್ಮ ಎಲ್ಲಾ ವೀಕ್ಷಣೆಗೆ ಆಧಾರ 
ಉಪಕರಣದಂತಿರುವ ಮಾನವ ಕಣ್ಣಿನ ಕಾರ್ಯ- 
ವಿಧಾನವನ್ನು ವಿದ್ಯಾರ್ಥಿಗಳಗೆ ಪರಿಚಲುಸಲು 
ಸೂಜರಂದ್ರ ಕ್ಕ್ಯಾಮರದ ಉದಾಹರಣಿ ಒಂದು 
ಉತ್ತಮ ವಿಧಾನ. ಎಲ್ಲ ದಿಕ್ಕಿನಿಂದಲೂ ಬರುವ 
ಬೆಳಕಿನ ಪ್ರಕಾಶಮಾನತೆ ಮತ್ತು ಬಣ್ಣಗಳನ್ನು 
ಅರಿವಿಗೆ ತರುವ ಕಣ್ಣು ಬೆಳಕಿನ ಅತ್ಯುತ್ತಮ 
ಸಂಗ್ರಾಹಕ. ಇದನ್ನೇ ನಾವು ಚಿತ್ರ ಅಥವಾ ಜಂಬ 
ಎನ್ನುವುದು. ವಾಸ್ತವವಾಗಿ, ಬಹುತೇಕ 
ವಿದ್ಯಾರ್ಥಿಗಳಗೆ ಪರಿಚಿತವಾಗಿರುವ ಮೊಬೈಲ್‌ 
ಘೋನ್‌ನ ಕ್ಯಾಮೆರಾ ಹಿಂದಿನ ಕಾಲದ ಫಿಲಂ 
ಆಧಾರಿತ ಕ್ಯಾಮರಾಗಳಗಿಂತ ಭಿನ್ನವಾಗಿದ್ದು 
ಮಾನವನ ಕಣ್ಣಿನೊಂದಿಗೆ ಹೆಚ್ಚನ ಸಾಮ್ಯತೆ 
ಹೊಂದಿದೆ. ಇದು ಮಾನವನ ಕಣ್ಣಿನ ರೆಟನಾದಂತಹ 
ಚಿಪ್‌ ಅನ್ನು ಹೊಂದಿದೆ. ಇದನ್ನು ನಮ್ಮ ಮೆದುಳಗೆ 
ಸಂಪರ್ಕ ಕಲ್ಪ್ಲಸುವ ದೃಗ್‌ನರಗಳಂತೆಯೇ ಇರುವ 
ತಂತಿವ್ಯವಸ್ಥೆಬಂದ ಕಂಪ್ಯೂಟರ್‌ಗೆ ಜೋಡಿಸ- 
ಲಾಗುತ್ತದೆ. ತಲಕೆಳಗಾದ ಅಂಬವನ್ನು 
ನೇರವಾಗಿಸುವ ಸಾಫ್ಟ್ವೇರ್‌ [od ಕಂಪ್ಯೂಟರ್‌ 
ಹೊಂದಿರುತ್ತದೆ. ನಮ್ಯ ಮೆದುಳನಲ್ಲೂ ಇದೇ 
ವ್ಯವನ್ಥೆ ಇರುವುದೆಂದು ತೋರುವುದು. 


ಎಂಬುದನ್ನು ಭೂಮಿಗೆ ಸಂಬಂಧಿಸಿದಂತೆ 
ವ್ಯಾಖ್ಯಾನಿಸುತ್ತೇವೆ. ಈ ವಿಪರ್ಯಯ ಎನ್ನುವುದು 
ಭಾಷೆಯ ಒಂದು ಅಂಶವೆಂದು ನಮಗಸನಿಸಿದರೂ 
ಜೀವನ್ಯರಣದ ಪ್ರಶ್ನೆಯೂ ಇದಾಗಬಲ್ಲದು. ಹರ್ವ 
ಶಸ್ತ ಚಿಕಿತ್ಸಕ ರೋಗಿಯ ಮೇಲೆ ಶಸ್ತ ಚಿಕಿತ್ಲೆ 
ನಡೆಸುವಾಗ 'ಎಡ' ಭಾಗ ಎಂದು ಹೇಳದಾಗ 
ರೋಗಿಯ ಎಡಭಾಗಪೋ ಅಥವಾ ತಮ್ಯ 
ಎಡಭಾಗಪೋ ಎಂಬುದರ ಬಣ್ಣೆ ಅವರಿಗೆ 
ಖಂಡಿತವಾಗಿಯೂ ಪ್ರಷ್ಟತೆ ಇರಬೇಕು. 


ಒಂದು ಕನ್ನಡಿ ನಾವು ಮತ್ತೊಬ್ಬರಿಗೆ ಹೇಗೆ 
ಕಾಣುತ್ತೇವೆಯೋ ಹಾಗೆ ನಮಗೆ ತೋರಿಸುವುದಿಲ್ಲ 
ಎಂಬ ಅಂಶ ಭುಜದ ಮೇಲೆ ಹೋಗುವ ಸೀರೆ 
ಉಟ್ಟರುವ ವ್ಯಕ್ತಿಗೆ ಅಥವಾ ಒಂದು ಪಕ್ಷದಲ್ಲಿ 
ಜೇಜರುವ ಅಂಗಿಯನ್ನು ತೊಣ್ಣರುವ ವ್ಯಕ್ತಿಗೆ 
ಪ್ರಷ್ಟವಾಗಿ ತಿಆಯುತ್ತದೆ. ನೀವು ಮತ್ತೊಬ್ಬರಿಗೆ ಹೇಗ 
ಕಾಣುವಿರೋ ಹಾಗೆಯೇ ನಿಮ್ಮನ್ನು ನೀವು 
ನೋಡಿಕೊಳ್ಳಲು ಪರಪ್ಪರ ೨೦೦ ಕೋನದಲ್ಲ 
ಇಟ್ಟಿರುವ ಕನ್ನಡಿಯಲ್ಲ ನೋಡುವುದು ಇನ್ನೂ 
ವಿಚಿತ್ರವಾದ ಅನುಭವ. [oo ವ್ಯವಸ್ಥೆಯ 
ಜ್ಯಾಮಿತಿಯು ಎರಡು ಗೋಡೆಗಳು ನೆಲವನ್ನು 
ಸಂಧಿಸುವ ಜ್ಯಾಮಿತಿಯಂತೆಯೇ ಇರುವುದು. 
ಆದ್ದರಿಂದ, ಇದನ್ನು "ಮೂಲೆ ಪ್ರತಿಫಲಕ” (Corner 
Reಗlectror), ಮೂಲೆ ಪ್ರತಿಫಲಕವು ಯಾವುದೇ 
ದಿಕ್ಕಿನಿಂದ ಬರುವ ಕಿರಣವನ್ನು ಪುನ್ಯ ಅದೇ ದಿಕ್ಕಿನಲ್ಲ 
ಹಿಂದೆ ಕಳಸುತ್ತದೆ (ಚಿತ್ರ 7. ನೋಡಿ). ಅಂತಹ 
ಒಂದು ವ್ಯವಸ್ಥೆಯಲ್ಲ ನೋಡಿದಾಗ ನಮಗೆ ಏನು 


O೦೧ 
AA 


¥ 


> Ww 


ಚಿತ್ರ 6: ಪರಸ್ಪರ 90 ಯಲ್ಲಿರುವ ಎರಡು ಕನ್ನಡಿಗಳಿಂದ 
ಉಂಟಾಗುತ್ತಿರುವ ಪ್ರತಿಫಲನ 

ಕನ್ನಡಿಯ ಮುಂದೆ ನಿಂತಿರುವ ವ್ಯಕ್ತಿ 8 ಯಿಂದ ಸ ಕಡೆಗೆ 
ತನ್ನ ಕೈಯನ್ನು ಚಲಿಸಿದಾಗ ಪ್ರತಿಫಲಿತ ಬಿಂಬದ ಕೈ 
(ಅದು ವಿರುದ್ಧ ದಿಕ್ಕನಲ್ಲಿರುತ್ತದೆ). ೭ ಯಿಂದ ರ ಕಡೆಗೆ 
ಚಲಿಸುತ್ತದೆ. ಅವನ ಬಲಗೈ ಸಹ ದೂರ 
ಸರಿಯುತ್ತಿರುವಂತೆ ಕಾಣುತ್ತದೆ ಎಂದು ಇದರರ್ಥ. 
ಒಂದೇ ಕನ್ನಡಿಯಿದ್ದಾಗ ಬಿಂಬವು ಅದೇ ದಿಕ್ಕಿನಲ್ಲಿ 
ಎಡಗೈ ಚಲಿಸುತ್ತಿರುವಂತೆ ಕಾಣುತ್ತದೆ. 


ಕೃಪೆ: Rajaram Nityananda. License: CC-BY-NC. 


ಕಾಣುವುದು?. ಎತ್ತ ಹೋದರೂ ಮೂಲೆಯಲ್ಲ ನಮ್ಯ 
ಕಣ್ಣು ನಮಗೇ ಕಾಣಬರುವುದು. ಇದು ಕೇವಲ 
ಒಂದು ಕುತೂಹಲಕಾರಿ ಚಮತ್ಸಾರವಲ್ಲ. ಇದರಿಂದ 
ಬಹಳ ಉಪಯೋಗವೂ ಇದೆ. ಇಂತಹ 
ಪ್ರತಿಬಂಬಕಗಳ ರಾಜಮಾರ್ಗಗಕಲ್ಪ್ಲ. ವಿಶೇಷವಾಗಿ 
ಅಪಾಯಕಾರಿ ತಿರುವುಗಳ ಅಂಚಿನಲ್ಲ ಬಳಸುತ್ತಾರೆ. 
ಎದುರಿನಿಂದ ಬರುತ್ತಿರುವ ಕಾರಿನ ಹೆಡ್‌ಲೈಟ್‌ 
ಪ್ರತಿಫಲಕದ ಮೇಲೆ ಪ್ರಕಾಶ ಜೀರಿದಾಗ ಅದು 
ಚಾಲಕನಿಗೆ ಪುನಃ ಬೆಳಕನ್ನು ಪ್ರತಿಫಲಸಿ ಎಚ್ಚರಿಕೆ 
ನೀಡುತ್ತವೆ. ಇದೊಂದು ಬಹಳ ದಕ್ಷ 
ವ್ಯವಸ್ಥೆಯಾಗಿದೆ. ಕಾರಣ, ಇದಕ್ಕೆ ವಿದ್ಯುಚ್ಛಕ್ತಿಯ 
ಅಗತ್ಯವಿಲ್ಲ ಹಾಗೂ ಎಲ್ಲ ಬೇಕೋ ಅಲ್ಲಗೆ ಮಾತ್ರ 
ಬೆಳಕನ್ನು ರವಾನಿಸುತ್ತವೆ. 

ಪ್ರತಿಫಲನವೆಂಬ ಒಂದು ಸರಳ ವಿಷಯ ಇಂದಿನ 


ಚಿತ್ರ 7. ಒಂದು ಮೂಲೆಯಲ್ಲಿ ಸಂಧಿಸುತ್ತಿರುವ 
ಮೂರು ಕನ್ನಡಿಗಳ ವ್ಯವಸ್ಥೆ 

ಯಾವುದೇ ದಿಕ್ಕಿನಿಂದ ಬರುತ್ತಿರುವ ಬೆಳಕು 
ಅದೇ ದಿಕ್ಕಿನಲ್ಲಿ ಹಿಂದಿರುಗಿಸಲ್ಪಡುತ್ತದೆ. 


ಕೃಪೆ: Chetvorno. URL: https://commons. 
wikimedia.org/wiki/File:Corner_reflector.svg. 
License: CCO. 


ಬಾಹ್ಯಾಕಾಸ ಮತ್ತು ಶಕ್ತಿ ತಂತ್ರಜ್ಞಾನದಲ್ಲ ಮಹತ್ತರ 
ಪಾತ್ರ  ವಹಿಸಬಲ್ಲದು. ಅಪೊಲೊ ಅಭಿಯಾನ 
(Appolo Mission) (ಚಿತ್ರ 8. ಸೋಡಿ) 
ಸಂದರ್ಭದಲ್ಲ ಅಮೆರಿಕಾದ ಗಗನಯಾತ್ರಿಕರು 
ಚಂದ್ರನ ಮೇಲೆ ಸ್ಥಾಪಿಸಿದ ಮೂಲೆ ಪ್ರತಿಬಂಬಕ 
(Corner Reflector) ಅಂತಹ ವ್ಯವಸ್ಥೆಗೆ ಒಂದು 
ಕೌತುಕಕಾರಿ ಉದಾಹರಣೆ. ವಿಜ್ಞಾನಿಗಳು ಭೂಮಿಯ 
ಮೇಲಅರುವ ದೂರದರ್ಶಕಪೊಂದರಿಂದ ಚಂದ್ರನತ್ತ 
ಲೇಸರ್‌ ಕಿರಣಪುಂಜವನ್ನು ಕಳಸಿ ಹಿಂತಿರುಗಿ 
ಬರುವ ಆ ಕಿರಣವನ್ನು ಅದೇ ದೂರದರ್ಶಕದಿಂದ 
ಪ್ತೀಕರಿಸಲು ಆ ಕನ್ನಡಿಯನ್ನು ಉಪಯೋಗಿಸಿ- 
ಕೊಂಡರು. ಈ ಕಿರಣಪುಂಜವು ಅಲ್ಲಕಾಲಅಕ 
ತುಡಿತವಾಗಿದ್ದರಿಂದ ಈ ದೂರವನ್ನು ಕ್ರಮಿಸಲು 
ಅದು ತೆಗೆದುಕೊಂಡ ಸಮಯವನ್ನು (ಸುಮಾರು 
2.5 ಸೆಕೆಂಡುಗಳು) ಅಳೆಯಲು ವಿಜ್ಞಾನಿಗಳು 
ಸಮರ್ಥರಾದಲ್ಲದೆ ಭೂಮಿಯುಂದ ಚಂದನಲ್ಲಗಿರುವ 
ದೂರವನ್ನು ಹೆಚ್ಚು ನಿಬರವಾಗಿ ಅಳೆದರು. ಹೆಚ್ಚು 
ವಿಸ್ತಾರವುಳ್ಳ ಪ್ರದೇಶದಿಂದ ಅಲ್ಲ ವಿಸ್ತಾರದ ಪ್ರದೇಶಶಕ್ಷೆ 
ಕೊಂಡೊಯ್ಯಲು ಬಕಸುವುದು ಕನ್ನಡಿಗಳ 
ಮತ್ತೊಂದು ಆಸಕ್ತಿಕರ ಉಪಯೋಗ. ಈ 
ವ್ಯವಸ್ಥೆಯನ್ನು ಸೌರಶಕ್ತಿಯನ್ನು ಬಳಸಿಕೊಳ್ಳಲು 
ಉಪಯೋಗಿಸುತ್ತಾರೆ (ಚಿತ್ರ ೨. ನೋಡಿ). 


ಇ. 


4 
[4 
[4 
r, 
£ 
¢ 


pe 
$4 
hed 4 


ಚಿತ್ರ 8. ಚಂದ್ರನ ಮೇಲೆ ಗಗನ ಯಾತ್ರಿಕರಿಂದ 
ಇಡಲ್ಪಟ್ಟೆರುವ ಅಪೊಲೊ15 ಎಂಬ ಮೂಲೆ 
ಪ್ರತಿಫಲಕಗಳ ಸಮೂಹ 

ಚಂದ್ರನಲ್ಲಿಗೆ ಇರುವ ದೂರ ಮತ್ತು ಸಮಯದೊಂದಿಗೆ 
ಅದರ ಬದಲಾವಣೆಯನ್ನು ಅತ್ಯಂತ ಖಚಿತವಾಗಿ 
ಅಳೆಯಲು ಇದು ಅನುವು ಮಾಡಿಕೊಟ್ಟಿತು. 

ಕೃಪೆ: NASA, USA. URL: https://commons. 


wikimedia.org/wiki/File:ALSEP_AS15-85-11468.jpg. 
License: CC-BY. 


ತೀರ್ಮಾನ 


ಇಂದಿನ ವಿದ್ಯಾರ್ಥಿಗಳು ಅವರ ಶಿಕ್ಷಕರ ಕಾಲದಲ್ಲ 
ಇದ್ದಂಥ ತಂತ್ರಜ್ಞಾನಕ್ಕಿದಂತಲೂ ಮುಂದುವರೆದ 
ತಂತ್ರಜ್ಞಾನ ಯುಗದಲ್ಲ ಬದುಕುತ್ತಿದ್ದಾರೆ. ಇವುಗಳಲ್ಲಿ 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 61 


ಅನೇಕ ತಂತ್ರಜ್ಞಾನದ ಆವಿಷ್ಲಾ ರಗಳು ಬಳಕನ್ನು 
ಒಳಗೊಂಡಿರುವದಂಥದ್ದಾಗಿರಬಹುದು. ಇವಗೂ 
ಸಹ, ಔದ್ಯಮಿಕ ಅಪ್ಪಯನಗಳಲ್ಲ ಕತ್ತರಿಸುವಿಕೆಗೆ 
ಮತ್ತು ಕಣ್ಣುಗುಡ್ಡೆಯ ಪಾರದರ್ಶಕ ಪಟಲ 
(Cornea)ವನ್ನು ಪುರ್ರಜಿಸಿ ದೃಷ್ಟಿದೋಷ 
ನಿವಾರಣಿಗಾಗಿ ಲೇಸರ್‌ ಕರಣ ಪುಂಜವನ್ನು 
ಉಪಯೋಗಿಸುತ್ತಾರೆ. ನಮ್ಯ ಬಹುತೇಕ ದೂರವಾಣಿ 
ಸಂವಾದಗಳನ್ನು ಮತ್ತು Ks ಸರ್ಫಿಂಗ್‌ 
ಅನ್ನು ಆಪ್ಟಿಕಲ್‌ ಫೈಬರ್‌ಗಳ ಮೂಲಕ ಬೆಳಕು 
ಹೊತ್ತೊಯ್ಯುತ್ತಾ ಭವಿಷ್ಯದಲ್ಲಯೂ ಸಹ ಬೆಳಕನ್ನು 
ಕುರಿತು ನಮಗಿರುವ ಅರಿವಿನಿಂದ ಅನೇಕ 
ಹೊಸದಾದ, ಅದ್ದುತಕರವಾದ ಮತ್ತು 
ಉಪಯುಕ್ತವಾದ ವಿಷ ಸನಕ ಹೊರಬರುವುದು 
ನಿಕ್ಲಿತ. 


ವಿಜ್ಞಾನ ಅಥವಾ ಇಂಜನಿಯರಿಂಗ್‌ ಕ್ಷೇತ್ರವನ್ನು 


ವೃತ್ತಿಜೀವನವನ್ನಾಗಿಸಿಕೊಳ್ಳುವ ವಿದ್ಯಾರ್ಥಿಗಳು  ಟಿತ್ರ9: ಸ್ಟೇನ್‌ನಲ್ಲಿರುವ ಒಂದು ಶಕ್ತಿ ಸ್ಥಾವರ ಜನರೇಟರುಗಳನ್ನು ಚಲಿಸುವಂತೆ ಮಾಡುವ ಹಬೆಯನ್ನು 
ಬೆಳಕಿನ ಬಣ್ಣಿ ಹೆಚ್ಚು ತಿಆಯುತ್ತಾರೆ. ಆದರೆ. ಉತ್ಪಾದಿಸಲು ಕಲ್ಲಿದ್ದಲ ಬದಲಾಗಿ ಸೂರ್ಯನ ಶಕ್ತಿಯನ್ನು ಉಪಯೋಗಿಸುತ್ತದೆ. 


ಪ್ರತಿಯೊಬ್ಬರೂ ಬೆಳಕಿನ ಕೆಲವು ಮೂಲಭೂತ ಕೃಪೆ: afloresm. URL: https://commons.wikimedia.org/wiki/File:PS10_solar_power_towerjpg. License: 
ನಿಯಮ-ಗಳನ್ನು ತಿಆದು ಮೆಚ್ಚಲು ಸಾಧ್ಯವಿದೆ. CC-BY. 

ವೀಕ್ಷಣಿ ಮತ್ತು ಚರ್ಚೆಯನ್ನು ಪ್ರಚೋದಿಸಲು 

ಬಳಸಬಲ್ಲ ನೆರಳು ಮತ್ತು ಪ್ರತಿಫಲನ ವಿಷಯಗಳನ್ನು ವಿದ್ಯಾರ್ಥಿಗಳೊಂದಿಗೆ ಈ ವಿಷಯಗಳನ್ನು ಹಂಚಿಕೊಂಡಾಗ ಬೆಳಕಿನ ಕಿರಣಗಳಗೆ ಸಂಬಂದಿಸಿದಂತಹ 
ಒಳಗೊಂಡ ಉದಾಹರಣೆಗಳನ್ನು ಈೇ ಲೇಖನವು ಸರಳವಾದ, ಆದರೆ ಸಾಮಾನ್ಯ ಪರಿಕಲ್ಪನೆಗಳು ನಮ್ಯ ಸುತ್ತಅರುವ ಹಲವು ಸಂಗತಿಗಳನ್ನು ಅರ್ಥ 
ಹಂಚಿಕೊಳ್ಳುತ್ತದೆ. ಉನ್ನತ ತರಗತಿಗಳ ಮಾಡಿಕೊಳ್ಳಲು ನೆರವಾಗುತ್ತವೆ ಎಂಬುದನ್ನು ಪ್ರಶಂಸಿಸಲು ಈ ಪ್ರಯೋಗಗಳು ನೆರವಾಗುತ್ತವೆ. 


ಪ್ರಮುಖ ಕಲಿಕೆಗಳು 


ಶಾಲಾ ವಿಜ್ಞಾನದ ಪಠ್ಯಕ್ರಮದಲ್ಲ ಬೆಕಕನ ಪಠ್ಯವಿಷಯ ಮುಂಚಿತವಾಗಿಯೇ ಬರುತ್ತವೆ. ಏಕೆಂದರೆ. ನಮ್ಮ 
ಶಕ್ತಿಯುತ ಇಂದ್ರಿಯಗಳಲ್ಲ ಒಂದಾದ ದೃಷ್ಟಿಗೆ ಇದು ಸಂಬಂಧಿಸಿದೆ. 

ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲ. ಸಂದರ್ಶನಗಕಳಲ್ತ್ಲ ಪ್ರಮುಖ ಪರಿಕಲ್ಪನೆಗಳನ್ನು ಕರಣ ರೇಖಾಚಿತ್ರಗಳನ್ನು 
ಪುನರುಚ್ಛ್ಚರಿಸಬಲ್ಲರಾದರೂ ನಿಜ ಪ್ರಪಂಚದ ಅನುಭವಗಳೊಂದಿಗೆ ಅವುಗಳನ್ನು ಅಪ್ಪಯುಸಿ Fe, ಎಲ್ಲಾ 
ಸಂದರ್ಭಗಳಲ್ಪ್ಲಯೂ ಸಮರ್ಥರಾಗಿರುವುದಿಲ್ಲ. 

ವಿದ್ಯಾರ್ಥಿಗಳು ಪ್ರತಃ ಕೈಗೊಳ್ಳಬಲ್ಲ. ಚಿಂತಿಸಬಲ್ಲ ನೆರಳು ಮತ್ತು ಪ್ರತಿಫಲನಗಳಗೆ ಸಂಬಂಧಿಸಿದ ಸರಳ 
ವೀಕ್ಷಣಿಗಳು ಮತ್ತು ನೇರ ಆದ್ಯ ಅನುಭವಗಳು ವಿಜ್ಞಾನವನ್ನು ಕುರಿತಾದ ಚರ್ಚೆಗಳನ್ನು ಪ್ರಚೋದಿಸಿ 
ಉತ್ಪಾಹಿತರನ್ನಾಗಿ ಮಾಡಬಲ್ಲವು. 

ಸೂಜರಂದ್ರ ಕ್ಯಾಮೆರಾ ಮತ್ತು ಮೂಲೆ ಪ್ರತಿಬಂಬಕಗಳಂ೦ತಹ ದಿನನಿತ್ಯದ ಬೆಳಕಿಗೆ ಸಂಬ ಧಿಸಿದ ಪರಿಕಲ್ಲನೆಗಳ 
ಅಪ್ಪಯನದ ಅನ್ನೇಷಣೆ ಶಾಲಾ ವಿಜ್ಞಾನದ ಪಠ್ಯಕ್ರಮ ಕುರಿತಾದ ಹೆಚ್ಚು ಅಮೂರ್ತ ಬೆಳವಣಿಗೆಗಳನ್ನು ಅರ್ಥ 
ಮಾಡಿಕೊಳ್ಳಲು ವಿದ್ಯಾರ್ಥಿಗಳಗೆ ಸಹಾಯ ಮಾಡಬಲ್ಲದು. 


ಸೂಚೆನೆ: ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಉಪಯೋಗಿಸಿರುವ ಚಿತ್ರದ ಆಕರ: 
https://www.shutterstock.com/image-photollittle-child-plays-his-self-reflection-47335690. Credits: manzrussali. 


ಪ್ರಸ್ತುತ ರಾಜಾರಾಂ ನಿತ್ಯಾನಂದ ಅವರು ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಯಲ್ಲ ಬೋಧಿಸುತ್ತಿದ್ದಾರೆ. ಇದಕ್ಷೆ ಮುಂಚೆ ಬೆಂಗಳೂರಿನ ರಾಮನ್‌ 
ರಿಸರ್ಚ್‌ ಇನ್ನಿ ಟ್ಯಾಟ್‌ನಲ್ಲ ಸೇವೆ ಸಲ್ಪಸುತ್ತಿದ್ದರು. 'ರೆಹೊನೆನ್ಸ್‌' ಎಂಬ ವಿಜ್ಞಾನ ಶಿಕ್ಷಣದ ನಿಯತಕಾಆಕೆಗೆ ಒಂದು ಅವಧಿ (ಅಂದಾಜು 3 ವರ್ಷಗಳು) 
ಪ್ರಧಾನ ಸಂಪಾದಕರಾಗಿ ಕಾರ್ಯ ನಿರ್ವಜಸಿದ್ದಾರೆ. ಅವರ ಬಹಳಷ್ಟು ಸ ರ ಕಾರ್ಯ ಸೈದ್ದಾಂತಿಕವಾಗಿದ್ದು. ಬೆಳಕು ಮತ್ತು ಖದೋಳಶಾಸ್ತಕ್ಷೆ 


ಸಂಬಂಧಿಸಿದ ಭೌತವಿಜ್ಞಾನ ಕ್ಷೇತ್ರಗಳನ್ನು ಕುರಿತದ್ದಾಗಿದೆ. ಆದ್ದರಿಂದ, ಗಣಿತ ಮತ್ತು/ಅಥವಾ ಗಣನಶಾಸ್ತ್ರ (Computation) ಅವುಗಳಲ್ಲಿ ಒಳಗೊಂಡಿವೆ. 
ರಾಜಾರಾಂ ನಿತ್ಯಾನಂದರು ವಿದ್ಯಾರ್ಥಿಗಳೊಂದಿಗೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಜೊತೆಗೂಡಿ ಕೆಲಸ ಮಾಡಲು ಸಂತೋಷಿಸುತ್ತಾರೆ. ಅವರಲ್ಲ 
ಅನೇಕರು ಪ್ರಯೋಗಸನಿರತರು, ಇನ್ನು ಕೆಲವರು ಸಂಸ್ಥೆಯ ಹೊರಗಿನವರೂ ಆಗಿರುತ್ತಾರೆ. 


ಅನುವಾದ: ಬಿ. ಎಮ್‌. ಚಂದ್ರಶೇಖರ್‌ | ಪರಿಶೀಲನೆ: ಜಿ ವಿ ನಿರ್ಮಲಾ 


62 | ೫ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲೈ 2023 


ಕೈದೋಟದ ಕೊಂಚ ಕೆಲಸ ನಿಮಗೆ ಯಾವಾಗಲೂ ಮನಶ್ತಾಂತಿ ಪಡೆಯುವ 
ಒಂದು ಅತ್ಯುತ್ತಮ ಮಾರ್ಗ ಎಂದೆನಿಸಿದೆಯೇ? ಸರಿ, ಹೀಗೇಕಿರಬಹುದು 
ಎಂದು ಊಹಿಸಿ ನೋಡೋಣ? ಈ ನಂಬಕೆಗೆ ವಿಜ್ಞಾನದ ಆಧಾರವಿದೆ. 
ಸಂಶೋಧನೆಗಳು. ಮೈಕೊಬ್ಯಾಕ್ಷೀರಿಯಂ ವಾಕೈ (Mycobacterium 
vaccae) ಎಂಬ ಮಣ್ಣಿನಲ್ಲರುವ ಬ್ಯಾಕ್ಟೀರಿಯಾ. ಇಅಗಳಲ್ಲ ಜನ್ಸುತೆ 
ನಿರೋಧಕವಾಗಿ ಕೆಲಸಮಾಡಬಲ್ಲದು ಎಂದು ತೋರಿಸಿವೆ. ಇಅಗಳಗೆ ಈ 
ಮೈಕೊಬ್ಯಾಕ್ಷೀರಿಯಂ ವಾಕೈೈ ಚುಚ್ಚುಮದ್ದನ್ನು ನೀಡಿದಾಗ ಅವು ಹೆಚ್ಚನ 
ಮಟ್ಟದ ಸೈಟೋಕೈನ್ನಳನ್ನು ಉತ್ತಾದಿಸಿದವು. ಈ ಕಾರಣದಿಂದ ಅವುಗಳ 
ಮೆದುಳನಲ್ಲ ಹೆಚ್ಚನ ಮಟ್ಟದಲ್ಲ ಸಿರೊಟನಿನ್‌ ಉತ್ಪಾದನೆಯಾಗುತ್ತದೆ. ಈ 
ಸಿರೊಟನಿನ್‌ ಐನ್ನತೆಯನ್ನು ತಣ್ಲಿಸುವ ಮತ್ತು ಆತಂಕವನ್ನು 
ಕಡಿಮೆಯಾಗಿಸುವ ನರಪ್ರೇಕ್ಷಕವೆಂದು (neurotransmitter - ಒಂದು 
ನರದಿಂದ ಮತ್ತೊಂದು ನರಕ್ಕೆ ಅಥವಾ ಸ್ನಾಯುವಿಗೆ ಚೋದನೆಯನ್ನು ಇನ್ನೂ ಹೆಚ್ಚು ತಿಳಿಯಲು: 

ರವಾನಿಸಲು ನೆರವಿಗೆ ಬರುವ, ನರತಂತುವಿನಿಂದ ಒಸರುವ ರಾಸಾಯನಿಕ Antidepressant microbes in soil: how soil makes your brain happy. 
ವಸ್ಸು) ನಿಮಗೆ ತಿಆದಿರಬಹುದು. URL: https://realfarmacy.com/antidepressant-soil/ 

Immunization with a heat-killed preparation of the environmental 
ಆರೋಗ್ಯಕರ ಮಣ್ಣಿನಲ್ಲ ಕೆಲಸ ಮಾಡುತ್ತಿರುವಾಗ ಈ ಬ್ಯಾಕ್ಟೀರಿಯಾಗಳ bacterium Mycobacterium vaccae promotes stress resilience in mice. 
ಸಂಪರ್ಕಕ್ಕೆ ಬರುವ ಅಥವಾ ಅವುಗಳನ್ನು ಉಸಿರಿನೊಂದಿಗೆ ಒಳಗೆ URL: https://www.pnas.org/content/pnas/113/22/E3130.full.pdf. 
ತೆಗೆದುಕೊಳ್ಳುವ ಸಂಭವವೂ ಇದೆ. ಮುಂದೊಮ್ಮೆ ನಿಮಗೆ ಬಹಳ ಬೇಸರ 
ಎನಿಸಿದಾಗ ಕೈತೋಟದಲ್ಲಿ ಕೈ ಮಣ್ಣು ಮಾಡಿಕೊಂಡು ಸ್ವಲ್ಲ ಹೊತ್ತು ಕೆಲಸ 
ಮಾಡಿದರೆ ನಿಮ್ಮ ಬೇಸರವನ್ನು ದೂರವಾಗಿಸಬಹುದು ಎಂಬುದನ್ನು 
ನೆನಪಿಡಿ. ವಾಸ್ತವವಾಗಿ, ಕೈತೋಟದಲ್ಲ ಕೊಂಚ ಕಾಲ ಅಡ್ಡಾಡಿದರೂ 
ಸಾಕಾದೀತು! 


ರಾಮ್‌ಗೋಪಾಲ್‌ ವಲ್ಲಥ್‌ ಇವರು ಪ್ರೇರಣದಾಯಕ ವಾಗ್ಯಿ. ಬಾಲವಿಜ್ಞಾನ ಕಾಲ್ದನಿಕ ಕಥನವಾದ "ಊಪ್ಹ್‌ ದಿ ಮ್ಯೈಟ ಗೆರ್ಗಲ್‌'ಎಂಬ ಹೆಚ್ಚು ಮಾರಾಟವಾಗುವ 
ಕೃತಿಯ ಕರ್ವ. ಅವರು ಶಾಲೆಗಳಲ್ಲ ಪ್ರೇರಣಾದಾಯಕ ಉಪನ್ಯಾಸಗಳನ್ನು ಕೊಡುತ್ತಾರಲ್ಲದೆ ವಿಜ್ಞಾನ ಕಾರ್ಯಾಗಾರಗಳನ್ನು ನಡೆಸಿಕೊಡುತ್ತಾರೆ. ಇವರನ್ನು 
ramg@azimpremjifoundation.org ಮಿಂಚ೦ಚೆಯಲ್ಲ ಸಂಪರ್ಕಿಸಬಹುದು. 


ಅನುವಾದ: ಬಿ. ಎಮ್‌. ಚಂದ್ರಶೇಖರ್‌ | ಪರಿಶೀಲನೆ: ಮನೋಜ ಗೋಡಬೋಲೆ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಯೆ 2023 | 63 


25 ಬೀಔ ೭೧೮3೪೦ 


ಸಾ 


yy 


ಸ್‌C 
ವೆ 


ಕಲಿಕೆಯಲಿನ 


(WN 


ಅರ್ಥಪೂರ್ಣ ಕಲಿಕೆಯು ಸ್ವಯಂ 
ಸ್ಫೂರ್ತಿಯ ಶೋಧನೆಯಲ್ಲಿ 
ಸರಾಗವಾಗಿ ನಡೆಯುತ್ತದೆ 
ಎಂದನಿಸಬಹುದು. ಆದರೆ ಒಂದು 
ಚೌಕಟ್ಟಿನಲ್ಲಿ ಸೇರಿಸಿದ ಕಲಿಕಾ 
ವಿಧಾನದಲ್ಲಿ ಇದೇ ರೀತಿಯ 
ಬೆರಗು ಮತ್ತು ಕುತೂಹಲಗಳನ್ನು 
ಮೂಡಿಸುವುದು ಸಾಧ್ಯವೇ? 
ಇವೆರಡರ ನಡುವೆ ಸೇತುವೆ 
ಕಲ್ಪಿಸುವುದು ಸಾಧ್ಯವೇ? 
ಸ್ವಯಂಸ್ಥೂರ್ತಿಯಿಂದ 
ವೈಜ್ಞಾನಿಕ ಪರಿಕಲ್ಪನೆಗಳ ಕಡೆಗೆ 
ತಲುಪುವುದಕ್ಕೆ ನೆರವಾಗಲು 
ನಾವು ಕಲಿಕಾ ಅವಧಿಗಳನ್ನು 
ಹೇಗೆ ಸಂರಚೆಸಬಹುದು? 


"ಬೇರೆಯವರ ಮಧ್ಯಪ್ರವೇಶದ ಕನಿಷ್ಠ ಅಗತ್ಯವಿರುವ 
ಮಾನವಚಟುವಟಕೆಯೆಂದರೆ ಅದು ಕಲಕೆ. ಹೆಚ್ಚಿನ 
ಕಲಅಕೆಯು ಬೋಧನೆಯ ಪರಿಣಾಮದಿಂದ 
ಆಗುವಂತಹುದಲ್ಲ. ಬದಲಾಗಿ, ಅದು ಒಂದು 
ಅರ್ಥಪೂರ್ಣ ಚಟುವಟಕೆಯಲ್ಲ ಯಾವುದೇ 
ಅಡೆತಡೆಯುಲ್ಲದೆ ತೊಡಗಿಕೊಳ್ಳುವುದರ 
ಫಅತಾಂಶವಾಗಿರುತ್ತದೆ.. 


ಇವಾನ್‌ ಇಲಅಚ್‌ (Ivan lich). 


ಹೆಚ್ಚನ ಕಲಆಕೆಯು ತನ್ನ ಸುತ್ತಮುತ್ತಅನ ಪ್ರಕೃತಿಯಲ್ಲ 
ಪ್ರಯಂಪ್ರೇರಣೆಯಂದ ಸರಾಗವಾಗಿ ಮುಳುಗಿ 
ಹೋಗುವುದರ ಮೂಲಕ, ಅಥವಾ ನಿಜಜೀವನದ 
ಅನುಭವಗಳಾದ, ಹೂದೋಟದಲ್ಲ ಕೆಲಸ ಮಾಡುವುದು, 


ಪ್ರಾಣಿಗಳ ಆರೈಕೆ ಮಾಡುವುದು, ಅಥವಾ ಆಹಾರ 
ಪದಾರ್ಥಗಳನ್ನು ಬೆಕೆಯುವುದು, ಇತ್ಯಾದಿಗಳಂದ 
ಉಂಬಾಗುತ್ತದೆ. ಇಂತಹ ಶೋಧನೆಗಳು ಆಕವಾದ 


ಕುತೂಹಲವನ್ನು ಹೋಷಿಸುವುದರೊಂದಿಗೆ ಬೆರಗಿನ 
ಭಾವನೆಯನ್ನೂ ಮೂಡಿಸಬಹುದು. ಆದರೆ, ಇಂತಹ 
ಕಅಕೆಯ ಅವಕಾಶಗಳನ್ನು 12-13 ವರ್ಷ 
ವಯೋಮಾನದ ಮಕ್ಕಕ ಗುಂಪಿನಲ್ಲ ಒಂದು ಸಂರಚಿತ 
ಅವಕಾಶದ ಒಳಗೆ ಕಲ್ಪಸುವುದುಸಾಧ್ಯವೇ? ಇಂತಹ 
ಅವಕಾಶಕ್ಕೆ ಎಷ್ಟರಮಟ್ಟಗೆ ರಚನೆ ಬೇಕಾಗಬಹುದು, 
ವಿಶೇಷವಾಗಿ, ವೈಜ್ಞಾನಿಕ ಪರಿಕಲ್ಪನೆ ಹಾಗೂ 


64 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ ಜುಲೈ 2023 


ಕೌಶಲ್ಯಗಳನ್ನು ಕಲತುಕೊಳ್ಳಬೇಕಾದಲ್ಲ? ಈ ಬಗೆಯ 
ಚೌಕಟ್ಟನೊಳಗಿನ ಕಲಅಕೆಯು ಸ್ವಾಭಾವಿಕತೆ ಮತ್ತು 
ಅನಿರೀಕ್ಷಿತ ಶೋಧನೆಗಳೊಂದಿಗೆ ಬರುವ ಬೆರಗನ್ನು 
ಕುದ್ದ್ಗಿಸಬಹುದೇ? ಇವು ಹಿರಿಯ ಪ್ರಾಥಮಿಕ 
ವಿದ್ಯಾರ್ಥಿಗಳಲ್ಲ ತಮ್ಮ ಸುತ್ತಮುತ್ತಅನ ಜೀವ- 
ವೈವಿಧ್ಯವನ್ನು ಅವಲೋಕಸುವಂತೆ ಪ್ರೇರೇಪಿಸುವಂತಹ 
ಉದ್ದೇಶದೊಂದಿಗೆ ಕಲಕಾ ಅವಧಿಯನ್ನು ವಿನ್ಯಾಸ- 
ಗೊಳಸುವಾಗ ನನ್ನಲ್ಲ ತಾಕಲಾಟ ಮೂಡಿಸಿದ ಕೆಲವು 
ಪ್ರಶ್ನೆಗಳು. 


ಕಲಿಕಾ ಅವಧಿಗಳ ವಿನ್ಯಾಸ 


ನನ್ನು ವಿದ್ಯಾರ್ಥಿಗಳು ಹೊರವಲಯದ ಅರೆ-ನಗರ 
ಪ್ರದೇಶಗಳಲ್ಲ ವಾಸಿಸುವವರು ಹಾಗೂ ಅವರು ಸ್ಥಳೀಯ 
ಸರಕಾರಿ ಶಾಲೆಗಳ ವಿದ್ಯಾರ್ಥಿಗಳು. ಇವು ಕೋವಿಡ್‌-19 
ರ ದಿದ್ದಂಧನದ ಅವಧಿಯ ಆರಂಭಕ 
ದಿನಗಳಾಗಿದ್ದುದರಿಂದ, ಶಾಲೆಯ ಅವರಣ ಮತ್ತು 
ಅದರೊಳಗಿನ ಸಹಜ ಪರಿಸರವು ಪ್ರವೇಶ ನಿಪಿದ್ಧ 
ಸ್ಥಳವಾಗಿತ್ತು. ಕೆಲವು ಮಕ್ಕಳಗೆ ತಮ್ಮ ಮನೆಯ 
ಸುತ್ತಮುತ್ತಅನಲ್ಪೇಮುಕ್ತ ಸ್ಥಳಾವಕಾಶವಿತ್ತು. ಇನ್ನು 
ಕೆಲವರಿಗೆ, ಸಣ್ಣ ಹೂದೋಟಪಿತ್ತು. ಇಲ್ಲ 
ವೇತಾರಸಿಯಲ್ಲೇ ಹೂವು ತರಕಾರಿಗಳನ್ನು 
ಬೆಳೆಯುವವರಿದ್ದರು. ಎರಡು ದಿನಗಜಳಗೆ ಒಂದು 
ಬಾರಿಯಂತೆ ಒಂದು ಘಂಟಿ ಅವಧಿಯ ಆರು ಆನ್ಯೈನ್‌ 


ಅವಧಿಗಳಸುತ್ತ ಅವರೊಂದಿಗೆ ತೊಡಗುವ ಕಲಕಾ 
ಅವಧಿಯನ್ನು ವಾನು ವಿನ್ಯಾಸ ಮಾಡಿಕೊಂಡಿದ್ದೆ. ಈ 
ಅವಧಿಗಳಗೆ ಎರಡು ಉದ್ದೇಶಗಳದ್ದವು — (1) ತಮ್ಯ 
ಸುತ್ತಅನ ಪರಿಸರವನ್ನು ಅರ್ಥೈಸುವಲ್ಪ ದೃಷ್ಟಿ. 
ಪ್ರಾಣಶಕ್ತಿ, ಶ್ರವಣಶಕ್ತಿ, ಹಾಗೂ ಸ್ಪರ್ಶಗಳನ್ನು 
ಬಳಸುವಂತೆ ಪ್ರೋತ್ಸಾಹಿಸುವುದು, ಮತ್ತು (i) ತಮ್ಮ 
ಸುತ್ತಮುತ್ತಲು ನಡೆಯುವ ಬದಲಾವಣಿಗಳ ಕುರಿತು 
ಅರಿವು ಮೂಡಿಸಿಕೊಳ್ಳಲು ಹಾಗೂ ಸೂಕ್ಷ್ಮತೆಯನ್ನು 
ಬೆಳೆಸಿಕೊಳ್ಳಲು ಗಮನವಿಟ್ಲು ಅವಲೋಕಸುವುದರ 
ಮಹತ್ವವನ್ನು ಪರಿಶೋಧಿಸುವುದು. ನಾವು 
ಭೇಟಯಾಗದದಿನದಂದು ತಮ್ಮ ಸುತ್ತಮುತ್ತಅನ 
ಸ್ಥಳಗಳನ್ನು - ಮನೆಯ ಒಳಗೆ ಮತ್ತು ಹೊರಗೆ- 
ಪರಿಶೋಧಿಸುವಂತೆ ವಿದ್ಯಾರ್ಥಿಗಳನ್ನು 
ಪ್ರೋತ್ಸಾಹಿಸಲಾಲಯುತು. 


ಈ ಪರಿಶೋಧನೆಯನ್ನು ಮುಕ್ತ ಅಂತ್ಯದ 
ಪ್ರರೂಪದ್ದಾಗಿರಿಸಲು ಮತ್ತು ಅನಿರೀಕ್ಷಿತವಾದುದರ 
ಪತ್ತೆಗೆ ಅವಕಾಶ ಕಲ್ಪಸುವ ಸಲುವಾಗಿ, ಈ 
ದಿನಗಳಗೆ ಸಂಬಂಧಿಸಿದಂತೆ ನೀಡುವ 
ಸೂಚನೆಗಳನ್ನು ಕನಿಷ್ಠ ಮಟ್ಟದಲ್ಲರಿಸಲಾಯಿತು. 


ಪ್ರಾಸ್ತಾವಿಕ ಅವಧಿಯ ಅನಂತರದ ಮೂರು 
ಅವಧಿಗಳು ಹೊರಾಂಗಣವನ್ನು ಪರಿಶೋಧಿ- 
ಸುವುದಕ್ಕೆ ಮೀಸಲಾಗಿದ್ದು -  ಹೂದೋಟದಲ್ಲ. 
ಎಲೆಗಳ ಮೇಲೆ, ಕುಂಡಗಳ ಮೇಲೆ, 
ಇತ್ಯಾದಿಸ್ಟಳಗಳಲ್ಲ ಗಿಡಮರಗಳು. ಹಕ್ಕಗಳು. 
ಕೀಟಗಳು ಮತ್ತು ಯಾವುದೇ ಇತರ ಜೀವಿಗಳನ್ನು 
ಅವಲೋಕಸುವುದು. ಕೊನೆಯ ಎರಡು ಅವಧಿಗಳು 
ಒಳಾಂಗಣದಲ್ಪ್ಲನ ಜೀವವ್ಯೈವಿಧ್ಯಗಳು - ಅಂದರೆ 
ಜೇಡಗಳು, ಜೀಲಹುಳಗಳು (ಬ್ಯಾಗ್‌ ವರ್ಮ್‌), 
ಇರುವೆಗಳು, ಜರಲೆಗಳು ಮತ್ತು ಹಲ್ಲಗಳ ಮೇಲೆ 
ಕೇಂದ್ರೀಕೃತವಾಗಿದ್ದವು. ತಮ್ಮ ಅವಲೋಕನಗಳನ್ನು 
ದಾಖಲಅಸುವಂತೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸ- 
ಲಾಯತು - ತಾವು ನೋಡಿರುವುದನ್ನು. 
ಕೇಆರುವುದನ್ನು (ಉದಾ., ಹಕ್ಕಿ/ಪ್ರಾಣಿ/ಕೀಟದ 
ದನಿ), ವಾಸನೆ ಹಿಡಿದಿರುವುದನ್ನು ಅಥವಾ ಮುಟ್ಟ 
ನೋಡಿರುವುದನ್ನು ಪಟ್ಣಮಾಡುವುದು: ಚಿತ್ರಿಸುವುದು 


/ ರೇಖಾಚಿತ್ರದ ರಚನೆ, ಮತ್ತು / ಅಥವಾ 
ಪ್ರತಿಯೊಂದನ್ನೂ ಅವಲೋಕನ ಮಾಡಿರುವ 
ದಿನಾಂಕ ಮತ್ತು ಸಮಯವನ್ನು ಅದೇ 


ದಿನಚರಿಯಲ್ಲ ಬರೆದಿಡುವುದು.ಯಾವುದೇ ರೀತಿಯ 


ಚೌಕಾಸಿಯುಲ್ಲದ ಒಂದು ಸೂಚನೆಯೆಂದರೆ 
ಘೋಟೋ ತೆಗೆಯಬಾರದು ಎನ್ನುವುದಾಗಿತ್ತು. 
ತಮ್ಯ ಎಲ್ಲ ಇಂದ್ರಿಯಗಳನ್ನೂ ಬಳಸಿ 
ಏಕಾಗ್ರತೆಯಿಂದ ವೀಕ್ಷಿಸಲು ನೆರವಾಗುವ 
ಉದ್ದೇಶದಿಂದ ಈ ಒಂದು ಅಂಶವನ್ನು 
ನಿಗದಿಪಡಿಸಲಾಲಯುತು. 

ನಮ್ಮ ಸುತ್ತಲಿನ ಜೀವ ಜಗತ್ತನ್ನು 
ಅವಲೋಕಿಸುವುದು 


ನಮ್ಯ ಮೊದಲ ಅವಧಿಯ ಕೊನೆಗೆ ವಿದ್ಯಾರ್ಥಿಗಳಲ್ಲ 
ಹಲವಾರು ಪ್ರಶ್ನೆಗಳದ್ದವು: `ಒಂದು ವೇಳೆ ನಮಗೆ 


ಗಿಡಮರಗಳನ್ನು. ಹಕ್ಕಗಳನ್ನು ಅಥವಾ ಕೀಟಗಳನ್ನು 
ಗುರುತಿಸಲು ಸಾಧ್ಯವಾಗದಿದ್ದರೆ? ನಾವು ಎಷ್ಟು 
ಹಕ್ಕಿಗಳನ್ನು ಅಥವಾ ಸಸ್ಯಗಳನ್ನು ನೋಡಬೇಕು? 
ಹಕ್ಕಿಗಳ ದನಿಯನ್ನು ನಾವು ವರ್ಣಿಸುವುದು ಹೇಗೆ? 
ಒಂದು ಪಷೇಕೆ ಯಾವುದೇ ಹಕ್ಕಿಗಳು ಅಥವಾ 
ಕೀಟಗಳನ್ನು ನಾನು ಕಾಣದೇ ಇದ್ದರೆ? ಹಕ್ಕಿಗಳನ್ನು 
ನೋಡಬೇಕಾದರೆ ನಾನು ಬೆಳಗ್ಗೆ ಬೇಗನೆ 
ಏಳಬೇಕೆ?' ಅವರ ಹೆಚ್ಚನ ಆತಂಕವು ಅವರು ಎಷ್ಟು 
ಬರೆಯಬೇಕು ಮತ್ತು ಎಷ್ಟು ವಿವರಗಳನ್ನು 
ಒದಗಿಸಬೇಕೆಂಬ ನಿರೀಕ್ಷೆ ಇದೆ ಎನ್ನುವುದರ 
ಕುರಿತಾಗಿತ್ತು. ಕೆಲವರು ತಮ್ಮ ಚಿತ್ರ ಬರೆಯುವ 
ಸಾಮರ್ಥ್ಯ ” ಬಹಳ- ಕೆಟ್ಟದಾಗಿದೆ” ಎನ್ನುವ 
ಆತಂಕವ್ಯಕ್ತಪಡಿಸಿದರು. ತಮಗೆ ಭಯಹುಟ್ಟಸುವ 
ಜೀವಿಗಳನ್ನು. ಉದಾಹರಣೆಗೆ. ಕೆಲವು ಕೀಟಗಳು 
ಮತ್ತು ಜೇಡಗಳನ್ನು ಕುರಿತು ಅವಲೋಕಸುವುದು 
ಹೇಗೆ ಎಂದು ಕೆಲವರು ಯೋಚನಾ ಮಗ್ನರಾದರು. 
ಅದಕ್ಕೆ ನನ್ನ ಉತ್ತರ: ” ನಾವೊಂದು ಪ್ರಯತ್ನ 


ಮಾಡೋಣ. ನಮಗೇನು ಸಾಧ್ಯವೋ 
ಗಮನಿಸೋಣ, ನಂತರ ಏನಾಗುತ್ತದೋ 
ನೋಡೋಣ. ಮುಂದಿನ ಅವಧಿಯಲ್ಲ ನಮ್ಯ 


ಅನುಭವಗಳನ್ನು ಹಂಚಿಕೊಳ್ಳೋಣ ಮತ್ತು ನಿಮ್ಮ 
ಆತಂಕವನ್ನು ಪರಿಹರಿಸಲು ಪ್ರಯತ್ನಿಸೋಣ”. 


ಎರಡನೆಯ ಆನ್ಯೈನ್‌ ಅವಧಿಯಲ್ಲಿ, ವಿದ್ಯಾರ್ಥಿಗಳು 
ಕೋಷ್ಟಕ ರೂಪದಲ್ಲಿ ಬರೆದಿಟ್ಟ ತಮ್ಯ ಮೊದಲ 
ಸುತ್ತಿನ  ಅವಲೋಕನಗಳನ್ನು ಹಂಚಿಕೊಂಡರು 
(ಚಿತ್ರ 1 ನೋಡಿ). ಇದರಲ್ಲಅವರು ಬರೆದಿದ್ದ ಹಕ್ಕಿಗಳು 
ಮತ್ತು ಹೂಬಡುವ ಸಸ್ಯಗಳು, ಎಲೆಗಳು. ಕೀಟಗಳು, 
ಎಲೆಯ ಆಕಾರ. ಬಣ್ಣ. ಸಿರಾ ವಿನ್ಯಾಸ, 

ಎಲೆಯ ಅಂಚುಗಳು, ಮತ್ತು ಕಾಂಡದ ಮೇಲೆ 
ಎಲೆಗಳು ಅಂಟಕೊಂಡಿರುವ ರೀತಿ (ಚಿತ್ರ 2 
ನೋಡಿ) ಇವೆಲ್ಲವೂ ಸಹ ಸೇರಿದ್ದವು. ಕೆಲವು 
ವಿದ್ಯಾರ್ಥಿಗಳು ತಮ್ಯ ವೀಕ್ಷಣಿಗಕ ಮೇಲೆ ಪುಟ್ಟ 
ಪ್ರಬಂಧ ಬರೆದಿದ್ದರು. ಇನ್ನು ಕೆಲವರು ತಮ್ಯ 
ಸ್ಪರ್ಶಜ್ಞಾನವನ್ನು ಬಕಸಿ ಎಲೆಗಳ ಮೇಲ್ಮೈ ಪ್ರರೂಪ. 
ತೊಗಟಿಗಳ ಸ್ಪರ್ಶಾನುಭವ ಹಾಗೂ ಜೀರುಂಡೆಗಳ 
ಮೇಲ್ಮೈ ಸ್ಪರ್ಶಾನುಭವಗಳನ್ನು 
ದಾಬಲಅಸಿಕೊಂಡಿದ್ದರು.ಶೇ ಅವಧಿಯ ಕೊನೆಯಲ್ಲ. 
ಒಂದು ನಿರ್ದಿಷ್ಟ ಸೂಚನೆಯನ್ನು ನೀಡಲಾಯುತು- 
ಪ್ರತಿನಿರ್ದಿಷ್ಟ ಸ್ಥಳಕ್ಸೂ ದಿನವಲ್ಲ ಮೂರು ಬಾರಿ 
(ಮುಂಜಾನೆ, ಮಧ್ಯಾಹ್ನ ಮತ್ತು ಸಾಯಂಕಾಲ) 
ಭೇಟ ನೀಡುವುದು ಮತ್ತು ಸರಿಯಾಗಿ ಗಮನವಿಟ್ಟು 
ನೋಡಲು ಮತ್ತು ತಾವು ನೋಡಿದುದನ್ನು 
ಬರೆದಿಡಲು ಕನಿಷ್ಟ 15 ನಿಮಿಷಗಳನ್ನು 
ವಿನಿಯೋಗಿಸುವುದು. ವಿವರವಾದ 
ಅವಲೋಕನಗಳನ್ನು ಮಾಡುವುದು ಹೇಗೆನ್ನುವ 
ವಿಧಾನವನ್ನು ವಿದ್ಯಾರ್ಥಿಗಳು ಅರ್ಥಮಾಡಿಕೊಳ್ಳುವ 
ಉದ್ದೇಶದಿಂದ, ಜೊತೆಗೆ, ಒಂದು ವ್ಯವಸ್ಥಿತ 
ರೂಪದಲ್ಲಿ ಲಯ- ವಿನ್ಯಾಸಗಳಗಾಗಿ 
ಅರಸುವುದನ್ನು ನೋಡುವ ಉದ್ದೇಶದೊಂದಿಗೆ ಈ 
'ಸಂರಚನೆ' (ವಿಭನ್ನ ಸಮಯಗಕಲ್ಪ್ಲ ಹಲವು 
ಅವಲೋಕನಗಳು)ಯನ್ನು ಪರಿಚಯುಸಲಾಲಯುತು. 


——H 
(EE 
HSS 
7S 
yO 


%, 


ಚಿತ್ರ.1. ಒಬ್ಬ ವಿದ್ಯಾರ್ಥಿ ಸಸ್ಯಗಳ ಕುರಿತಾಗಿ ಬರೆದಿಟ್ಟು 
ಕೊಂಡ ಅವಲೋಕನಗಳು,ಚಿತ್ರಗಳು, ಮತ್ತು ಒಂದು ಕವನ. 
ಕೃಪೆ: ರಾಧಾಗೋಪಾಲನ್‌.ಪರವಾನಗಿ: CC-BY-NC. 


ಐ ಪಂಡ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲೈ 2023 | 65 


Tr 
| Deere Fema 


IY, deere pa 


ಚಿತ್ರ 2. ಒಬ್ಬವಿದ್ಯಾರ್ಥಿ ಗಮನಿಸಿದ ಹಕ್ಕಿಗಳ ವರ್ಣಮಯ ಚಿತ್ರಗಳು ಹಾಗೂ ವರ್ಣನೆಗಳು 
ಕೃಪೆ: ರಾಧಾ ಗೋಪಾಲನ್‌. ಪರವಾನಗಿ: c-BY-NC. 


ಮೂರನೆಯ ಹಾಗೂ ನಾಲ್ಗನೆಯ ಅವಧಿಯ 
ಹೊತ್ತಿಗೆ, ಕೆಲವು ವಿದ್ಯಾರ್ಥಿಗಳು ತಮ್ಮ 
ಅನುಭವಗಳನ್ನು ಹಂಚಿಕೊಂಡ ರೀತಿಯಲ್ಲ 
ಮಾರ್ಪಾಡುಗಳಾಗಿದ್ದವು. ಯಾವಾಗಯರಲೋ ಒಂದು 
ಬಾರಿಯ, ಮತ್ತು ನೇರ ಅವಲೋಕನದ ಬದಲಾಗಿ 
ಪ್ರಶ್ನೆಗಳು ಮತ್ತು ಅಭಪ್ರಾಯಗಳು ಅವುಗಳಲ್ಪದ್ದವು: 
"ಇಷ್ಟೆಲ್ಲ ಬಗೆಯ ಜಲ್ಲೆಗಳದ್ದಾವೆ ಎನ್ನುವುದು ನನಗೆ 
ಗೊತ್ತಿರಲೇ ಇಲ್ಲ. ಅವು ಎಷ್ಟು ಹೊತ್ತು ನಿಶ್ಚಲವಾಗಿ 
ಕೂರುತ್ತವೆ.ಹೂವುಗಳ ಮೇಲೆ ಮಾತ್ರವಲ್ಲ, ಎಲೆಗಳ 
ಮೇಲೂ.ಎಲೆಗಆ೦ದ ಅವುಗಳಗೆ ಏನು ಸಿಗುತ್ತವೆ? 
ಹಕ್ಕಿಗಳು ತಂತಿಗಳ ಮೇಲೆ ಏಕೆ ಕೂರುತ್ತವೆ? 
ಹಕ್ಕಿಗಳನ್ನು ನಾವು ಹೆಚ್ಚಾಗಿ ಬೆಳಗಿನ ಜಾವ ಇಲ್ಲವೇ 
ಸಾಯಂಕಾಲವೇ ಏಕೆ ಕಾಣುತ್ತೇವೆ? ಅಪರಾಹ್ನದ 
ಅವಧಿಯಲ್ಲ ಅವು ಎಲ್ಲರುತ್ತವೆ? ಅವುಗಕಲ್ಲ ಒಂದು 
ಆಂತರಿಕ ಗಡಿಯಾರವಿದೆಯೇ? ಹಕ್ಕಿಗಳು ಕೆಲವು 
ನಿರ್ದಿಷ್ಟ ಮರಗಳಗೆ ಮಾತ್ರ ಏಕೆ ಭೇಟ ಕೊಡುತ್ತವೆ? 
ತಮ್ಮನ್ನು ತಾವು ಮರೆಮಾಚಿಕೊಳ್ಳುವಲ್ಲ ಕೀಟಗಳು 
ಎಷ್ಟೊಂದು ಪರಿಣತಿಯನ್ನು ಹೊಂದಿವೆ. ಇಷ್ಟು ಪುಟ್ಟ 
ನೆಲಭಾಗದಲ್ವ ಇಷ್ಟೊಂದು ಬಗೆಯ ಕೀಟಗಳು. 
ಅದೂ, ಇರುವೆಗಳು ಇರಬಹುದೆಂದು ನಾನು 
ಊಹಿಸಿಯೇ ಇರಲಲ್ಲ. ಒಂದೇ ಸಸ್ಯದಲ್ಲ 
ಇಷ್ಟೊಂದು ಬಣ್ಣದ ಎಲೆಗಳು ಏಕಿವೆ? ರಾತ್ರಿವೇಳೆ 
ಇಷ್ಟೊಂದು ಸದ್ದು ಇರುತ್ತದೆ ಎನ್ನುವುದು ಠೇ ಕೆಲವು 
ದಿನಗಳ ನಂತರವಷ್ಟೇ ನನ್ನು ಅರಿವಿಗೆ ಬಂತು - ಇವು 
ಕೀಟಗಳ ಸದ್ದೇ ಅಥವಾ ಗೂಬೆಗಳ ದನಿಯೇ? 


ನನ್ನದೇ ಹೂದೋಟದಲ್ಲನ ಪ್ರಕೃತಿಯನ್ನು ಇಷ್ಟು 
ಸಮಯ  ನಿರ್ಲ೯ಕ್ಷಿಸಿದ್ದುದು ನನಗೆ ಬಹಳ 
ಪಿಜ್ಞೆನಿಸುತ್ತಿದೆ. 


ಇಷ್ಟು ಪುಟ್ಟ ಹೂದೋಟದಲ್ಲ ಇಷ್ಟೆಲ್ಲ ನಡೆಯುತ್ತಿದೆ 
ಎಂದಾದರೆ, ಒಂದು ಕಾಡಿನಲ್ಲ ಅಥವಾ ಸಮುದದಲ್ಲ 
ಏನೆಲ್ಲ ನಡೆಯುತ್ತಿರಬಹುದು! ಈ ಹಿಂದಿನ ಕೆಲವು 
ದಿನಗಕ್ಲ ನಾವು ಮಾಡಿರುವ ಚಟುವಟಕೆಯೇ 
ಜೀವವಿಜ್ಞಾನವೇ? ನಾವು ಶಾಲೆಯಲ್ಲ ಏಕೆ ಶ ರೀತಿ 
ಮರಗಳನ್ನು. ಹಕ್ಕಿಗಳನ್ನು. ಕೀಟಗಳನ್ನು ಮತ್ತು 
ಹುಕಹುಪ್ಪಟಿಗಕನ್ನು ನೋಡುತ್ತಾ ಕಅಯಬಾರದು? 
ನಮ್ಯ ಸುತ್ತಅನ ಜೀವಜಗತ್ತನ್ನು ಅವಲೋಕಿಸಲು 
ನಮ್ಮ ಜ್ಞಾನೇಂದ್ರಿಯಗಳನ್ನು ಉಪಯೋಗಿಸುವುದು 
ಏಕೆ ಅಗತ್ಯ?” 


ಒಂದು ಗುಂಪಾಗಿ ಈ ಪ್ರಶ್ನೆಗಳನ್ನು 
ಅರ್ಥಮಾಡಿಕೊಂಡು ಅವುಗಳಗೆ ಉತ್ತರ 
ಹುಡುಕುವಾಗ, ಒಬ್ಬವಿದ್ಯಾರ್ಥಿ ತಾನು ಈ(ಬುಲ್‌ 
ಬುಲ್‌)ವರೆಗೆ ಅಭ್ಯಾಸ ಮಾಡಿದ್ದ ಹಕ್ಕಿಯೊಂದರ 
ಕರೆಯನ್ನು ಗಟ್ಣಯಾಗಿ ಕೂಗಿ ತೋರಿಸಿದ. ಅದು 
ಸರಿಸುಮಾರು ಪಿಕಳಾರ ಹಕ್ಕಿಯ ಕರೆಯಂತೆಯೇ 
ಇತ್ತು. 


ಕೊನೆಯ ಎರಡು 
ಪರಿಶೋಧನೆಗಳನ್ನು 


ಅವಧಿಗಳು ಈ 
ಒಳಾಂಗಣಕ್ಕೆ ಒಯ್ದವು- 


66 | ೫ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲೈ 2023 


ಒಂದೇ ಜಾಗವನ್ನು ಹಲವು ಬಾರಿ ಭೇಟ ಮಾಡಿ 
ಅವಲೋಕಸುವಂತೆ ವಿದ್ಯಾರ್ಥಿಗಳಗೆ ಮತ್ತೊಮೆ 
ಕರೆ ನೀಡಲಾಲಯುತು. ಇದು ಇನ್ನಷ್ಟು ಬಗೆಯ 
ಪ್ರಶ್ನೆಗಳಗೆ, ಅಭಪ್ರಾಯಗಳಗೆ ದಾರಿಮಾಡಿಕೊಟ್ಟತು: 
"ನಮ್ಮ ಮನೆಯೊಳಗೆ ಕೀಟಗಳಗೆ ವಾಸಿಸಲು 
ಅವಕಾಶ ಕೊಡಬೇಕೆ? ಜೇಡಗಳು ಬಲೆಯನ್ನು 
ನೇಯುವುದು ಹೇಗೆ? ಕೆಲವು ಜೇಡಗಳು ಬಲೆ 
ನೆಯ್ದರೆ, ಇನ್ನು ಕೆಲವು ಕೇವಲ ಅತ್ತಿಂದಿತ್ತ 
ನೆಗೆಯುತ್ತವೆ. ಏಕೆ? ನಮ್ಮ ಮನೆಯೊಳಗೆ 
ಕಟ್ಟಕೊಂಡಿರುವ ಜೇಡರ ಬಲೆಯನ್ನು ತೆಗೆದುಹಾಕ 
ಸ್ವಚ್ಛದೊಳಸಬಾರದು, ಅಲ್ಲವೇ? ಹಲ್ಪಗಳು ನಿಜವಾಗಿ 
ಬಹಳವೇ ಉಪಯುಕ್ತ: ಅವು ನಮ್ಮ ಮನೆಯನ್ನು 
ಇರುವೆಗಳ೦ದ ಮುಕ್ತವಾಗಿಸುತ್ತವೆ. 


ಒಂದು ಇರುವೆ ಆಹಾರವನ್ನು ಕಂಡಕೂಡಲೇ ಇತರ 
ಇರುವೆಗಳೊಂದಿಗೆ ಹೇಗೆ ಸಂವಹನ ಮಾಡುತ್ತದೆ? 


ಅವುಗಳಲ್ಲ ಎಷ್ಟು ಶಿಸ್ತಿದೆ ನನ್ನ ಮನೆಯಲ್ಲ 
ಯಾವುದೇ ಹಲ್ಪಗಳಲ್ಲ. ಏಕೆ?” 
ಠ ಪ್ರಶ್ನೆಗಳು ಜೇಡಗಳು. ಅದೂ ಬಲೆ 


ಹೆಣೆಯುವಂತಹ ಜೇಡಗಳ ಬಲೆಯ ದಾರ ಮತ್ತು 
ಮೊಟ್ಟೆಗಳ ರಕ್ಷಣೆ. ಕೀಟಗಳ ಸೆರೆಹಡಿಯುವಿಕೆ, 
ಮತ್ತು ಒಂದು ಬೇಟಿಯ ಸಾಧನವಾಗಿ ಅದರ 
ಬಕಕೆಯ ಮೇಲೆ ಚರ್ಚೆಗೆ ದಾರಿಮಾಡಿದವು. ಸಹ 
ಜೀವನದ ಮೇಲಅನ ಒಳನೋಟಗಳೊಂದಿಗೆ 


ಅವಧಿಯು ಮುಕ್ತಾಯವಾಲುತು. ಮನೆಯೊಳಗೆ 
ಹಾಗೂ ಹೊರಗೆ, ಜೀವಿ-ಜೀವನ ಎಲ್ಲೆಲ್ಲಿಯೂ ಇದೆ 
ಎನ್ನುವುದು ಮಕ್ಷಳ ಅರಿವಿಗೆ ಬಂತು - ಅದನ್ನು 
ಗಮನಿಸಬೇಕಾದರೆ ಅವರ ಏಕಾಗ್ರಚಿತ್ತತೆಅಗತ್ಯ 
ಎನ್ನುವುದೂ ಅವರಿಗೆ ಮನದಟ್ದಾಯುತು. 


ಪ್ರಶ್ನೆಗಳಿಂದ ಪರಿಕಲ್ಪನೆಗಳೆಡೆಗೆ 


ಮಕ್ಕಳು ಎತ್ತಿದ ಪ್ರಶ್ನೆಗಳು ಪ್ರತಿ ಆನ್ಕೈನ್‌ ಅವಧಿಯಲ್ಲ 
ಚರ್ಚಿಸಲಾದ ವಿವಿಧ ಪರಿಕಲ್ಪನೆಗಳು ಮತ್ತು 
ಪ್ರಫಟನೆಗಕ ಮೇಲೆ ಮಾಹಿತಿಯನ್ನು ಒದಗಿಸಿದವು. 
ಉದಾಹರಣೆಗೆ, ಒಂದು ಪರಿಸರ ವ್ಯವಸ್ಥೆಯಲ್ಲ 
ಸಸ್ಯಗಳು. ಕೀಟಗಳು ಮತ್ತು ಹಕ್ಕಿಗಳ ನಡುವಿನ 
ಸಂಬಂಧದ ಮೇಲೆ ಕೇಕಲಾದ ಪ್ರಶ್ನೆಗಳು ಆಹಾರ 
ಜಾಲಗಳು ಹಾಗೂ ಮರೆಮಾಚಿಕೊಳ್ಳುವಿಕೆ 
(ಕೆಮಫಪ್ಲಾಜ್‌) ಮತ್ತು ಬೇಟೆಗಾರ ಮತ್ತು 
ಬಅಪಶುವಿನ ಸಂಬಂಧಗಕಳಲ್ಲ ಅದರ ಪಾತ್ರಗಳ 
ಮೇಲಅನ ಚರ್ಚೆಗೆ ಎಡೆಮಾಡಿಕೊಟ್ಟವು. 
ಪರಾಗಸ್ಪರ್ಶದ  ಮೇಅನ ಪ್ರಶ್ನೆಗಳು ನಾವು 
ಸೇವಿಸುವ ಆಹಾರಗಳಾದ ಹಣ್ಣುಹಂಪಲು. ಕಾಯು. 
ತರಕಾರಿಗಳ ಉತ್ಪಾದನೆಯಲ್ಲ ಅವುಗಳ ಪಾತ್ರದ 
ಮೇಲಅನ ಚರ್ಚೆಗೆ ದಾರಿಮಾಡಿಕೊಟ್ಟವು. ಜೈವಿಕ 
ಪ್ರಘಟನೆಗಳಾದ ಮರಗಳು ಹೂಬಡುವುದು, 
ಹಣ್ಣುಬಡುವುದು, ಇವುಗಳ ಲಯ ಹಾಗೂ 
ವಿನ್ಯಾಸಗಳ ಮೇಲಅನ ಪ್ರಶ್ನೆಗಳು ಯತುಮಾನಿಕ 
ಘಟನೆಗಳ ಮೇಅನ ಚರ್ಚೆಗೆ, ಹಕ್ಕಿಯ ಕರೆ ಮತ್ತು 
ಹಕ್ಕಿಯ ದನಿಗಳ ನಡುವಿನ ವ್ಯತ್ಯಾಸ ಮತ್ತು ಹಲವು 
ಹಕ್ಕ ಪ್ರಭೇದಗಳಲ್ಲ ಗಂಡು ಮತ್ತು ಹೆಣ್ಣಿನ ಬಾಹ್ಯ 
ಲಕ್ಷಣಗಳಲ್ಪ್ಲನ ವ್ಯತ್ಯಾಸಗಳ ಮೇಲಅನ ಚರ್ಚೆಗಳಗೆ 
ಅವಕಾಶ ಕಲ್ರಸಿದವು. ಚರ್ಚೆಗಳನ್ನು ಮೊದಲೇ 
ಆಯೋಜಸಿ, ರೂಪುಗೊಳಸುವ ಬದಲಾಗಿ, ಈ 
ಮುಕ್ತ ವಿಧಾನದ ಬಳಕೆಯು ನಾವೆಲ್ಲರೂ ಸೇರಿ 
ಸಂಬಂಧಿತ ಪರಿಕಲ್ಪನೆಗಳನ್ನು ಜೊತೆಯಾಗಿ 
ಹೆಣೆಯಲು ನೆರವಾಲಯುತು. 


ಸ್ವಯಂಸ್ಥೂ ರ್ತಿಗೆ ಚೌಕಟ್ಟನ್ನು ಸೃಷ್ಟಿಸುವುದು 
ನಿಜವಾಗಿಯೂ ಒಂದು ವಿರೋಧಾಭಾಸವೇ? 


ಹಲವು ಬಾರಿ, ಕಲಕೆಯ ಅಧಿವೇಶನಗಳು ನಿರ್ದಿಷ್ಟ 
ವಿಷಯಗಳ ಸುತ್ತ. ಉದಾಹರಣಿಗೆ ಸಸ್ಯಗಳು, 
ಕೀಟಗಳು, ಸೂಕ್ಕಾಣುಜೀವಿಗಳು. ಆಹಾರ ಸರಪಳ 
ಮತ್ತು ಆಹಾರ ಜಾಲ, ಇತ್ಯಾದಿಗಳ ಸುತ್ತ 
ರಚಿತವಾಗಿರುತ್ತವೆ. ಒಮ್ಮೆ ತರಗತಿಯೊಳಗೆ ಈ 


ವಿಷಯಗಳನ್ನು ಪ್ರಸ್ತಾಪಿಸಿದ ಮೇಲೆ, ವಿದ್ಯಾರ್ಥಿಗಳ 
ಚಟುವಟಕೆಗಳು, ಅವರ ಸುತ್ತಮುತ್ತಅನ ಪರಿಸರದ 
ಕೆಲವು ನಿರ್ದಿಷ್ಟ ವಿಚಾರಗಳ ಮೇಲೆ ಕೇಂದ್ರೀ- 
ಕರಿಸುವಂತೆ ವಿನ್ಯಾಸಗೊಳಸಲ್ಪಡುತ್ತವೆ. ಒಂದು 
ವಿಷಯವನ್ನು ಉದಾಹರಣೆಗೆ, ಪರಾಗಸ್ಪರ್ಶವನ್ನು 
ಮೊದಲು ಕಅತರೆ, ಆನಂತರ ಅವರ ಗಮನವೆಲ್ಲವೂ 
ಆ ಒಂದು ಘಟನೆಯನ್ನು ಅವಲೋಕಸುವುದರ 
ಮೇಲೆ ಮಾತ್ರ ಕೇಂದ್ರೀಕೃತವಾಗಿರುತ್ತದೆ. 
ಪರಿಣಾಮವಾಗಿ. ಅವರ ಪ್ರಶ್ನೆಗಳು ಮತ್ತು ಕಅಕೆಯ 
ಅನುಭವಗಳು ಬೋಧಕರ ಕಲ್ಪನೆಯ ಪರಿಮಿತಿಗೆ 
ಒಳಪಟ್ಟರುತ್ತವೆ ಹಾಗೂ ಅವುಗಳಂದಲೇ 
ಪ್ರೇರೇಪಿತವಾಗಿರುತ್ತವೆ. 


ತದ್ದಿರುದ್ದವಾಗಿ, ನನ್ನ ಆನ್ಯೈನ್‌ ಅಧಿವೇಶನಗಳನ್ನು 
ವಿದ್ಯಾರ್ಥಿಗಳ ಪ್ರತಿಸ್ತಂದನೆಯ ಮೇಲೆ 
ಆಧಾರವಾಗಿರಿಸಿ ಆಯ್ದ ರೀತಿಯಲ್ಲ ರಚನೆ 
ಮಾಡಿದಾಗ, ಅದು. ವಿದ್ಯಾರ್ಥಿಗಳಗೆ ಸಹಜ 
ಅವಲೋಕನಗಳನ್ನು ಮಾಡಲು ಹಾಗೂ ಒಂದು 
ಹೊಸ ವಿಷಯವನ್ನು ತಿಜದುಕೊಂಡ ಅಚ್ಚರಿಯ 
ಅನುಭವವನ್ನು ಪಡೆಯಲು ಅವಕಾಶವನ್ನು- 
ಉಳಸಿಕೊಟ್ಟತು. 


ಕೆಲವು ನಿರ್ದಿಷ್ಟ ಘಟ್ಟಗಳಲ್ಲಿ 
ರಚಿಸಿದ್ದುದು ಹೆಚ್ಚು ಆಕವಾದ, ಹಾಗೂ 
ಏಕಾಗ್ರತೆಯಿಂದ ಕೂಡಿದ ವ್ಯವಸ್ಥಿತ 
ಅವಲೋಕನಗಳಗೆ ದಾರಿ ಮಾಡಿಕೊ್ಟತು. ಈ 
ಎರಡೂ ಅಂಶಗಳು ಪರಿಸರದ ಕುರಿತಾದ ಅರಿವನ್ನು 
ಜಾಗೃತಗೊಳಆಸುವಲ್ಲ ಅತ್ಯಂತ ಪ್ರಮುಖವಾದ 
ಅಂಶಗಳು. ಮೂರನೆಯ ಮತ್ತು ನಾಲ್ಲನೆಯ 
ಅವಧಿಗಳಲ್ಲ ವಿದ್ಯಾರ್ಥಿಗಳ ವೀಕ್ಷಣೆಗಕ್ಲ ಆದ 
ಪರಿವರ್ತನೆಗಳಂದ ಈ ಅಂಶವು ಮನದಟ್ದಾಯುತು. 


ಚೌಕಟ್ಟುಗಳನ್ನು 
ಟ QA 


ಒಂದೇ ಸ್ಥಳಕ್ಕೆ ಹಲವು ಬಾರಿ ಹಿಂದಿರುಗಿ 
ಹೋಗಿದ್ದುದರಿಂದ ಸಂಬಂಧಗಳಲ್ಲನ 
ಬದಲಾವಣೆಗಳು, ಲಯ-ವಿನ್ಯಾಸಗಳಲ್ಲನ 


ಏರಿಆತಗಳನ್ನು ಗ್ರಹಿಸಲು ಅವರಿಗೆ ಸಾಧ್ಯವಾಯಿತು. 
ಉದಾಹರಣೆಗೆ, ಸಸ್ಯಗಳ ಎಡೆಬಡದ 
ಅವಲೋಕನಗಳಂದ ಅವರಲ್ಲ ಕೀಟಗಳು ಮತ್ತು 
ಹೂವುಗಳ ನಡುವಿನ ಸಂಬಂಧಗಳ ಬಗ್ದೆ ಮತ್ತು 
ದಿನದ ವಿವಿಧ ಸಮಯಗಕಲ್ಲ ಹೂವುಗಳ ನಡುವೆ 
ಕೀಟಗಳ ಚಲನವಲನಗಳ ವಿನ್ಯಾಸಗಳ ಕುರಿತು 
ಕುತೂಹಲ ಬೆಕೆಯಲು ಸಾಧ್ಯವಾಯಿತು. ಈ 
ಕುತೂಹಲದಿಂದ ಮುಂದುವರೆದ ಶೋಧನೆಯು 
ಪರಾಗಸ್ಪರ್ಶ ಕ್ರಿಯೆಯನ್ನು ಸಸ್ಯಗಳು ಮತ್ತು 


ಕೀಟಗಳ ನಡುವಿನ ಹಲವಾರು ಸಂಬಂಧಗಳ 
ಒಂದು ಭಾಗವಾಗಿ ಅರ್ಥೈಸಿಕೊಳ್ಳಲು 
ನೆರವಾಲಯುತು. ವಿದ್ಯಾರ್ಥಿಗಳು ಈ ರೀತಿಯ 
ಪ್ರಶ್ನೆಗಳನ್ನು ಎತ್ತಿದರು: ” ಕೀಟಗಳು ಹೂವಿನತ್ತ ಏಕೆ 
ಸಾಗುತ್ತವೆ? ಒಂದೇ ಸಸ್ಯದಲ್ಲ ಅವು ಒಂದು 
ಹೂವಿನಿಂದ ಇನ್ನೊಂದಕ್ಕೆ ಏಕೆ ಹಾರುತ್ತವೆ? ಕೆಲವು 
ಕೀಟಗಳು ಒಂದು ಸಸ್ಯದ ಒಂದು ಹೂವಿನಿಂದ 
ಮತ್ತೊಂದು ಸಸ್ಯದ ಹೂವಿಗೆ ಹೀಗೆ ಏಕೆ ಆಗಾಗ 
ಹೋಗಿಬರುತ್ತವೆ?  ಆಹಾರಕ್ಲಾಗಿಯೇ?' ಈ 
ಪ್ರಶ್ನೆಗಳು ಪರಾಗಸ್ಪರ್ಶ ಹಾಗೂ ಹವಾಮಾನ 
ಬದಲಾವಣಿಯ ವಿಷಯದ ಮೇಲೆ ಚರ್ಚೆಗೆ 
ಎಡೆಮಾಡಿಕೊಟ್ಟವು. ಕೇವಲ ಪಠ್ಯಪುಸ್ತಕದ 
ವ್ಯಾಖ್ಯಾನಕ್ಕೆ ಬದಲಾಗಿ, ತಮ್ಯದೇ ಅನುಭವಗಳಂದ 
ಈ ಪರಿಕಲ್ಪನೆಯ ಕಡೆಗೆ ಸಾಗಿದ್ದರಿಂದ 
ವಿದ್ಯಾರ್ಥಿಗಳು ಹೆಚ್ಚು ಕ್ರಿಯಾತ್ಕಕವಾದ ಹಾಗೂ 
ಹೆಚ್ಚು ಸಮೃದ್ಧ ಕಅಕೆಯ ಅನುಭವವನ್ನು 
ಆನಂದಿಸಲು ಸಾಧ್ಯವಾಯಿತು. 

ಇದರಿಂದ ನನ್ನಲ್ಲ ಈ ಎರಡು ವಿಭನ್ನ ಕಲಕಾ 
ವಿಧಾನಗಳ ನಡುವಿನ ವ್ಯತ್ಯಾಸಗಳ ಕುರಿತು 
ಚಿಂತನೆಗಳು  ಮೂಡಿದವು.ಆಯ್ದ ಚೌಕಟ್ಟುಗಳ 
ಸಂರಚನೆಯೊಂದಿಗಿನ ಕಲಕೆ ವಿದ್ಯಾರ್ಥಿಗಳಗೆ 
ಅವಲೋಕನ, ದಾಖಲೀಕರಣ, ಒಳನೋಟ, 
ಪ್ರಶ್ನಿಸುವಿಕೆ, ಹಾಗೂ ತಮ್ಮ ಅವಲೋಕನಗಳ 
ಮೂಲಕ ಅರ್ಥೈಸಿಕೊಳ್ಳುವಲ್ಲ ತಮ್ಯ ಕಲ್ಪನೆಯನ್ನು 
ಮತ್ತು ಸೃಜನಶೀಲತೆಯನ್ನು ಉಪಯೋಗಿಸಲು 
ಅನುವುಮಾಡಿಕೊ್ಟತು. ಅನುಭವಾಧಾರಿತ 
ಕಲಕೆಯಬಂದ ಪರಿಕಲ್ಲನೆಯ ಅರ್ಥಿಸುವಿಕೆಯು 
ಇನ್ನಷ್ಟು ಆಳವೂ. ಸಮೃದ್ಧವೂ ಆಗುತ್ತದೆ. ತಮ್ಯ 
ಪಠ್ಯಪುಸ್ತಕ ಅಥವಾ ಬೇರೆ ಯಾವುದೇ 
ಸಂಪನ್ಕೂಲದಲ್ಲ ಇವೇ ವಿಷಯಗಳು ಬಂದಾಗ 
ಅವುಗಳ ಅರ್ಥೈಸುವಿಕೆ ಇನ್ನಷ್ಟು ಸಮೃ್ಯದ್ಧವಾಗುತ್ತದೆ. 
ಇದು ಅವರಿಗೆ ಪ್ರಕೃತಿಯ ವಿದ್ಯಮಾನಗಳಲ್ಲ 
ಸಂಬಂಧಗಳನ್ನು ಮತ್ತು ಸಂಪರ್ಕಗಳನ್ನು 
ಕಂಡುಕೊಳ್ಳಲು ಮತ್ತು ಅವು ಕೇವಲ ಪಠ್ಯ 
ಪುಸ್ತಕದಲ್ಲರುವ ಪ್ರತ್ಯೇಕವಾದ, ಏಕಾಂಗಿಯಾದ 
ಅಂಶಗಳಲ್ಲ ಎಂದು ಗ್ರಹಿಸಲು ನೆರವಾಗುತ್ತದೆ. ಈ 
ಅನುಭವವು, ಚೌಕಟ್ಟು ಮತ್ತು ಸ್ರಯಂ 
ಸ್ಫೂರ್ತಿಗಳೆರಡಡೂ ಅರ್ಥವತ್ತಾದ ಕಅಕೆಯೊಳಗೆ 
ಜೊತೆಯಾಗಿ ಸಾಗಲು ಸಾಧ್ಯವಿದೆ. ಜೊತೆಗೆ, 
ಶಿಕ್ಷಕರು ಕಅಕೆಯ ಅನುಭವದಲ್ಲ ವಿದ್ಯಾರ್ಥಿಗಳು 
ತಟ್ಲೀನತೆಯನ್ನು ಮೈಗೂಡಿಸಿಕೊಳ್ಳಲು ನೆರವಾಗುವ 
ಪಾತ್ರವನ್ನೂ ನಿರ್ವಹಿಸಬಹುದು ಎನ್ನುವ 
ನಂಜಕೆಯನ್ನು ನನ್ನಲ್ಲ ದೃಢಪಡಿಸಿದೆ. 


ಐ ಪಂಡೆರ್‌... ರೀಡಿಸ್ಳವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 67 


ಪ್ರಮುಖ ಕಲಿಕೆಗಳು 


ತನ್ನಯತೆಯುಂದ ತೊಡಗಿಕೊಳ್ಳುವ ಕಲಕಾ ಅನುಭವಗಳು ಕಲಕೆಯಲ್ಲ ಸಹಜತೆಯನ್ನು ತರುವಲ್ತಿ, ಅಚ್ಚರಿ 
ಮತ್ತು ಕುತೂಹಲವನ್ನು ಕೆರಳಸುವಲ್ಲ ಅವಕಾಶ ಸೃಷ್ಟಿ ಮಾಡುತ್ತವೆ. 


ನಿರ್ದಿಷ್ಟ ವಿಷಯಗಳು ಮತ್ತು ಪರಿಶೋಧನೆಗಳಗೆ ಮೀಸಲಾದ ಸಂರಚನೆಯೊಂದಿಗಿನ ಕಲಅಕೆಯ 
ಅನುಭವಗಳು ವಿದ್ಯಾರ್ಥಿಗಳ ಕಲ್ಪನೆಗಳು ಮತ್ತು ಕಲಕೆಯನ್ನು ಮಿತಿಗೊಆಸಬಹುದು. 


ಆಯ್ದು ಸಂರಚನೆಯನ್ನು ಹೊಂದಿರುವ, ಮುಕ್ತ- ಅಂತ್ಯದ ಅವಧಿಗಳು, ಏಕಾಗ್ರತೆ ಮತ್ತು ಆಳವನ್ನು 
ತಂದು, ಬದಲಾವಣೆಗೆ ಅರಿವು ಮತ್ತು ಸೂಕ್ಷ್ಮತೆಯನ್ನು ಕಟ್ಟಕೊಡುತ್ತವೆ. 


ಕನಿಷ್ಟ ಸೂಚನೆಗಳು, ಅಂದರೆ, ದಾಖಲಅಸುವ ವಿಧಾನ, ಪರ್ಯಾಲೋಚನೆ ರೀತಿ, ಅವಲೋಕನದಿಂದ 
ಅರ್ಥಮಾಡಿಕೊಳ್ಳುವಿಕೆ, ಇವೇ ಮೊದಲಾದವುಗಳು ವೈಜ್ಞಾನಿಕ ಕಲ್ಪನೆಗಳ ತಿಳುವಳಕೆಯನ್ನು 
ಸಮೃದ್ಧಗೊಳಸಬಲ್ಲದು. 


ಅವಲೋಕನ ಹಾಗೂ ಪ್ರಪ್ನಿಸುವುದರೊಂದಿಗಿನ ಕಅಕೆಯು ಸ್ವಂತ ಅನುಭವಗಳ ಮೂಲಕ ಪರಸ್ಪರ 
ಸಂಬಂಧಿಸಿದ ವೈಜ್ಞಾನಿಕ ಪರಿಕಲ್ಪನೆಗಳನ್ನು ಜೊತೆಯಾಗಿ ಹೆಣೆಯಲು ಅನುವು ಮಾಡಿಕೊಡುತ್ತದೆ. 


ಅರ್ಥಪೂರ್ಣ ಕಲಕೆಗಾಗಿ ಸಂರಚನೆ ಮತ್ತು ಸಹಜತೆಗಳು ಸಹಬಾಳ್ವೆ ನಡೆಸಲು ಸಾಧ್ಯವಿದೆ. 
ಸುಗಮಗಾರರಾಗಿ ಕಾರ್ಯನಿರ್ವಹಿಸುವ ಶಿಕ್ಷಕರು ತಲ್ಲೀನತೆಬಂದ ಕೂಡಿದ ಕಲಕಾ ಅನುಭವವನ್ನು 
ಸೃಷ್ಟಿಮಾಡಲು ನೆರವಾಗಬಲ್ಲರು. 


“oo 


ಸೂಚನೆ: ಲೇಖನ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಬಳಸಿರುವ ಚಿತ್ರದ ಮೂಲ: _licja_ from Pixabay (free for commercial use). URL: https://pixabay.com/photos/daisy- 
the-child-s-hand-spring-4098732/. License: CCO. 


ರಾಧಾ ಗೋಪಾಲನ್‌ ಓರ್ವ ಪರಿಸರ ವಿಜ್ಞಾನಿ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ (ಐಐಟ), ಮುಂಬಂಖ, ಇದರಿಂದ. ಹೆಚ್ಚ ಪದವಿ ಪಡೆದಿದ್ದಾರೆ. ಪರಿಸರ ಸಮಾಲೋಚನೆಯಲ್ಲ 
18 ವರ್ಷಗಳ ವೃತ್ತಿಪರ ಅನುಭವ ಹೊಂದಿರುವ ಇವರು. ಯಷಿವ್ಯಾಅ ಶಿಕ್ಷಣ ಕೇಂದ್ರದಲ್ಲ ಪರಿಸರ ವಿಜ್ಞಾನ ವಿಷಯವನ್ನು ಬೋಧನೆ ಮಾಡಿದವರು. ಇವರು ಅಜೀಂ ಪ್ರೇಂಜ 


ವಿಶ್ವವಿದ್ಯಾನಿಲಯದ ಸ್ಲೂಲ್‌ ಆಫ್ಲೆವಲಪ್‌ ಮೆಂಟ್ನಲ್ಲ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದಾರೆ. ಜೊತೆಗೆ, ಐ-ವಂಡರ್‌ ನ ಸಂಪಾದಕರಲ್ಲ ಒಬ್ಬರು. ಜೊತೆಗೆ, ತೆಲಾಂಗಣದಲ್ಲರುವ 
ಕೂಡಲ ಅಂತರ ರಾಷ್ಟ್ರೀಯ ಕಅಕಾ ಕೇಂದ್ರದ ಸದಸ್ಯರೂ ಹೌದು. 


ಅನುವಾದ: ಸ್ಮಿತಾ ಭಟ್‌ | ಪರಿಶೀಲನೆ: ಎಚ್‌. ಜಿ. ಜಯಲಕ್ಷ್ಮಿ 


68 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ಪರಿಚಯ:- ವಿವಿಧ ಜೀವ ಪ್ರಭೇದಗಳ ನಡುವಿರುವ ವಿಕಸನದ ಸಂಬಂಧವನ್ನು ತೋರಿಸುವ 
ಚಿತ್ರಗಳಗೆ ವಿಕಾಸವಾದದ ವ್ಯಕ್ಷಗಳೆನ್ನುತ್ತಾರೆ. 


ವಿವಿಧ ಜೀವ ಪ್ರಭೇದಗಳ ನಡುವಿರುವ ವಿಕಸನದ ಸಂಬಂಧವನ್ನು ತೋರಿಸುವ ಚಿತ್ರಗಳಗೆ 
ವಿಕಾಸವಾದದ ವೃಕ್ಷಗಕೆನ್ನುತ್ತಾರೆ. ವರ್ತಮಾನದ ಪ್ರಭೇದಗಳು ಒಂದರೊಡನೆ ಇನ್ನೊಂದು 
ಎಷ್ಟು ಅನ್ಯೋನ್ಯ ಸಂಬಂಧ ಹೊಂದಿವೆ ಎಂಬ ಅಂದಾಜನ ಮೇಲೆ ಅವು ಅವಲಂಚತವಾಗಿವೆ. 


ನಾವು ಹೇಗೆ ಅಂದಾಜಸುತ್ತೇವೆ? ಈ ಮೊದಲು, ಪ್ರಭೇದಗಳ ನಡುವಿನ ವಿಕಸನ 
ಸಂಬಂಧಗಳನ್ನು ಅವುಗಳ ಬಾಹ್ಯ ನೋಟವನ್ನಾಧರಿಸಿ (ಮಾರ್ಫಾಲಜ-ರೂಪ ವಿಜ್ಞಾನ) 
ನಿರ್ಧರಿಸಲಾಗುತ್ತಿತ್ತು. ಆದರೆ, ಈ ವಿಧಾನವನ್ನು ಎಲ್ಲಾ ಸಂದರ್ಭಗಳಲ್ಪ ನೆಚ್ಚಲಾಗದು. 
ಒಮ್ಮುಖ ವಿಕಸನವೆಂಬ (convertout evolution) ಪ್ರಕ್ರಿಯೆಯಲ್ಲೂ ಎರಡು ಜಾತಿಗಳ ದೈಹಿಕ 
ನೋಟದಲ್ಲ ಸಾಮ್ಯತೆ ಏರ್ಪಡಬಹುದು. ಈ ಪ್ರಕ್ರಿಯೆಯಲ್ಲ ದೂರ-ಸಂಬಂಧೀ ಪ್ರಭೇದಗಳು 
ಒಂದೇ ತರಹದ ಲಕ್ಷಣಗಳನ್ನು ವಿಕಸಿಸಿಕೊಳ್ಳಬಹುದು. ಉದಾಹರಣೆಗೆ, ಪಕ್ಷಿ ಮತ್ತು 
ಬಾವಅಗಳೆರಡೂ ಹಾರಬಲ್ಲವು. ಆದರೆ, ಬಾವಅಗಳು ಸಸ್ತನಿಗಳಾಗಿದ್ದು. ಅವುಗಳ ವಿಕಸನದ 
ಇತಿಹಾಸವು ಪಕ್ಷಿಗಳಗಿಂತ ಭಿನ್ನವಾಗಿದೆ ಎಂದು ನಮಗೆ ತಿಆದಿದೆ. ವಂಶವಾಹಿ ರೂಪಾಂತರದ 
ಪ್ರಮಾಣ ಹಿಂದಿನ ಭೂವೈಜ್ಞಾನಿಕ ಪ್ರಫಟನೆಗಳು ಇತ್ಯಾದಿಗಳ ಕುರಿತು ಕೆಲ ಊಹೆಗಳನ್ನು 
ಆಧರಿಸಿ ವರ್ತಮಾನದ ಪ್ರಭೇದಗಳ ವಂಶವಾಹಿ ಸಾಮದ್ರಿಯು ಕಾಲಾನುಕ್ರಮದಲ್ಲಿ 
ಹೇಗೆಬದಲಾಗಿದ್ದಿರಬಹುದು ಎಂಬುದನ್ನು ಆಧುನಿಕ ವಿಧಾನಗಳು ಗಣನೆಗೆ ತೆಗೆದುಕೊಳ್ಳುತ್ತವೆ. 
ಶವಿಧಾನಗಳು ಹೆಚ್ಚು ವಿಶ್ವಾಸಾರ್ಹವಾಗಿ ವರ್ತಮಾನದ ಪ್ರಭೇದಗಳ ವಿಕಸನದ 
ಇತಿಹಾಸವನ್ನು ನಿರ್ಧರಿಸುವಲ್ಲಿ ಸಹಾಯಮಾಡುತ್ತವೆ. 


ವಿಕಾಸವಾದದ ವೃಕ್ಷವನ್ನು ರಚಿಸುವ ಚಟುವಟಿಕೆ 


ಹಿನ್ನೆಲೆ: ಒಂದೇ ಪೂರ್ವಜನನ್ನು ಹೊಂದಿರಬಹುದಾದ ಸಾಧ್ಯತೆಯುಳ್ಳ ಜೀವಿಗಳನ್ನು, ವಿಕಸನ 
ವೃಕ್ಷದಗೆಣ್ಣುಗಳಲ್ಲ ಕವಲೊಡೆಯುವ ಟೊಂಗೆಗಳ್ಲೂ ಇರಿಸುವ ವಿಧಾನದ ಮೂಲಕ 
ಊಹೆಯನ್ನಾಧರಿಸಿ ನೀವು ವಿಕಸನ ವೃಕ್ಷವನ್ನು ರಜಿಸಬಹುದು. ಉದಾಹರಣೆಗೆ. 
ನಿಮ್ಯದುರಿರುವ ಬಲಭಾಗದ ಮೇಲಅನ ವೃಕ್ಷವು ಯಾವ ತರಹ ಎಲ್ಲಾ ಜೀವಿಗಳು ಸಾಮಾನ್ಯ 
ಪೂರ್ವಜನನ್ನು ಹೊಂದಿವೆ ಎಂಬುದನ್ನು ತೋರಿಸುತ್ತದೆ. ಆ ಪೂರ್ವಜನಿಂದ 
ಪ್ರೋಕಾರ್ಯೋಬಟ್‌ ಮತ್ತು ಯೂಕಾರ್ಯೋಟ್ಲಳು ಬೇರ್ಪಟ್ಟವು. ಯೂಕಾರ್ಯೋಟ್ಟಳಲ್ಲ ಸಸ್ಯ 
ಮತ್ತು ಪ್ರಾಣಿಗಳು ಒಂದೇ ಪೂರ್ವಜನನ್ನು ಹೊಂದಿವೆ. ಅನಾವೃತ ಜೀಜ ಸಸ್ಯಗಳು, 
(Gymnosperms) ಮತ್ತು ಆವೃತ ಜೀಜ ಸಸ್ಯಗಳು ಸಸ್ಯದ ತರಹದ ಒಂದೇ ಪೂರ್ವಜನನ್ನು 
ಹೊಂದಿವೆ; ಪಕ್ಷಿಗಳು. ಕೀಟಗಳು ಮತ್ತು ಸಸ್ತನಿಗಳು ಪ್ರಾಣಿಯ ತರಹದ ಸಾಮಾನ್ಯ 
ಪೂರ್ವಜನನ್ನು ಹೊಂದಿವೆ. 


ವಿದ್ಯಾರ್ಥಿಗಳಗಾಗಿ ಚಟುವಟಕೆ: ನಿಮ್ಯ ವಿದ್ಯಾರ್ಥಿಗಳಗೆ ಮೇಲೆ ಉಲ್ಲೇಐಸಿರುವ 
ಹಿನ್ನೆಲೆಯನ್ನು ವಿವರಿಸಿ ಮತ್ತು ಈ ಕೆಳಗಿನ ಆರು ಜೀವಿಗಳ ಹೆಸರನ್ನು ನೀಡಿ. ಪ್ರಾಣಿಗಳು. 
ಸಸ್ಯಗಳು, ಪ್ರೋಕಾರ್ಯೋಟಳು. ಪಕ್ಷಿಗಳು ಅಥವಾ ಅನಾವೃತ ಬೀಜ ಸಸ್ಯಗಳು ಇತ್ಯಾದಿ 
ಯಾವ ವಿಭಾಗಗಳಗೆ ಈ ಜೀವಿಗಳು ಸೇರುತ್ತವೆ ಎಂದು ಕಂಡುಕೊಳ್ಳಲು ಹೇಳ. ಅವರು 
ಕಲಅತುಕೊಂಡು ಆ ಮೂಲಕ ಈ ಜೀವಿಗಳನ್ನು ಬಲಭಾಗದಲ್ಲರುವ ಖಾಲ ವೃಕ್ಷದಲ್ಲ ಸರಿಯಾಗಿ 
ಕೂರಿಸಬಲ್ಲರೇ? 


Mammals 
Birds 
Inzects 


FPinkarynies 


Ancestor of all living things 


| Eukaryolcs | 
| Animals | } Plants | 


ಐ ಪಂಡೆರ್‌... ರೀಡಿಸ್ಳವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 69 


*  ನೀಟಮ್‌ ಉಲಾ (Gnetum ula) 

* ಅಕ್ಷಿಯಾಸ್‌ಲುನಾ (Actias luna) 

* ಬ್ಯಾಸಿಲಸ್‌ ಥುರಿಂಜಯೆನ್ಸಿಸ್‌ (Bacillus thuringiensis) 
* ಕಾರ್ಯೋಬಟಾಯುರೆನ್ಸ್‌ (Caryotaurens) 

*  ಉಪುಪಾಇಪಾಪ್ಟ್‌ (Upupa epops) 

* ಪ್ಲಾಬಾನಿಸ್ಹಾಗಂಗೇಟಕಾ (Platanista gangetica) 


ಶಿಕ್ಷಕರಿಗಾಗಿ ಸೂಚನೆ: 


ಈ ಜೀವಿಗಳ ಚಿತ್ರಗಳನ್ನು ತಂದು, ಚಾರ್ಟ್‌ ಪೇಪರ್‌ನಲ್ಲ ವೃಕ್ಷವನ್ನು ಬಡಿಸಿ, ನಂತರ ಆ ಚಿತ್ರಗಳನ್ನು ಸರಿಯಾದ ಸ್ಥಳದಲ್ಲ ಅಂಟಸುವಂತೆ ವಿದ್ಯಾರ್ಥಿಗಳಗೆ 
ಹೇಳಬಹುದು. ಆಮೇಲೆ ಚಾರ್ಟನ್ನು ನಿಮ್ಮ ತರಗತಿಯಲ್ಲ ಪ್ರದರ್ಶಿಸಲು ಮರೆಯದಿರಿ! 


ಗೀತಾ ರಾಮಸ್ವಾಮಿ ಬೆಂಗಳೂರಿನ ನೇಚರ್‌ ಕನ್ನರ್ವೇಶನ್‌ ಫೌಂಡೇಷನ್‌ ಇಲ್ಲ ಸೀಸನ್‌ವಾಚ್‌ (www.seasonwatch.in) ಎಂಬ ನಾಗರಿಕ ವಿಜ್ಞಾನ ಯೋಜನೆಯ ಮುಖ್ಯಸ್ಥರಾಗಿದ್ದಾರೆ. 
ಇದರ ಉದ್ದೇಶ ಮರಗಳ ಯತು ಧರ್ಮದ ಮೂಲಕ ಯತುಮಾನವನ್ನು ಅರ್ಥೈಸಿಕೊಳ್ಳುವುದು. ಅವರನ್ನು ಈ ಮಿಂಚಂಚೆಯಲ್ಲ ಸಂಪರ್ಕಿಸಬಹುದು : Jtha@ncf-india.org 


ಅನುವಾದ: ಮನೋಜ ಗೋಡಬೋಲೆ | ಪರಿಶೀಲನೆ: ಎಚ್‌. ಜಿ. ಜಯಲಕ್ಷ್ಮಿ 


70 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ಮಕ್ಕಳು ತರಗತಿಯೊಳಗೆ 
ಅನುಭವ ಮತ್ತು 
ಗಮನಿಸುವಿಕೆಯನ್ನು ತಮ್ಮ 
ನಿಜ ಜೀವನದ 
ಸಂದರ್ಭಗಳಿಂದ ತರುತ್ತಾರೆ. 
ಈ ಅನುಭವಗಳು ಮತ್ತು 
ಗಮನಿಸುವಿಕೆಗಳಿಗೂ ಮತ್ತು 
ತರಗತಿಯಲ್ಲಿನ ಕಲಿಕೆಗೂ 
ಏನಾದರೂ 
ಸಂಬಂಧಗಳಿವೆಯೇ? ಮಕ್ಕಳು 
ಈ ರೀತಿಯ ವಿಜ್ಞಾನ ಕಲಿಕೆಯ 
ಪದ್ಧತಿಯನ್ನು 

ಮುನ್ನ ಡೆಸುವರೇ? ಇದರಲ್ಲಿ 
ಶಿಕ್ಷಕರ ಪ ಪಾತ್ರವೇನು? 


ಮಕ್ಷಳೆಂದರೆ ಖಾಲ ಬಂದಿಗೆಗಳು, ಅವನ್ನು 
ತುಂಬಬೇಕಾಗಿರುತ್ತದೆ. ಅಥವಾ ಆಕಾರವಿಲ್ಲದ ಜೇಡಿ 


ಮಳಣ್ಷಿನಂತಿದ್ದು ಶಿಕಕರು ಅದನ್ನು ಎರಕ ಹುಯ್ಲ್ದಬೇಕು 
5) ಎ [el QA ಕೆ 


ಎಂಬ ರೀತಿಯಲ್ಲ ಶಿಕ್ಷಣವನ್ನು ಅನೇಕ ಬಾರಿ 
ಉದಾಹರಿಸಲಾಗುತ್ತದೆ. ಈ ರೀತಿಯ ಪ್ರವೇಶವು 
ವೈಜ್ಞಾನಿಕ ಜ್ಞಾನವು ಪೂರ್ಣವಾದದ್ದು ಮತ್ತು 


ಹೇಗಿದೆಯೋ ಹಾಗೆ ಶಿಕ್ಷಕರಿಂದ ವಿದ್ಯಾರ್ಥಿಗಳಗೆ 
ವರ್ಗಾವಣಿಯಾಗಬೇಕು ಎನ್ನುವ ಊಹೆಯನ್ನು 
ಒಳಗೊಂಡಿದೆ. ಇದು ಮಕ್ಕಳು ತರಗತಿಗೆ 


ಕೊಂಡೊಯ್ಯುವ ಅವರ ಜೀವನದ ಅನುಭವಗಳನ್ನು 
ಉದಾಸೀನ ಮಾಡುತ್ತದೆ ಅಥವಾ ಅದು ವೈಜ್ಞಾನಿಕವಾಗಿ 
ಸರಿಯಿಲ್ಲವೆಂದು ತಳ್ಞಹಾಕುತ್ತದೆ. ಪರಿಣಾಮವಾಗಿ, 
ಮಕ್ಕಳಗೆ ತಮ್ಮ ಅನುಭವಗಳು ಮತ್ತು ಅವರು ಶಾಲೆಯಲ್ಲಿ 
ಕಲಅಯಬೇಕೆ೦ಬ ಪರಿಕಲ್ಲನೆಗಳಗೂ ಇರುವ 
ಸಂಬಂಧಗಳನ್ನು ಅನ್ವೇಷಿಸಿ ತಿಆಯುವ ಅವಕಾಶಗಳು 


ವಿರಕವಾಗುತ್ತವೆ. ಆದರೆ ನಾವು ಮಕ್ಕಳಗೆ ಈ ಸಂವಹನಗಳಲ್ಲ ನೋಡಿದ್ದರಿಂದ, ನಾನು ಅವರ ಶಾಲೆಯ 
ಅವಕಾಶವನ್ನು ನೀಡಿದರೆ ಹೇಗಿರುತ್ತದೆ? ಪಠ್ಯಕ್ರಮದ ಸುತ್ತಲು 'ಗಿಡಗಳ ಬೆಳವಣಿಗೆಯಲ್ಲ 
ಮಣ್ಣಿನಪಾತ್ರ' ಎನ್ನುವ ಚಟುವಟಕೆಯನ್ನು 
ನಾನು ಈ ಸಾಧ್ಯತೆಯನ್ನು ತೀಸ್‌ಗಾಂವ್‌ ಮಾಧ್ಯಮಿಕ ವಿನ್ಯಾಸಗೊಳಸಿದೆ. 
ಆಶ್ರಮಶಾಲೆಯ ಮಕ್ಕಕೊಡನೆ ಅನ್ನೇಷಣಿ ಮಾಡಿದೆ. ಇದು 
ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಕೆ 2023 | 71 


pp 


ee 


ಮಹಾರಾಷ್ಟ್ರದ ಔರಂಗಾಬಾದ್‌ನಿಂದ 45 ಕಿ.ಮೀ. 


ದೂರದಲ್ಪದೆ. ಈ ವಸತಿ ಶಾಲೆಯ ಮಕ್ಕಳು 
ಬಹುದೂರದ ಮತ್ತು ವಿವಿಧ ಬುಡಕಟ್ಟು 
ಸಮುದಾಯದವರಾಗಿದ್ದು ೨೦ ಕಿ.ಮೀ. ಪರಿಧಿಯ 


ವ್ಯಾಪ್ತಿಯಿಂದ ಬರುತ್ತಾರೆ. ಇವರ ಬದುಕು ಮತ್ತು ಜೀವನ 
ತಮ್ಮ ಮನೆಗಳರುವ ಕಾಡುಗಳಲ್ಲ ಹಾಸುಹೊಕ್ಕಾಗಿದೆ. 
ಈ ಮಕ್ಕಳು ಅನೇಕಬಾರಿ ಪ್ರಾಕೃತಿಕ ಜಗತ್ತಿನೊಡನೆ 
ಆಳವಾದ ಸಂಬಂಧ ಹೊಂದಿರುತ್ತಾರೆ. ಇದು ಗಿಡಗಳ ಬಗ್ಗೆ 


ಅವರ ಜ್ಞಾನಕ್ಕೆ ಗಮನಾರ್ಹ ರೀತಿಗಳಲ್ಲ ಕೊಡುಗೆಯನ್ನು 


ನೀಡುತ್ತದೆಯಲ್ಲದೇ  ಖಯತುಗಳ ಚಕ್ರಗಳು ಮತ್ತು 
ಲಯಬದ್ಧತೆ ಹಾಗೂ ಆಹಾರವನ್ನು ಸಾಂಪ್ರದಾಯಿಕ 
ರೀತಿಗಳಲ್ಲ ಬೆಕೆಯುವುದನ್ನೂ ಕೂಡ ತಿಆಸುತ್ತದೆ. 


ಅವರ ಆಹಾರ ಮತ್ತು ತೋಟಗಾರಿಕೆಗೆ ಸಂಬಂಧಪಟ್ಟ 
ಜ್ಞಾನದ ತುಣುಕುಗಳನ್ನು ಚಿಕ್ಕ (ಕಿರಿದಾದ) ಮಾಸಿಕ 


[lcd 


[3d 


9 
. 
[4] 
29 
[ob 
GL 
£9 
3 
& 
[UT 
oH 
[08 


ಎಲ್ಲ ಜೀಜಗಳಗೂ ಮೊಳಕೆಯೊಡೆದು, ಗಿಡಗಳಾಗಿ 
ಬೆಳೆಯಲು ಮಣ್ಣು ಬೇಕೆಂದು ಸಾಮಾನ್ಯವಾಗಿ 
ನಂಬಲಾಗುತ್ತದೆ. ಆದರೆ ಜಲಖೇಸಾಯದ 
(ಹೈಡ್ರೋಹೋನಿಕ್ಸ್‌) (ಜ್ಞಾನವು) ತಂತ್ರವು ನಮಗೆ 
ಮಣ್ಣಿಲ್ಲದೆ ಗಿಡಗಳನ್ನು ಬೆಕೆಯುವುದಕ್ಕೆ ಅನುವು 
ಮಾಡಿಕೊಡುತ್ತದೆ. (ಬಾಕ್ಸ್‌ 1 ನೋಡಿ) ನಾವು ಈ 
ರೀತಿಯ ವಿಧಾನವನ್ನು ಮಾಧ್ಯಮಿಕ ಶಾಲೆಯ 
ವಿದ್ಯಾರ್ಥಿಗಳಗೆ ಪರಿಚಯ ಮಾಡಿದರೆ ಹೇಗೆ 
ಇರಬಹುದು? ಇದು ಅವರ ಗಿಡಗಳ ಬೆಳವಣಿಗೆಯ 
ಬದ್ಧೆ ಇರುವ ತಿಳುವಳಕೆ ಮತ್ತು ಅವರ ಮುಂಚಿನ 
ಅನುಭವಗಳಗೆ ಹೇಗೆ ಸಂಬಂಧ ಕಲ್ತ್ಪಸಬಹುದು? 


ಬಾಕ್ಸ್‌ -1: 
ಜಲಬೇಸಾಯ (ಹೈಡ್ರೋಪೋನಿಕ್ಸ್‌) 
ಎಂದರೇನು? 


ಜಲಬೇಸಾಯವು ಮಣ್ಣಿಲ್ಲದೆ ಮಾಡುವ 
ತೋಟಗಾರಿಕೆಯ ಒಂದು ತಂತ್ರವಾಗಿದ್ದು, 
ನೀರು ಇಲ್ಲ ಜೀಜಗಳಗೆ ಮೊಳಕೆಯೊಡೆಯುವ 
ಮತ್ತು ಬೆಳೆಯುವ ಮಾಧ್ಯಮವಾಗಿ ಗಿಡಗಳಗೆ 
ಇದ್ದು, ಮಣ್ಣಿನಂತೆಯೇ ಕೆಲಸ ಮಾಡುತ್ತದೆ. 
ಇದರ ಮುಖ್ಯ ಅನುಕೂಲವೆಂದರೆ ಇತರ 
ತೋಟಗಾರಿಕೆ ವಿಧಾನಗಳಗಿಂತ ಇದಕ್ಕೆ ಕಡಿಮೆ 
ನೀರು ಮತ್ತು ಸ್ಥಳ ಸಾಕಾಗುತ್ತದೆ. ಇದರ ಅರ್ಥ 
ರೈತರು ಈ ವಿಧಾನವನ್ನು ಹಸಿರು ಮೇವನ್ನು 
ಬೆಳೆಯಲು ಉಪಯೋಗಿಸಿಕೊಳ್ಳಬಹುದು. 
ಹಾಗೆಯೇ ಯಾರ ಮನೆಯಲ್ಲ ಸ್ಥಳ ಕಡಿಮೆ 
ಇರುತ್ತದೋ ಅವರು ಈ ತಂತ್ರವನ್ನು ಉಪ- 
ಯೋಗಿಸಿಕೊಂಡು ಸಾಕಷ್ಟು ಸಾವಯವ 
ತರಕಾರಿಗಳನ್ನು ತಮಗಾಗಿ ಬೆಕೆಸಿಕೊಳ್ಳ- 
ಬಹುದು. ಜೊತೆಗೆ ಈ ತಂತ್ರದಿಂದ ಮಣ್ಣಿನಿಂದ 
ಬರುವ  ರೋಗಕಾರಕಗಳಂದ ಗಿಡಗಳನ್ನು 
ರಕ್ಷಿಸಲು ಸಹಾಯವಾಗುತ್ತದೆ. 


ತಳಹದಿಯನ್ನು ತಯಾರು ಮಾಡುವುದು: 


ನಾನು ಈ ಚಟುವಟಕೆಯನ್ನು 7 ಮತ್ತು ಆ ನೇ 
ತರಗತಿಯ ಮಕ್ಕಳ ಜೊತೆ ಚರ್ಜೆ ಮಾಡಿ 
ಪರಿಚಯುಸಿದೆ. ಅವರ ಶಿಕ್ಷಕರನ್ನೂ ಚರ್ಚೆಯಲ್ಲ 
ಭಾಗವಹಿಸಲು ಆಹ್ವಾನಿಸಲಾಗಿತ್ತು. 


ನಾನು ಮಾತುಕತೆಯನ್ನು ಈ ಪ್ರಶ್ನೆಯೊಂದಿಗೆ 
ಪ್ರಾರಂಭಸಿದೆ. "ನಿಮ್ಮ ಮನೆಯಲ್ಲ ತೋಟ ಅಥವಾ 
ಕೃಷಿಜಾಗ ಇದೆಯೇ?” "ಹೌದು, ಇದೆ!' ಎಂದು 
ಮಕ್ಕಳು ಘೋಷಿಸಿದರು. 


ನಾನು ಕೇಳದೆ, `ತೋಟಗಾರಿಕೆಯಲ್ಲ ಯಾವ 
ಪ್ರಾಣಿಗಳು ಸಹಾಯ ಮಾಡುತ್ತವೆ?” ಮಕ್ಕಳು ಪಟ್ಟ 
ಮಾಡಿ, ಹಸು, ಹೋರಿ, ಎಮ್ಮೆ. ನಾಯ, ಮೇಕೆ, 
ಕೋಳ, ಬೆಕ್ಕು ಇತ್ಯಾದಿ ಹೇಳದರು. 


ನಾನು ಕೇಳದೆ, 'ಇವುಗಳ್ಲ ಯಾವ ಪ್ರಾಣಿಗಳು 
ಹಾಲನ್ನು ನೀಡುತ್ತವೆ ಮತ್ತು ಅವು ಏನನ್ನು 
ತಿನ್ನುತ್ತವೆ?” "ನಮಗೆ ಹಸು. ಎಮ್ಮೆ ಮತ್ತು 
ಮೇಕೆಗಳಂದ ಹಾಲು ಸಿಗುತ್ತದೆ. ಅವು ಹಸಿರು 
ಹುಲ್ಲು ಮತ್ತು ಒಣ ಮೇವನ್ನು ತಿನ್ನುತ್ತವೆ. ಒಣ 
ಮೇವನ್ನು ಕಡ್ಡ ಅಥವಾ ಕುಟ್ಟ ಎಂದು ಮರಾಠಿಯಲ್ಲ 
ಕರೆಯುತ್ತಾರೆ." 


ನಾನು ಕೇಳದೆ 'ನಾವು ಹಸಿರು ಹುಲ್ಲನ್ನು 
ವರ್ಷಪೂರ್ತಿ ಪಶುಗಳಗೆ ಮೇಯಲು 
ಕೊಡಲಾಗುತ್ತದೆಯೇ?' ಮಕ್ಕಳು ಹೇಳದರು. "ಇಲ್ಲ 
ನಮಗೆ ಹಸಿರು ಹುಲ್ಲು ಕೇವಲ ಮಳೆಗಾಲ ಮತ್ತು 
ಚಳಗಾಲದಲ್ಲ ಸಿಗುತ್ತದೆ. ಈ ಪಶುಗಳಗೆ ಹುಲ್ಲನ್ನು 
ಇಡೀ ವರ್ಷ ತಿನ್ನಲು ಕೊಡಲಾಗುವುದಿಲ್ಲ.” ನಾನು 
ಕೇಳದೆ, `ನೀವು ಬೇಸಿಗೆಯಲ್ಲ ಅವುಗಳಗೆ ತಿನ್ನಲು 
ಏನು ಕೊಡುತ್ತೀರ?” ಇದಕ್ಕೆ ಉತ್ತರ ಹೀಗಿತ್ತು. 
"ನಾವು ಅವುಗಳಗೆ ಸಣ್ಣದಾಗಿ ಕತ್ತರಿಸಿದ 
ಒಣಮೇವಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕೊಡುತ್ತೇವೆ.” 


ನಾನು ಕೇಳದೆ, 'ಠ ಪಶುಗಳಗೆ ಹಸಿರು ಹುಲ್ಲನ್ನು 
ತಿನ್ನಿಸಿದರೆ ಏನಾಗುತ್ತದೆ. ವಿಶೇಷವಾಗಿ 
ಹಾಲುಕೊಡುವ ಪ್ರಾಣಿಗಳಗೆ?' ಪ್ರಲ್ಲ ಕಾಲದವರೆಗೆ 
ಇಡೀ ತರಗತಿ ಮೌನವಾಗಿತ್ತು. ನಾನು ಈ 
ಪ್ರಶ್ನೆಯನ್ನು ಬಹಳ ಶೀಘ್ರವಾಗಿ ಕೇಅಜಟ್ಟೆ ಎನ್ನಿಸಿತು. 
ಸಲ್ಲ ಹೊತ್ತಾದ ಮೇಲೆ, ಮೂರನೆಯ ಬೆಂಜಚಿನಲ್ಲ 
ಕುಳತಿದ್ದ ವಿದ್ಯಾರ್ಥಿ ಉತ್ಸುಕನಾಗಿ ಹೇಳದ, 
"ಅವುಗಳ ಹಾಅನ ಇಳುವರಿ ಜಾಸ್ಟಿಯಾಗುತ್ತದೆ!” 


ನಾನು ಹೇಳದೆ, "ಯಾಕೆ? ಸೀನು ಇದನ್ನು ಇನ್ನೂ 
ಸ್ವಲ್ಪ ವಿವರವಾಗಿ ಹೇಳಬಲ್ಲೆಯಾ?' ಅವನು ಹೇಳದ, 
"ನಾವು ಹಸಿರು ಹುಲ್ಲನ್ನು ಹಾಲು ಕೊಡುವ 
ಪಶುಗಳಗೆ ನೀಡಿದರೆ, ಅವು ಹೆಚ್ಚಾಗಿ ಹಾಲು 
ಉತ್ಪಾದಿಸುತ್ತವೆ ಮತ್ತು ಹಾಲು ಸ್ವಲ್ಲ ಗಟ್ಟಯಾಗೂ 
ಇರುತ್ತದೆ. ನಾನು ನಮ್ಮ ಹಳ್ಳಯಲ್ಲ ಹೀಗೆ 
ಆಗುವುದನ್ನು ನೋಡಿದ್ದೇನೆ!” ಕೆಲವು ಮಕ್ಕಳು 
ಇದನ್ನು ಕೇಳ ನಕ್ಕರು. ಅವರಿಗೆ ಈ ವಿಷಯ 
ತಿಆಯದೇ ಇದ್ದಿರಬಹುದು. ಅಥವಾ ಈ ಮಗು ತನ್ನು 
ಅನುಭವವನ್ನು ಹೀಗೆ ಹೇಳದ್ದು ಮೊದಲ 
ಬಾರಿಯಾಗಿದ್ದಿರಬಹುದು. 


ನಾನು ಮತ್ತೊಂದು ಪ್ರಶ್ನೆಯನ್ನು ಕೇಳದೆ. 
'ಬೇಸಿಗೆಯಲ್ಲ ಒಣಹವೆ ಮತ್ತು ಬರಗಾಲ ಇದ್ದಾಗ 
ಏನಾಗುತ್ತದೆ?” ಮಕ್ಕಳು ಬೇರೆಯ ರೀತಿಯಲ್ಲ 
ಸ್ಪಂದಿಸಿದರು, "ಬರಗಾಲವು ಬಹಳ ಕೆಟ್ಟ ಪರಿಫ್ಥಿತಿ.... 
ನಾವು ಕುಡಿಯುವ ನೀರನ್ನು ತರಲು ಬಹಳ ದೂರ 
ನಡೆಯಬೇಕು! ಪಶುಗಳಗೆ ಕುಡಿಯಲು ನೀರು 
ಸಿಗುವುದಿಲ್ಲ ಕೆರೆಗಳು ಬತ್ತಿಹೋಗುತ್ತವೆ. 
ತೋಟಗಾರಿಕೆ ನಿಲ್ಲುತ್ತದೆ. ಬೇಸಿಗೆಗೆ ಮುಂಚೆ ಬತ್ತಿದ 
ಬೆಳೆಗಳನ್ನು ಕಲಾವು ಮಾಡಬೇಕು. ಪಶುಗಳಗೆ 
ಮೇವು ಸಿಕ್ಷುವುದಿಲ್ಲ ಇತ್ಯಾದಿ." 


72 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ನಾನು ಕೇಳದೆ, "ಬೇಸಿಗೆಯಲ್ಲೂ ತೋಟದ 
ಪಶುಗಳಗೆ ಹಸಿರು ಹುಲ್ಲು ಸಿಗುವ ಹಾಗೆ ಮಾಡಿದರೆ 
ಏನಾಗಬಹುದು?” 


ಮಕ್ಕಳು ತಮ್ಯಲ್ಲಯೇ ಮಾತನಾಡಿಕೊಳ್ಳಲು 
ಪ್ರಾರಂಭಸಿದರು. ಈ ಸಮಯಕ್ಕೆ ಸರಿಯಾಗಿ 
ಹಿಂದಿನ ಬೆಂಜಿನಿಂದ ಒಂದು ಧ್ಧನಿ ಕೇಆಸಿತು. 
” ಹಾಲು ಉತ್ಪಾದಿಸುವ ಪಶುಗಳು 
ಶಕ್ತಿಯುತವಾಗುತ್ತವೆ. ಹೆಚ್ಚು ಹಾಲು ಕೊಡುತ್ತವೆ 
ಮತ್ತು ನಮ್ಮ ಆದಾಯವೂ ಜಾಪ್ಟಿಯಾಗುತ್ತದೆ!” 


"ನಾವು ವರ್ಷದ ಹನ್ನೆರಡು ತಿಂಗಳೂ ಹಸಿರು 
ಹುಲ್ಲನ್ನು ನಮ್ಮ ಪಶುಗಳಗೆ ಸಿಗುವ ಹಾಗೆ 
ಮಾಡಬಹುದೆ? ನಾನು ಕೇಳದೆ. 


ಮಕ್ಕಳು ಹೇಳದರು. ” ಅದು ಸಾಧ್ಯವೆಂದು 
ಅನ್ನಿಸುವುದೇ ಇಲ್ಲ! ಬೆಳೆಗಳಗೆ ನೀರು ಬೇಕು. ನಾವು 
ಖೇಸಿಗೆಯಲ್ಲ ಮೇವು ಬೆಳೆಯಲು ಬೇಕಾದಷ್ಟು 
ನೀರನ್ನು ಹೇಗೆ ಹುಡುಕುವುದು?” ನಾನು ಕೇಳದೆ, 
"ಗಿಡಗಳನ್ನು ಮಣ್ಣಿಲ್ಲದೆಯೇ ಬೆಕೆಯಬಹುದೇ?' 


ಮಕ್ಕಳು ನಗಲು ಪ್ರಾರಂಭಸಿದರು. ಆದರೆ, ಕೆಲವೇ 
ನಿಮಿಷಗಳಲ್ಲ ಇದರ ಸಾಧ್ಯತೆಯ ಬಣ್ದೆ ಮುಖದಲ 


ಆಶ್ಚರ್ಯ ಸೂಸುತ್ತಾ ತಮ್ಮಲ್ಲೇ ಚರ್ಚೆಗೆ 
ತೊಡಗಿದರು. ಅವರಲ್ಲ ಕೆಲವರು ಏನಾದರೂ 
ಸುಳವು ಸಿಗುತ್ತದೋ ಎಂದು ನನ್ನ ಕಡೆಗೆ 


ನೋಡಿದರು. ನಂತರ ಒಬ್ಬ ಹುಡುಗಿ ಹೀಗೆಂದಳು. 
"ಇಲ್ಲ. ನಾವು ಮಣ್ಣಿಲ್ಲದೆ ಏನನ್ನೂ ಬೆಳೆಯಲು 
ಸಾಧ್ಯವಿಲ್ಲ!” ಇನ್ನು ಕೆಲವು ಮಕ್ಕಳು ಹೌದೆನ್ನುವಂತೆ 
ತಲೆಯಾಡಿಸಿದರು. 


ನಾನು ಹೇಳದೆ, "ಸರಿ, ಮಣ್ಣಿಲ್ಲದೆ ನಾವು ಏನನ್ನೂ 
ಬೆಕೆಯಲು ಆಗುವುದಿಲ್ಲ, ಆದರೆ ಕೇವಲ ನೀರಿನಲ್ಲ 
ಏನನ್ನಾದರೂ ಬೆಕೆಯಬಹುದೇ?' 


ಮತ್ತೆ, `ಒಲ್ಲಾ.....!' ಎಂದು ಮಕ್ಕಳು ಹೇಳದರು. 


ನಾನು ಕೇಳದೆ, 'ನಾವು ಮಣ್ಣಿನಲ್ಲ ಒಂದು 
ಜೀಜವನ್ನು ಜತ್ತಿದಾಗ ಅದು ಬೆಳೆಯುತ್ತದೆ. ಏಕೆ? 
ಮಣ್ಣಿನಲ್ಲ ಬೀಜಗಳು ಬೆಕೆಯುವಂತೆ ಸಹಾಯ 
ಮಾಡಲು ಏನಿರುತ್ತದೆ?” 


'ಮಣ್ಣಿನಲ್ಲ ಗೊಬ್ಬರವಿರುತ್ತದೆ. ನೀರು ಇರುತ್ತದೆ. 
ಮಣ್ಣಿನಲ್ಲ ಸೂಕ್ಷ್ಯಜೀವಿಗಳರುತ್ತವೆ. ಎರೆಹುಳುಗಳು 
ಮಣ್ಣಿನಲ್ಪರುತ್ತವೆ ಮತ್ತು ಮಣ್ಣಿಸಲ್ಲರುವ ಕಟ್ಟಗೆ 
ಎಲೆಗಳನ್ನು ತಿನ್ನುತ್ತವೆ. ಇವುಗಳ ಮಲ ಗಿಡಗಳಗೆ 
ಪೋಷಕಾಂಶಗಳನ್ನು ಒದಗಿಸುತ್ತದೆ." 


'ಆದರೆ ನಾವು ಮಳಣ್ಣಿಲ್ಲದೆಯೇ ಗಿಡಗಳನ್ನು ಬೆಳೆದರೆ 
ಹೇಗೆ? ಇದನ್ನು ನೀವು ಪ್ರಯತ್ನ ಮಾಡಿ 
ನೋಡುತ್ತೀರಾ?” 


ಎಲ್ಲಾ ಮಕ್ಕಳೂ ಒಕ್ಕೊರಅನಿಂದ 'ಆಗಲ' ಎಂದು 
ಹೇಆದರು. ಆದರೆ ಯಾರೂ ಇದು ಸಾಧ್ಯ ಎಂದು 
ನಂಬದಂತೆ ಕಾಣಿಸಲಲ್ಲ. 


ಚಿಕ್ಕ ಆರಂಭಗಳು: 


ನಾವು ಚಟುವಟಕೆಯನ್ನು ಒಂದು ಕಿಲೋಗ್ರಾಂ 


ಗೋಧಿಯ ಧಾನ್ಯ ( ಶಾಲೆಯ ಉಗ್ರಾಣದಲ್ಲಿ 
ಗೋಧಿಯ ಧಾನ್ಯ ಮಾತ್ರ ಇತ್ತು) ದಿಂದ 
ಪ್ರಾರಂಭಮಾಡಿದೆವು. ನಾನು ಮಕ್ಷಳಗೆ ಈ 
ಧಾನ್ಯವನ್ನು ಒಡ್ದೆಯಾಗಿಸಲು ( ಹಸಿಮಾಡಲು) 


ಒಂದು ಬಟ್ಟಲು ನೀರಿನಲ್ಲ ನೆನೆಸಿಡಲು ಹೇಳದೆ 
(ಚಟುವಟಕೆ ಹಾಕೆ 1 ನೋಡಿ). ಮಕ್ಕಳು 
ಮೇಲ್ಕ್ಯೈಯಲ್ಲ ತೇಲುತ್ತಿದ್ದ ಕಾಳುಗಳನ್ನು 
ತೆಗೆದುಹಾಕುತ್ತಿದ್ದುವನ್ನು ನೋಡಿ. ನಾನು ಅವರನ್ನು 
ಕೇಆದೆ, 'ಆ ಧಾನ್ಯಗಳನ್ನು ಏಕೆ ತೆಗೆದುಹಾಕಿದಿರಿ? 
ತಮ್ಯಲ್ಲಯೇ ಒಂದು ಚರ್ಚೆಯನ್ನು ಮಾಡಿದ 
ಮೇಲೆ. ಒಂದು ಮಗು ಹೇತು. 'ಇವು ಜತ್ತಿದ 
ಮೇಲೆ ಮೊಳಕೆಯೊಡೆಯುವುದಿಲ್ಲ” 


ನಾನು ವಿಚಾರಿಸಿದೆ, 'ಏಕೆ?' 
ಆ ಮಗು ಹೇಳತು, ಏಕೆಂದರೆ ಅವು ಹಾಳಾಗಿವೆ” 


ಮತ್ತೊಂದು ಮಗು ಹೇತು. "ಅವಕ್ಕೆ ಹುಳು 
ಬಂದಿವೆ, ಆದ್ದರಿಂದ ನಾವು ತೆಗೆದುಜಲ್ಟಿವು.' 


ನಾವು ನೆನೆಸಿದ್ದ ಗೋಧಿ ಕಾಳುಗಳನ್ನು ನಾಲ್ದು ಅಗಲ 
ತಟ್ಟೆಗಳಲ್ಪ (ಉಸಿರಾಡಲು ರಂಧ್ರಗಳ೦ಂದ ಕೂಡಿದ) 
ಹರಡಿದೆವು. ಇದು ಒಂದು ಸೆಂ.ಮೀ. ದಪ್ಪದ 
ಪದರವಾಗಿತ್ತು. ನಾನು ಇದು ಸಮವಾಗಿ ಎಲ್ಲಾ 
ಜಜಗಳು ಗಾ, ನೀರು ಮತ್ತು ಸೂರ್ಯನ ಬೆಳಕಿಗೆ 
ತೆರೆದಿಡಲು ಮಾಡಿದೆ ಎಂದು ವಿವರಿಸಿದೆ. ಪದರಗಳು 
ಇದಕ್ಕಿಂತ ದಪ್ಪವಾಗಿದ್ದರೆ. ಅಡಿಯಲ್ಲರುವ ಜೀಜಗಳು 
ಸೂರ್ಯನ ಬೆಳಕಿಲ್ಲದೆ ಸೂಕ್ಷ್ಮಜೀವಿಗಳ 
ಬೆಳವಣಿಗೆಯಿಂದ ಹಾಳಾಗಬಹುದು. ನಂತರದಲ್ಲ 
ಜೀಜಗಳು ಮೊಳಕೆಯೊಡೆದಾಗ ಈ ರಂಧ್ರಗಳು 
ಬೇರುಗಳಗೆ ಬೆಕೆಯಲು ಸ್ಥಳ ನೀಡುತ್ತವೆ. (ಚಿತ್ರ 1 
ನೋಡಿ). ಸುತ್ತಮುತ್ತಲೂ ನೋಡಿ ನಾನು ಮಕ್ಕಳಿಗೆ 
ಒಂದು ಬಟ್ಟೆಯನ್ನು ತೆಗೆದುಕೊಂಡು ತಟ್ಟೆಯನ್ನು 
ಮುಚ್ಚಲು ಹೇಳದೆ. ಒಬ್ಬ ಹುಡುಗಿ ತನ್ನು ಹಳೆಯ 
ಬಳಯ ಕಂಠವಸ್ತವನ್ನು ತಂದು ಅವುಗಳನ್ನು 
ಚೆನ್ನಾಗಿ ಮುಚ್ಚಿದಳು. 


ನಾನು ಕೇಳದೆ, "ನಾವು ಈ ತಟ್ಟೆಗಳನ್ನು ಬಲ್ಲೆಂದ 
ಮುಚ್ಚಿರುವುದು ಏಕೆಂದು ನೀವು ಯೋಚಿಸುತ್ತೀರಾ?” 


ಮಕ್ಕಳು ಅನೇಕ ಕಾರಣಗಳನ್ನು ನೀಡಿದರು - ಗಾಆ 
ಅಥವಾ ಸೂರ್ಯನ ಬೆಳಕನ್ನು ಒಳಗೆ ಬರುವುದನ್ನು 
ತಡೆಯಲು. ಒದ್ದೆಯಾದ ಗೋಧಿಯಲ್ಲರುವ ನೀರು 
ಆವಿಯಾಗುವುದನ್ನು ತಡೆಯಲು, ಇಲಗಳು 


ಒಳಹೋಗುವುದನ್ನು ತಡೆಯಲು ಅಥವಾ 
ತೇವಾಂಶವನ್ನು ಕಾಪಾಡಲು ಎಂದರು. (ಬಾಕ್ಸ್‌ 2 
ನೋಡಿ) ನಾನು ಪ್ರಶ್ನಿಸಿದೆ, "ನಾವು ಈ ಧಾನ್ಯವನ್ನು 


ನೆನೆಸಿದ್ದೇವಲ್ಲ. ಇದಕ್ಕೆ ಏನಾಗಬಹುದು ಎಂದು 
ನಿಮ್ಮನಿಸಿಕೆ?” 
'ಧಾನ್ಯಗಳು ತೇವಾಂಶವು ಬಟ್ಟೆ ಮುಚ್ಚದ 


ತಟ್ಟೆಯಲ್ಪ್ಲರುವುದರಿಂದ ಬೆಳಗಾಗುವ ಹೊತ್ತಿಗೆ 
ಮೊಳಕೆಯೊಡೆಯುತ್ತವೆ.” 

ನಾನು ಕೇಳದೆ, 'ನಿಮಣೆ ಹೇಗೆ ಜಲಬೇಸಾಯದ ಈ 
ಮೊದಲ ಅನುಭವ ಹೇಗೆ ಗೊತ್ತಿದೆ?” ಅವರಲ್ಪ 
ಒಬ್ಬರು ಹೇಳದರು, `ನಾವು ಮಡಿಕೆಕಾಳು 


TOTTI 
TTY 


ಲ್‌ 


4 


ಈ | 


Ll 


we 
f 


4 


ಚಿತ್ರ 1. ಉಸಿರಾಡಲು ರಂಧ್ರಗಳಿರುವ ತಟ್ಟೆ ಮತ್ತು/ 
ಅಥವಾ ಬಟ್ಟಲುಗಳನ್ನು ಉಪಯೋಗಿಸುವುದರಿಂದ 
ಮೊಳಕೆಗಳ ಬೇರುಗಳಿಗೆ ಬೆಳೆಯಲು ಸ್ಥಳ ಸಿಗುತ್ತದೆ. 
ಕೃಪೆ s ಪ್ರಶಾಂತ್‌ ವಾಹುಲೆ License: CC-BY-NC. 


ಬಾಕ್ಸ್‌ 2. 
ನಾವು ಧಾನ್ಯಗಳನ್ನು ಬಟ್ಟೆಯಿಂದ ಏಕೆ 
ಮುಚ್ಚುತ್ತೇವೆ? 


ವಿದ್ಯಾರ್ಥಿಗಳು ಸ್ಪಂದನೆ ನೀಡಿದ್ದು ಭಾಗಶಃ 
ಸರಿಯಾಗಿತ್ತು. ಧಾನ್ಯಗಳನ್ನು ಬಟ್ಟೆಯಿಂದ 
ಮುಚ್ಚುವುದರಿಂದ ಗಾಆಯು ಹೊರಗೂ 
ಒಳಗೂ ಚಲಸುತ್ತದೆ. ಗಾಆಯ ಚಲಸುವಿಕೆಯು 
ಧಾನ್ಯಗಳನ್ನು ಪ್ಲಾಸ್ಟಿಕ್‌ ಅಥವಾ ಕಾರ್ಡ್ಫೋರ್ಡ್‌ 
ಹಾಳೆಯಿಂದ ಮುಚ್ಚಿದರೆ ತಡೆದಂತಾಗುತ್ತದೆ. 
ತಟ್ಟೆಗಳನ್ನು ಬಟ್ಟೆಯಿಂದ ಮುಚ್ಚಿದರೆ ಇಲಅಗಳು 
ಧಾನ್ಯ ತಿನ್ನುವುದನ್ನು ತಪ್ಲಿಸಲು ಆಗದೆ 
ಇರಬಹುದು. ಆದರೆ ತೇವಾಂಶವನ್ನು ಜಾಸ್ತಿ 
ಸಮಯ ಹಿಡಿದಿಟ್ಟುಕೊಳ್ಳಲು ಸಹಾಯ 
ಮಾಡುತ್ತದೆ. 


ಉಸಲಅಯನ್ನು ( ಮೊಳಕೆ ಕಾಳು) ತಿನ್ನುತ್ತೇವೆ. 
ಅದನ್ನು ೩ದ್ದೆ ಬಟ್ಟೆಯಲ್ಲ ಉಸಲ ಮಾಡುವ 
ಮೊದಲು ಸುತ್ತಿಡಲಾಗುತ್ತದೆ. 


ಉಳದ ಮಕ್ಕಳೂ ಒಪ್ಪಿಗೆಯನ್ನು ಸೂಚಿಸಿದರು ಮತ್ತು 
ಇದರಿಂದ ನನ್ನ ಅರ್ಧ ಕೆಲಸ ಪೂರೈಸಿದಂತೆ 
ಕಂಡಿತು. ಮಕ್ಕಳು ಗೋಧಿ ಧಾನ್ಯವನ್ನು 
ಉಪಯೋಗಿಸಿ ಇನ್ನೂ ನಾಲ್ದು ತಟ್ಟೆಗಳನ್ನು 
ತಯಾರು ಮಾಡಿದರು. ನಾನು ಈ ತಟ್ಟಿಗಳನ್ನು 
ಕತ್ತಅರುವ ಜಾಗದಲ್ಲಡಲು ಸೂಚಿಸಿದೆ. ಇದರಿಂದ 
ಧಾನ್ಯ ಜಸಿಲಗೆ ಒಣಗುವುದಿಲ್ಲ. 


ನಂತರ ಮಕ್ಕಳು ಇದೇ ರೀತಿಯಲ್ಲ ಮೆಂತ್ಯ ಮತ್ತು 
ಕೊತ್ತಂಬರಿ (ಧನಿಯ) ಜಬೀಜಗಳಂ೦ದ ಇನ್ನೊಂದು 
ಚಟುವಟಕೆಯನ್ನು ತಯಾರು ಮಾಡಿದರು. ಆದರೆ 
ಈ ಬಾರಿ, ಜೀಜಗಳನ್ನು ನಾವು ರಂಧ್ರಗಳರುವ 
ಬಟ್ಟಲುಗಳಲ್ಲ ಹರಡಿ ಒದ್ದೆ ಮಾಡಿದೆವು. (ರಂಧ್ರಗಳು 
ಉಸಿರಾಟದ ರಂಥ್ರಗಳಾಗಿ ಕೆಲಸ ಮಾಡುತ್ತವೆ ಮತ್ತು 
ಗಾಆಳಯ ಸಂಚಲನವನ್ನು ಉತ್ತಮ ಗೊಳಸುತ್ತವೆ.) 
ರಂಧ್ರಗಳಗೆ ಕಾಗದವನ್ನು ಹರಡಿ ಜೀಜಗಳು 
ಬದ್ದುಹೋಗದಂತೆ ಮಾಡಿದೆವು. ಕೆಲವು ಮಕ್ಕಳು 
ಬಟ್ಟಲುಗಳಗೆ ದಿನಕ್ಕೆರಡು ಬಾರಿ ನೀರುಣಿಸುವ 
ಜವಾಬ್ದಾರಿಯನ್ನು ಸ್ರೀಕರಿಸಿದರು. ಒ೦ದು ಚಿಕ್ಕ ಸ್ಟೇ 
ಪಂಪ್ಲಿಂದ 2೦ ದಿನಗಳ ಕಾಲ ನೀರು ಹಾಕಿದರು. 
ಅತೀ ಕಡಿಮೆ ವೆಚ್ಚದಲ್ಲ ಒಂದು ಪಂಪ್‌ ಕರಗಿದ 
ಆಮ್ಲಜನಕವನ್ನು ಹೊಂದಿರುವ, ಚಿಕ್ಕ ಗಾಆಯ 
ಗುಳ್ಳೆಗಳನ್ನು ಚದುರಿಸುವ ಕಾರ್ಯನಿರ್ವಹಿಸುತ್ತದೆ. 


ಇವುಗಳನ್ನು ಬೆಕೆಯುವ ಗಿಡಗಳಗೆ 
ಉಪಯೋಗಿಸಿದಾಗ ಬೇರುಗಳಲ್ಲ ಖಚಿತವಾಗಿ 
ಗಾಆಯಾಡುತ್ತದೆ. 


ಈಗ ತಾಳ್ಕೆಗೆ ಮತ್ತು ನಿಯಮಿತ ಗಮನಿಸುವಿಕೆಗೆ 
ಸಮಯ, ಮಕ್ಕಳು ಆಶ್ರಮದ ಶಾಲೆಯಲ್ಪರು- 
ವುದರಿಂದ ಅವರು ಈ ತಟ್ಟಿ ಮತ್ತು ಬಟ್ಟಲುಗಳನ್ನು 
ಸೂಕ್ಷ್ಮವಾಗಿ, ಉತ್ಸುಕರಾಗಿ ತರಗತಿಗಳ ಮೊದಲು, 
ಮಧ್ಯದಲ್ಲ ಮತ್ತು ನಂತರ ಜಾಗರೂಕರಾಗಿ 
ನೋಡಿದರು. ಅವರು ತಮ್ಮ ಗಮನಿಸುವಿಕೆಗಳನ್ನು 
ಮತ್ತು ಚಟುವಟಕೆಗಳನ್ನು ಪ್ರತಿದಿನವೂ ತಮ್ಯ 
ವಿಜ್ಞಾನದ ಶಿಕ್ಷಕರಿಗೆ ವರದಿ ಮಾಡುತ್ತಿದ್ದರು. 
ಯಾವಾಗ ಸಾಧ್ಯವೋ ಆಗ, ನನಗೆ ದೂರವಾಣಿ ಕರೆ 
ಮಾಡಿ ತಮ್ಮ ಗಮಸಿಸುವಿಕೆಗಳನ್ನು 
ಹಂಚಿಕೊಳ್ಳುತ್ತಿದ್ದರು. 3-4 ದಿನಗಳಲ್ಲ ಜೀಜಗಳು 
ಮೊಳಕೆಯೊಡೆದಿದ್ದವು. ಮತ್ತು ಜೀಜಾಂಕುರಗಳು 
ಬೆಳೆಯಲು ಪ್ರಾರಂಭಸಿದ್ದವು. ನನಗೆ ಶಾಲೆಗೆ 
ಹೋಗಲಾಗದಿದ್ದರೂ ಮಕ್ಕಳು ತಾಜಾ 
ವಿಷಯಗಳನ್ನು ತಿಳಸುತ್ತಿದ್ದರು ಮತ್ತು ಅವರಿಗೆ 
ತೊಂದರೆಗಳುಂಬಾದಾಗ ನನ್ನ ಸಲಹೆ ಕೇಳುತ್ತಿದ್ದರು. 
ಒಂಭತ್ತನೆಯ ದಿನ, ಮಕ್ಕಳು ಕರೆ ಮಾಡಿ ತಟ್ಲೆಗಕಲ್ಪ 
ಯಾವುದೋ ಬೂಷ್ಣು ಬೆಳೆದಿದೆ ಎಂದು ಹೇಳದರು. 


ಐ ಪಂಡೆರ್‌... ರೀಡಿಸ್ಳವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 73 


¥ 


pT 
Ap 


ಚಿತ್ರ 2. ಮಕ್ಕಳು ತಮ್ಮ ಜಲಬೇಸಾಯದಲ್ಲಿ ಬೆಳೆದ ಗೋಧಿಯ ತಟ್ಟೆಗಳನ್ನು ಬೂಷ್ಠಿನ ಬೆಳೆವಣಿಗೆ ಕಡಿಮೆ ಮಾಡಲು ಬಿಸಿಲಿನಲ್ಲಿ ಇಟ್ಟರು. 


ಕೃಪೆ: Prashanth Wahule. License: CC-BY-NC. 


ಒಂದು ಪರಿಹಾರವನ್ನು ಸೂಚಿಸುವ ಬದಲು, ನಾನು 
ಮಕ್ಕಳನ್ನು ಪಶ್ನಿಸಿದೆ. "ಈ ಬೂಷ್ಟು ಬೆಳೆಯಲು 
ಕಾರಣವೇನಿರಬಹುದು?” 


ಒಬ್ಬ ಹುಡುಗ ಹೇಳದ, "ಸರ್‌ ಇಲ್ಲ ಕಳೆದೆರಡು 


ದಿನಗಳ೦ದ ಬಹಳ ಮೋಡ ಮುಸುಕದೆ. 
ತಟ್ಟೆಯೊಳಗೆ ಉಷ್ಣತೆ ಜಾಪ್ಟಿಯಾಗೇ 
ಇರುವುದರಿಂದ, ಗೋಧಿಗೆ ಬೂಷ್ಣು 
ಹಿಡಿದಿರಬಹುದು.” 


ಕೆಲವು ಮಕ್ಕಳಗೆ ಇದರಿಂದ ಬೇಜಾರಾಯುತು. ತಮ್ಯ 
ಕಠಿಣ ಶ್ರಮವೆಲ್ಲ ವ್ಯರ್ಥವಾಯುತು ಎಂದು ಅವರಿಗೆ 
ಅನ್ನಿಸಿತು. ಆದರೆ, ಒಂದು ದಿನದ ನಂತರ, ಅವರ 


ಶಿಕ್ಷಕರೊಬ್ಬರು ಕಳುಹಿಸಿದ್ದ ಘೋಟೋದಲ್ವ 
( ಛಾಯಾಚಿತ್ರ) ಮಕ್ಕಳು ತಟ್ಟೆಗಳನ್ನು 
ಜಸಿಅನಲ್ಪಟ್ಟದ್ದರು. (ಚಿತ್ರ ೭2 ನೋಡಿ). ಇದು 


ಬೂಷ್ಟಿನ ಬೆಳವಣಿಗೆಯನ್ನು ಕಡಿಮೆ ಮಾಡಿತ್ತು. 
ನಾನು ಅಥವಾ ಶಾಲೆಯ ಇತರ ಶಿಕ್ಷಕರು ಅವರಿಗೆ 
ಇದನ್ನು ಮಾಡಲು ಹೇಆರಲಲ್ಲ. ಅವರು 
ತಾವಾಗಿಯೇ ಇದನ್ನು ಮಾಡಿದರು. ನನಗೆ 


ವಿದ್ಯಾರ್ಥಿಗಳು ಬಸಿಅನಲ್ಲ ತಟ್ಟೆಗಳನ್ನು ಏಕೆ ಇಟ್ಟರು 


ಎನ್ನುವುದನ್ನು ತಿಆಯಲು ಅವಕಾಶವೇ ಸಿಗಲಲ್ಲ. 
ಈ ಅರಿವು (ಜ್ಞಾನ) ಎಲ್ಪಿಂದ ಬಂದಿತು? ಬಹುಶಃ 
ಅವರ ತಂದೆತಾಲುಗಳು ಮನೆಯಲ್ಲ ಮತ್ತು 
ತೋಟಗಕಲ್ಲ ಮಾಡುವುದನ್ನು ಗಮಸಿಸಿರಬೇಕು. 


ಒಮ್ಮೆ ನನ್ನ ಸಹೋದ್ಯೋಗಿ ಶೀತಲ್‌, ಆಶ್ರಮ 
ಶಾಲೆಗೆ ಭೇಟಕೊಟ್ಲಾಗ ಮಕ್ಷಳು 
ಅನುಭವವನ್ನು ಅವರೊಡನೆ ಹಂಚಿಕೊಂಡರು 
ಮತ್ತು ನನ್ನ ಜೊತೆ ಘೋನಿನಲ್ಲ ಮಾತನಾಡಲು 
ಬಯಸಿದರು. ಶೀತಲ್‌, ತಟ್ಟಿ ಮತ್ತು ಬಟ್ಟಲುಗಳಲ್ಪ 
ಬೆಳೆದಿರುವ ಗೋಧಿ, ಮೆಂತ್ಯ ಮತ್ತು ಧನಿಯ 
ಗಿಡಗಳ ಚಿತ್ರಗಳನ್ನು ನನ್ನೊಡನೆ ಹಂಚಿಕೊಂಡರು. 
ಚಿತ್ರಗಳನ್ನು ನೋಡಿದ ಮೇಲೆ ನನಗೆ ಮೆಂತ್ಯದ 
ಸೊಪ್ಪು ಇಬ್ದರಿಗೆ ಪಲ್ಯ/ಸಾರು ಮಾಡಲು 
ಸಾಕಾಗುವಷ್ಟಿದೆ ಎನ್ನಿಸಿತು. ನಾವು ಮಿತಿಯುಂದ 
ಗೋಧಿಯನ್ನು ಬತ್ತಿದ್ದರಿಂದ ಅದರ ಇಳುವರಿ 
ಬಹಳ ಕಡಿಮೆಯಾಗಿತ್ತು. ಇದರಿಂದ ಪಶುಗಳ 
ಹಾಲು ಉತ್ತಾದನೆಯಲ್ಲ ಹೆಚ್ಚಕವಾಗುತ್ತದೆಯೇ 
ಎಂದು ತಿಆಯಲು ಆಗುತ್ತಿರಲಲ್ಲ. 


74 | ೫ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ ಜುಲೈ 2023 


ತಮ್ಮ 


ಈ ಚಟುವಟಕೆಯ ಮುಖಾಂತರ ಮಕ್ಕಳು 
ತೇವಾಂಶ, ಬೂಷ್ಟು. ಸ್ಥಳದ ಬಣ್ಣೆ ಯೋಜನೆ, 
ನೀರನ್ನು ಕೊಡುವುದು (ಉಣಿಸುವುದು), ಸಮಯದ 
ನಿಯಮ ಪಾಲನೆ, ಗಮನಿಸುವಿಕೆ ಮುಂತಾದವುಗಳ 
ಬಗ್ಗೆ ಅರ್ಥಮಾಡಿ-ಕೊಳ್ಳುವುದನ್ನು ಕಲಅತರು. 
ಅವರಿಗೆ ಕೀಟನಾಶಕಗಳಲ್ಲದ ಗಿಡಗಳೂ ದೊರೆತವು. 
ಈ ಶ್ರಮ ಮಕ್ಕಳು ತೋಟಗಾರಿಕೆ ಮಾಡಲು 
ಕಅತರು ಎನ್ನುವುದಕ್ಕೆ ಮಾತ್ರ ಸೀಮಿತವಾಗಿರಲಲ್ಲ. 
ಇದು ಮಕ್ಕಳು ಅನೇಕ ಪ್ರಶ್ನೆಗಳನ್ನು ತಮ್ಯ 
ಶಿಕ್ಷಕರೊಡನೆ ಹಂಚಿಕೊಳ್ಳುವಂತೆ ಪ್ರೇರೇಪಿಸಿತು. 
ಉದಾಹರಣೆಗೆ, `ನಾವು ಇನ್ನು ಯಾವ ಬೆಳೆಗಳನ್ನು 
ಈ ರೀತಿ ಬೆಳೆಯಬಹುದು? ಬೂಷ್ಟಿನ ಸೋಂಕನ್ನು 
ನಾವು ಹೇಗೆ ನಿಯಂತ್ರಿಸಬಹುದು? ಗೊಬ್ಬರಗಳು 
ಗಿಡಗಳ ಬೆಳವಣಿಗೆಗೆ ಅಗತ್ಯ. ನಾವು ಅದನ್ನು 
ಜಲಬೇಸಾಯದಲ್ಲ ಬೆಳೆಯುವ ಗಿಡಗಳಗೆ ಹೇಗೆ 
ನೀಡುವುದು? " 


ನಾನು ಈ ಪ್ರಶ್ನೆಗಳಗೆ ಚರ್ಚೆಯ ಮೂಲಕ 
ಘೋನಿನಲ್ಲ ಶಿಕ್ಷಕರಿಗೆ ಉತ್ತರ ಕೊಡಲು ಪ್ರಯತ್ನ 
ಮಾಡಿದೆ. (ಬಾಕ್‌ 3 ನೋಡಿ). ಇಂತಹ ಒಂದು 
ಚರ್ಚೆಯಲ್ಲಿ ಒಬ್ಬ ಶಿಕ್ಷಕರು ಇಂತಹ ಚಟುವಟಕೆಯು 


Fr. A } 
nfeardt Frere 3 


= Take 


ಚಿತ್ರ 3. ಇಬ್ಬರು ಬುಡಕಟ್ಟು ಮಕ್ಕಳು ಜಲಬೇಸಾಯದ ಬಗ್ಗೆ ತಮ್ಮ ಕಲಿಕೆ ಮತ್ತು ಅನುಭವವನ್ನು ಒಂದು ವಿಜ್ಞಾನ ಪ್ರದರ್ಶನದಲ್ಲಿ ನೀಡಿದರು. 


ಕೃಪೆ: Prashanth Wahule. License: CC-BY-NC. 


ಮಕ್ಷಳಗೆ ಪಠ್ಯಕ್ರಮದಲ್ಲರುವ ಸಂಬಂಧಪಟ್ಟ 
ವಿಷಯಗಳಾದ ಜೀಜಗಳಕು, ಎಲೆಗಳು ಮತ್ತು 
ಬೇರುಗಳ ಬಧ್ಣೆಯೂ ಅರ್ಥಮಾಡಿಕೊಳ್ಳುವುದು 
ಇನ್ನೂ ಸುಲಭವಾಗುತ್ತದೆ ಎಂದರು. ವಿದ್ಯಾರ್ಥಿಗಳು 
ತಮ್ಮ ಜಲಬೇಸಾಯದ ತೋಟಗಾರಿಕೆಯ 


[2 
ಅನುಭವವನ್ನು ಒಂದು ವಿಜ್ಞಾನ ಪ್ರದರ್ಶನದಲ್ಪ 


ಹಂಚಿಕೊಳ್ಳಲು ಬಯಸಿದರು. ಇಬ್ಬರು 
ವಿದ್ಯಾರ್ಥಿಗಳನ್ನು ಪ್ರಸ್ಲುತ ಪಡಿಸಲು 
ಆರಿಸಲಾಲಯುತು. ಹೊಸತನದ ಅನುಭವದಿಂದ ಪ್ತಲ್ಪ 
ಬೆದರಿದರೂ ಸಹ, (ಹೆದರಿದರೂ) ಸಮೂಹ ಶ್ರಮದ 
ಬದ್ಧೆ ಹೇಳುವಾಗ ಮತ್ತು ತೀರ್ಪುಗಾರರು ಮತ್ತು 


ಇತರ ಭಾಗವಹಿಸಿದವರ ಪ್ರಶ್ನೆಗಳಗೆ ಉತ್ತರ 


ನೀಡುವಾಗ (ಚಿತ್ರ 3 ನೋಡಿ) ಇಬ್ಬರು 
ವಿದ್ಯಾರ್ಥಿಗಳು ಗಣನೀಯವಾಗಿ ಆತ್ಕವಿಶ್ವಾಸವನ್ನು 
ತೋರಿಸಿದರು. ನಾನು ಈ ಆತ್ಕವಿಶ್ವಾಸವು ಅವರ 
ಸೂಕ್ಷ್ಮ ಗಮನಿಸುವಿಕೆ. ಆಸಕ್ತಿ ಮತ್ತು ಈ 
ಅನುಭವದಲ್ಲ ಅವರಿಗಿದ್ದ ಆಸ್ಸೆಯಿಂದ ಬಂದಿದೆ 
ಎಂದು ನಂಬುತ್ತೇನೆ. ಇದು ಬಹಳ ಅಪರೂಪ. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಕೆ 2023 | 75 


ಬಾಕ್ಸ್‌ 3: 
ಜಲಬೇಸಾಯದಲ್ಲಿ ಪೋಷಕಾಂಶಗಳು: 


ಮೇವನ್ನು ಬೆಳೆಯಲು ಶೋಧಿಸದೆ ಇರುವ ನಳದ ನೀರನ್ನು ಉಪಯೋಗಿಸಿದರೆ ಸಾಕು. ಶೋಧಿಸಿದ ನೀರನ್ನು ಮನುಷ್ಯರು ಉಪಯೋಗಿಸುವ ಬೆಳೆಗೆ ಉಪಯೋಗಿಸಿದಾಗ, 


ನೀರನ್ನು ಮತ್ತೆ ಪೋಷಕಾಂಶಗಳ ದ್ರಾವಣಗಳಂದ ಪುನರ್‌ ಬನಿಜೀಕರಣ ಮಾಡಬೇಕಾಗಬಹುದು. 


(ಮುಖ್ಯವಾಗಿ ನೈಟ್ರೊಜನ್‌ (ಸಸಾರಜನಕ), ರಂಜಕ ಮತ್ತು 


ಪೊಟಾಸಿಯಂ). ಈ ಪೋಷಕಾಂಶಗಳು ಪ್ರಾಕೃತಿಕ ಮೂಲಗಳಾದ ತೋಟದ ಗೊಬ್ಬರ, ರಸಗೊಬ್ಬರಗಳು. ಅಥವಾ ಕೃತಕ ಪೋಷಕಾಂಶ ದ್ರಾಪಣಗಳಂದ ಸಿಕ್ಕಬಹುದು. 
ಜಲಬೇಸಾಯದಲ್ಲ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹೆಚ್ಚು ತಿಆಯಲು ನೋಡಿ: ಗttps:/ /www.youtube .com/watch?v=6S6n3E3F4zZ0 


ಅಂತಿಮನುಡಿ 


ವಿದ್ಯಾರ್ಥಿಗಳು ನೈಜ ಜಗತ್ತಿನ ತಮ್ಯ ಜ್ಞಾನವನ್ನು 
ತರಗತಿಯಲ್ಲ ಕಲಅಸಲಾಗುವ ಪರಿಕಲ್ಪನೆ ಮತ್ತು 
ಚಟುವಟಕೆಗಳತ್ತ ವ್ಯಕ್ತಪಡಿಸಲು ಮತ್ತು 
ಅಳವಡಿಸಿಕೊಳ್ಳಲು ಅವಕಾಶ ಮಾಡಿಕೊಡುವಂತಹ 
ಮತ್ತು ಕಲಸುವಂತಹ ಚಟುವಟಕೆಗಳನ್ನು 


ವಿನ್ಯಾಸಗೊಳಸಲು ಆಶ್ರಮ ಶಾಲೆಯ 
ಜಲಖೇಸಾಯದ ಸಣ್ಣ ಅನುಭವವು ನನ್ನನ್ನು 
ಪ್ರೇರೇಪಿಸಿತು. ಉದಾಹರಣಿಗೆ, ಬೀಜ 


ಮೊಳೆಯುವುದು. ಮಣ್ಣಿನ ಪಾತ್ರ. ಬೇರುಗಳು ಮತ್ತು 
ಗಿಡಗಳ ಬೆಳವಣಿಗೆಯಲ್ಲ ನೀರು ಇತ್ಯಾದಿಗಳ ಜೊತೆ 
ಸಂಬಂಧವನ್ನು ಬೆಕೆಸಿಕೊಳ್ಳುವುದರ ಕುರಿತು 
ವಿದ್ಯಾರ್ಥಿಗಳ ಪರಿಕಲ್ಪನೆಗಳನ್ನು ತಿಆದುಕೊಳ್ಳಲು 


76 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ಜಲ ಬೇಸಾಯವು ಒಂದು ಉದಾಹರಣಿ ಹಾಗು 
ಮಾಧ್ಯಮವಾಗಿ ಸಹಾಯ ಮಾಡಿತು. ಅಷ್ಟೇ 
ಅಲ್ಲದೇ, ಅದು ಅವರಿಗೆ ಒಬ್ಬರಿಗೊಬ್ಬರ ಆಹಾರ 
ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ವಿಷಯ 
ಮತ್ತು ಅನುಭವಗಳನ್ನು ಕ್ರಿಯಾಶೀಲವಾಗಿ 
ಸಹಯೋಗದಿಂದ ಕಲಅಯಲು ಅವಕಾಶ ನೀಡಿತು. 


ಕಾರ್ಯನಿರತ ವಿಜ್ಞಾನ ಶಿಕ್ಷಕ 


ಚಟುವಟಿಕೆ ಹಾಳೆ 1: ಮಣ್ಣು ಇಲ್ಲದೆ ಗಿಡಗಳನ್ನು ಬೆಳೆಯುವುದು 


ನಿಮಗೆ ಬೇಕಾಗುವುದು: 


ಪ್ಲಾಸ್ಟಿಕ್‌ ತಟ್ಟೆಗಳು ಅಥವಾ ರಂಧ್ರಗಳಿರುವ ಬಕೆಟ್‌ ಮಗ್ಗು ್ನ ಬಟ್ಟೆಯ ತುಂಡು 
ಪ್ಲಾಸ್ಟಿಕ್‌ ಬಟ್ಟಲುಗಳು (ಹಗುರವಾದವು ಮತ್ತು (ಹತ್ತಿಯದ್ದಾದರೆ ಒಳ್ಳೆಯದು) 


ಸುಲಭವಾಗಿ ಸಾಗಿಸಬಹುದಾಗಿರುವಂತದ್ದು, 
ಬೀಜಗಳಿಗೆ ಸಹಾಯಕವಾಗುವಂತೆ ಗಾಳಿಯಾಡುವ 
ಅನೇಕ ರಂಧ್ರಗಳಿದ್ದು, ಹೊರಹೊಮ್ಮವ 


ಬೇರುಗಳಿಗೆ ಬೆಳೆಯಲು ಸ್ಥಳವಿರಬೇಕು) 
JS 28 ೧ 
$9 ©0900 e 
ಗೋಧಿ, ಕೊತ್ತಂಬರಿ, ಮೆಂತ್ಯ ಮುಂತಾದ ಸುಲಭವಾಗಿ ನೀರು ನೋಟ್‌ ಬುಕ್‌ ಹೆನ್‌/ಪೆನ್ನಿಲ್‌ 
ದೊರಕುವ ಧಾನ್ಯಗಳ ಬೀಜಗಳು, 
ಏನು ಮಾಡಬೇಕು? 


1. ಧಾನ್ಯಗಳ ಜೀಜಗಳನ್ನು ನೀರಿನ ೭೨ ಗಂಟಿಗಳ ಕಾಲ ಅಥವಾ ರಾತ್ರಿಯುಡೀ ನೆನೆಯಲು ಇಡಿ. 

೨. ನೆನೆದ ಜೀಜಗಳನ್ನು ಒಂದು ಸೆಂ. ಮೀ ಎತ್ತರಕ್ಕೆ ಒಂದು ತಟ್ಲೆ/ಬಟ್ಟಅನಲ್ಲ ಹರಡಿ 

3G ತಟ್ಟೆ/ ಬಟ್ಟಲನ್ನು ಬಟ್ಟೆಯಿಂದ ಮುಚ್ಚಿ ನೆರಳನಲ್ಪಡಿ. 

4. ಜೀಜಗಳನ್ನು 2೦ ದಿನಗಳ ಕಾಲ ದಿನಕ್ಕೆರಡು ಬಾರಿಯಂತೆ ಸ್ಟೆ ಪಂಪಿನಿಂದ ನೀರು ಸಿಂಪಡಿಸಿ, ಒಡ್ಡೆಯಾಗಿಡಿ. 
5. ಚೀಜಗಳಲ್ಲಾಗುವ ಬದಲಾವಣಿಗಳನ್ನು ಗಮನಿಸಿ. 

6. ನಿಮ್ಯ ಅವಲೋಕನವನ್ನು ಮುಂದಿನ ಪುಟದಲ್ಪರುವ ಪಟ್ಟಿಯಲ್ಲ (ಕೋಷ್ಟಕ) ದಾಬಲಸಿ. 


ಚರ್ಚೆ ಮಾಡಿ: 

- ಜೀಜಗಳು ಮೊಳಕೆಯೊಡೆಯಲು ಎಷ್ಟು ಸಮಯ ಬೇಕು? 

* ಬೇರೆಬೇರೆ ಜಜಗಳ ಬಾಹ್ಯ ಲಕ್ಷಣಗಳಲ್ಲ ಮತ್ತು ಬೆಳವಣಿಗೆಯ ದರದಲ್ಲ ವ್ಯತ್ಯಾಸಗಳವೆಯೇ? 

- ಬೇರುಗಳು ಕಾಣಿಸಿಕೊಳ್ಳಲು ಎಷ್ಟು ಸಮಯ ಹಿಡಿಯುತ್ತದೆ? 

- ಈ ಗಿಡಗಳು ಎಷ್ಟು ಸಮಯದವರೆಗೆ ಬದುಕಿರುತ್ತವೆ? 

* ಹೈಡ್ರೋಹೋನಿಕ್‌ ವಿಧಾನದಲ್ಲ (ನೀರು ಬೇಸಾಯದಲ್ಲ) ಬೆಳೆಯುವ ಗಿಡಗಳಗೂ ಮತ್ತು ಮಣ್ಣಿನಲ್ಲ ಬೆಳೆಯುವ 
ಗಿಡಗಳಗೂ ಬೆಳವಣಿಗೆಯಲ್ಲ ವ್ಯತ್ಯಾಸವೇನು? 


ಕೊಡುಗೆ : 
[A] ಪಂಡರ್‌... ಪ್ರಶಾಂತ್‌ ವಾಹುಲೆ, ಸಂಶೋಧನಾ ಸಹಾಯಕ, ಏಕಲವ್ಯ ಫೌಂಡೇಷನ್‌, ಔರಂಗಾಬಾದ್‌ (ಮಹಾರಾಷ್ಟ್ರ). 4 Premji 
9 ಇವರ ಸಂಶೋಧನಾ ಆಸಕ್ತಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಶಿಕ್ಷಣದಲ್ಪದೆ. ಕೃಷಯಲ್ಲಯೂ University 
ಅಪಾರ ಆಸಕ್ತಿಯುಳ್ಳ ಇವರು ಸಾಮಾಜಕ ವಿಷಯಗಳಲ್ಪ್ಲನ ತಮ್ಮ ಅನುಭವಗಳನ್ನು ಲೇಖನ ಮತ್ತು ಪದ್ಯಗಳ 
ಮೂಲಕ ಹಂಚಿಕೊಳ್ಳುತ್ತಾರೆ. 


ಅನುವಾದ: ಎಸ್‌. ಸುಧಾ | ಪರಿಶೀಲನೆ: ಮನೋಜ ಗೋಡಬೋಲೆ 


ON 
©100೦ 
S40 = 
ಕೊತ್ತಂಬರಿ ಬೀಜಗಳು ಮೆಂತ್ಯ ಬೀಜಗಳು 


TS ES 


ಪ್ರಮುಖ ಕಲಿಕೆಗಳು: 


ಮಕ್ಕಳು ಅವರದ್ದೇ ಆದ ಜ್ಞಾನ ಮತ್ತು ಜೀವನಾನುಭವಗಳನ್ನು ತರಗತಿಯೊಳಗೆ ತರುತ್ತಾರೆ. 


ಮಕ್ಕಳು ಮೊದಲೇ ತಿಆದಿರುವುದನ್ನು ಗಮನಿಸಿ ಚಟುವಟಕೆಗಳನ್ನು ರೂಪಿಸಿದಲ್ಲ ಅವರ ನೈಜ ಪ್ರಪಂಚದ 
ಅನುಭವ ಹಾಗು ವಿಜ್ಞಾನ ತರಗತಿಗಳಲ್ಲ ಅವರು ಕಅಯುವ ಪರಿಕಲ್ಪನೆಗಳ ನಡುವೆ ಬಲವಾದ ಸಂಬಂಧಗಳನ್ನು 
ಏರ್ಪಡಿಸಬಹುದು. 


ಮಕ್ಕಳ ಮುಂದಾಳತ್ತದಲ್ಲ ಶೋಧನೆ, ಚರ್ಚೆ ಮತ್ತು ಸಹಯೋಗವನ್ನು ಪ್ರೋತ್ಸಾಹಿಸಿದರೆ. ಅವರು ವಿಶ್ವಾಸವುಳ್ಳ 
ಕಆಯುವವರಾಗುತ್ತಾರೆ. 


op 


ಕೃತಜ್ಞತೆಗಳು: ನಿಖಿತ ಮೀನ ಮತ್ತು ಪೂಜಾ ಮುಳೆ ಇವರು ಆಂಗ್ಲಭಾಷೆಯಲ್ಲಿ ಈ ಲೇಖನವನ್ನು ಪ್ರಕಾಶಪಡಿಸಿದ್ದಕ್ಕೆ ಲೇಖಕರು ವಂದಿಸುತ್ತಾರೆ. 


ಪ್ರಶಾಂತ್‌ ವಾಹುಲೆ ಸಂಶೋಧನಾ ಸಹಾಯಕರಾಗಿ ಏಕಲವ್ಯ ಫೌಂಡೇಷನ್‌, ಔರಂಗಾಬಾದ್‌ನಲ್ಲ (ಮಹಾರಾಷ್ಟ) ಕೆಲಸ ಮಾಡುತ್ತಾರೆ. 
ಇವರ ಸಂಶೋಧನಾ ಆಸಕ್ತಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಣದಲ್ತದೆ. ಕೃಷಿಯಲ್ಲಯೂ ಅಪಾರ ಆಸಕ್ತಿಯುಳ್ಳ ಇವರು ಸಾಮಾಜಕ 


ವಿಷಯಗಳಲ್ಲನ ತಮ್ಮ ಅನುಭವಗಳನ್ನು ಲೇಖನ ಮತ್ತು ಪದ್ಯಗಳ ಮೂಲಕ ಹಂಚಿಕೊಳ್ಳುತ್ತಾರೆ. 


ಅನುವಾದ: ಎಸ್‌. ಸುಧಾ | ಪರಿಶೀಲನೆ: ಮನೋಜ ಗೋಡಬೋಲೆ 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 77 


ಭೂಮಿ ಏಕೆ ಮುಖ್ಯವಾಗುತ್ತದೆ: 


ನಯೀ ತಾಲೀಮ್‌ 


'ಶ ವರ್ಷ ಮಳೆ ಬರದಿದ್ದರೆ ಏನಾಗುತ್ತದೆ?' ಎಂದು ನಾನು ಹಾಗೇ ಸುಮ್ಮನೆ 
ಕೇಳದ್ದಾಗ 'ಏಕೆ ಮಳೆ ಬರುವುದಿಲ್ಲ? ಪಕ್ಷಿಗಳಗೆ ಆಗ ಏನಾಗಬಹುದು?' 
ಒಂದು ಮಗು ಕೋಪಗೊಂಡೇ ಉತ್ತರಿಸಿತು. ನಾನು 6ನೇ ತರಗತಿಯ 
ಮಕ್ಕಳ ಜೊತೆ ಕುಳತಿದ್ದೆ. ಅವರು ಸೇವಾಗ್ರಾಮದ ಆನಂದ ನಿಕೇತನ 
ಶಾಲೆಯವರು. ಅವರೇ ಉಳುಮೆ ಮಾಡಿದ ತುಂಡು ಭೂಮಿಯ ಮುಂದೆ 
ಕುಳತಿದ್ದೆವು. ಅವರು ಇಲ್ಲ ಬದನೆ ಮತ್ತು ಬೆಂಡೆಯನ್ನು ತ್ತಿದ್ದರು. ಸಣ್ಣ 
ಪ್ರಮಾಣದಲ್ಲ ಸೀರು ಕೊಣ್ಪದ್ದರು. ಕಳೆಗಳನ್ನು ತೆಗೆದಿದ್ದರು. ಈಗ ನಾವು 
ಮಳೆಗೆ ಕಾಯುತ್ತಿದ್ದೆವು. ಅದು ಜುಲೈ ತಿಂಗಳ ಕಡೆಯ ವಾರವಾಗಿತ್ತು. ನಾವು 
ಕಪ್ಪು ಮೋಡಗಳನ್ನು ಇನ್ನೂ ಕಂಡಿರಲಲ್ಲ. ಬೇಸಿಗೆಯು ಎರಡು 
ತಿಂಗಳಗಿಂತ ಜಾಸ್ಸಿ ಮುಂದುವರೆದಿತ್ತು. ಬೇವಿನ ಮರದ ಎಲೆಗಳೂ ಕೂಡ 
ಒಣಗಲು ಪ್ರಾರಂಭಸಿದ್ದವು. 


ನಂಖೀ ತಾಲೀಮಿನ ಪದ್ಧತಿಯಂತೆ ಮಕ್ಕಳು ಕೃಷಿಯ ಕಸುಬನಲ್ಲ (ತಂತ್ರ) 
ತೊಡಗಿಸಿಕೊಳ್ಳಲು ಪ್ರಾರಂಭಸಿದ್ದರು. ನಾವು ಈ ಮುಂದುವರೆಯುತ್ತಿರುವ 
ಚಟುವಟಕೆಗೆ ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ ಮತ್ತು ಭಾಷೆಗಳ 
ಪರಿಕಲ್ಪನೆಗಳನ್ನು ಜೋಡಿಸುತ್ತಿದ್ದೆವು. ಆದರೆ ವಿಷಯ ಇಷ್ಟೇ ಆಗುವುದಿಲ್ಲ. 
ಮಕ್ಕಳು. ಭೂಮಿ, ಪಕ್ಷಿಗಳು. ಕೀಟಗಳು ಮತ್ತು ಖುತುಗಳ ಜೊತೆ ಒಂದು 
ಆಳವಾದ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ. ಅವರಿಗೆ ಮೊದಲ ಮಳೆ 
ಎಂದರೆ ಅದು ಅವರ ಅನುಭವದ ಒಂದು ಅವಶ್ಯಕ ವಿಷಯವಾಗಿದ್ದರೂ ಸಹ 


78 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ಕೊಚ್ಚೆ ಮಣ್ಣಿನಲ್ಲ ಆಡುವುದಕ್ಷಷ್ಟೇ ಸೀಮಿತವಾಗಿರಅಲ್ಲ. ಇದು ಅವರು ಮಣ್ಣು 
ತನ್ನ ದಾಹವನ್ನು ಇಂಗಿಸಿಕೊಳ್ಳುವುದನ್ನು. ಎಲೆಗಳು ಕಡು ಹಸುರಾಗುವುದನ್ನು. 
ಪಕ್ಷಿಗಳು ನಿಂತ ನೀರಿನಲ್ತ ಸ್ಥಾನ ಮಾಡುವುದನ್ನು. ರೈತ ನಿರಾಳವಾಗಿ ನಿಟ್ಟುಸಿರು 
ಜಡುವುದನ್ನು ಗಮನಿಸುತ್ತಾರೆ. ಇವೆಲ್ಲಾ ಬದುಕಿರುವ (ಬದುಕಿನ) ಅನುಭವಗಳು. 
ದ್ಯುತಿ ಸಂಶ್ಲೇಷಣೆಯಲ್ಲ, ಪರಾಗಸ್ಪರ್ಶದಲ್ಲ. ಬಾಷ್ಟೀಕರಣದಲ್ಲ ಮತ್ತು 
ಅಂಗರಚನಾ ಶಾಸ್ತ್ರದಲ್ಲ ಅವರ ಜ್ಞಾನವು ಮಿದುಳನ ಯಾವುದೋ ಜಾಗದಲ್ಲ 
ಮುಚ್ಚಿಡುವ ಜ್ಞಾನವಾಗಿರುವುದಿಲ್ಲ. ಇದು ಒಂದು ರೀತಿಯ ಇರುವ ಮತ್ತು 
ಇಲ್ಲದಿರುವ ಜಾಲದಲ್ಲ ಸತತವಾಗಿ ವಿಕಾಸ ಹೊಂದುವಂತೆ ಒಂದು 
ಪರಿಕಲ್ಪನೆಯನ್ನು ಪ್ರತ್ಯೇಕಿಸದೇ ಅನುಭವಿಸುವುದಾಗಿದೆ. ಅದು ಗಣಿತದ ಜೊತೆ 
ಮಿಳತವಾಗುತ್ತದೆ, ಸಮಾಜಶಾಸ್ತದೊಡನೆ ತೊಡಗಿಸಿಕೊಳ್ಳುತ್ತದೆ, 
ಭಾಷೆಗಳೊಡನೆ ಬಂಧಗೊಳ್ಳುತ್ತದೆ. 


ಕೆಲವು ದಿನಗಳ ನಂತರ ಮುಂಗಾರು ಮಳೆ ಆಗಮಿಸಿದಾಗ ಮಕ್ಕಳಗೆ ಅತೀವ 
ಸಂತೋಷವಾಲಯುತು. ಅವರು ತಮ್ಯ ಹೊಲಗಳಲ್ಲ ಬಡುವಿಲ್ಲದೆ ಕೆಲಸ 
ಮಾಡಿದರು. ಕಳೆಗಿಡಗಳು ಬೆಳೆಗಿಂತ ಜಾಸ್ತಿ ಬೆಳೆಯದಂತೆ ನೋಡಿಕೊಂಡರು. 
ಬೆಳೆ ಇರುವ ತೋಟದಲ್ಲ ಕಳೆಗಳನ್ನು ಕೀಳುವುದು ಅಷ್ಟು ಸುಲಭವಲ್ಲ. ಇದರಲ್ಲ 
ಕೀಟಗಳು ಮತ್ತು ಇರುವೆಗಳು ತುಂಜರುತ್ತವೆ. ಆದರೆ ಅವರಿಗೆ ಇದರ ಬೆಲೆ 
ಗೊತ್ತಿತ್ತು. ಅವರಿಗೆ ನಾವು ಭೂಮಿ ಎಷ್ಟು ಪ್ರಮುಖ ಎಂದು ಹೇಳುವ 
ಅವಶ್ಯಕತೆಯುರಲಲ್ಲ. 


ಕೃಪೆ: diego_torres from Pixabay (free for commercial use). URL: https:// pixabay.com/photos/water-raindrops-raining-wet-liquid-815271/. License: CCO. 


ಅದ್ವೈತ್‌ ದೇಶಪಾಂಡೆ : ಅಜೀಂ ಪ್ರೇಮ್‌ಜಿ ವಿಶ್ವವಿದ್ಯಾಲಯದಿಂದ ಎಂ.ಎ. ಪದವಿ ಹೊಂದಿದ್ದಾರೆ. ಪ್ರಸ್ತುತ ಆನಂದ ನಿಕೇತನ ಶಾಲೆ, ಸೇವಾಗ್ರಾಮದಲ್ಲಿ ಬೋಧಿಸುತ್ತಾರೆ. 
ಅವರನ್ನು ೩dwaitsdeshpande@gmail.com ನಲ್ಲಿ ಸಂದ್ಮಿಸಬಹುದು. 


ಅನುವಾದ: ಎಸ್‌. ಸುಧಾ | ಪರಿಶೀಲನೆ: ಮನೋಜ ಗೋಡಬೋಲೆ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಯೆ 2023 


79 


ವಿದ್ಯಾರ್ಥಿಗಳು ಕೆಲವೊಮ್ಮೆ 
ವೈಜ್ಞಾನಿಕ ವಿಚಾರಗಳು ತಮ್ಮ 
ಸಾಮಾನ್ಯಜ್ಞಾನದೊಂದಿಗೆ 
ಸಂಘರ್ಷದಲ್ಲಿ ಇರುವುದನ್ನು 
ಗ್ರಹಿಸಬಹುದು. ತರಗತಿಯಲ್ಲಿ 
ಇಂತಹ ಸಂಘರ್ಷಗಳನ್ನು ನಾವು 
ಬಗೆಹರಿಸುವ ಬಗೆ ಹೇಗೆ? ಈ 
ಸಾಮಾನ್ಯ ಜ್ಞಾನದ ಅರಿವನ್ನು 
ನಾವು ತಪ್ಪುಎಂದು 
ನೋಡುತ್ತೇವೆಯೇ ಅಥವಾ ತಪ್ಪಾದ 
ಗ್ರಹಿಕೆ ಎಂದು ನೋಡುತ್ತೇವೆಯೇ? 
ಪರ್ಯಾಯವಾಗಿ, ನಾವು 
ಅವುಗಳನ್ನು ನಿಜವಾದ 
ತಿಳುವಳಿಕೆಯ ಬೆಳವಣಿಗೆಗೆ 
ಅಗತ್ಯವಾದ ಸಂಪನ್ಮೂಲಗಳು 
ಮತ್ತು ಮೌಲಿಕವಾದದ್ದೆಂದು 
ನೋಡುತ್ತೇವೆಯೇ? 


"ಸೃಜನಶೀಲ ವಿಜ್ಞಾನಿಗಳು ಅಸಾಧಾರಣ ಪ್ರತಿಭಾನ್ವಿತ 
ಮನುಷ್ಯರು ಮಾತ್ರವಲ್ಲ-ಅವರು ನಮ್ಮೆಲ್ಲರಂತೆ ಜೈವಿಕ 
ಮತ್ತು ಸಾಮಾಜಕ ರಚನೆಯನ್ನು ಹೊಂದಿರುವ 
ಮನುಷ್ಯರು. ವಿಜ್ಞಾನಿಗಳು ಕಂಡುಹಿಡಿದ ಸಮಸ್ಯೆ- 
ಪರಿಹಾರ ಕಾರ್ಯತಂತ್ರಗಳು ಮತ್ತು ವೈಜ್ಞಾನಿಕ 
ಇತಿಹಾಸದ ಅವಧಿಯಲ್ಲ ಅಭಿವೃದ್ಧಿಪಡಿಸಿದ ಪ್ರಾತಿನಿಧಿಕ 
ಅಭ್ಯಾಸಗಳು ಸಾಮಾನ್ಯ ತಾರ್ಕೀಕತೆ ಅಭ್ಯಾಸಗಳಂದ 
ಮತ್ತು ಪ್ರಾತಿನಿಧಿಕ ಹೊರಹೊಮ್ಮಿದ ಸೂಕ್ಷ್ಮ ಮತ್ತು 
ಪರಿಷ್ಟೃತ ಬೆಳವಣಿಗೆಗಳಾಗಿದೆ.” 


ಮಕ್ಕಳು ತಮ್ಮ ಸುತ್ತಅನ ಪ್ರಪಂಚವನ್ನು ತಮ್ಮ 


ಒಳಗಣ್ಣಿನಿಂದ. ಕಲ್ಪನಾತ್ಕಕವಾಗಿ ಮತ್ತು 
ಸಾಮಾಜಕವಾಗಿ ರ್ರಹಿಸುತ್ತಾರೆ ಮತ್ತು ಅರ್ಥ 
ಮಾಡಿಕೊಳ್ಳುತ್ತಾರೆ - ಇದು ಬೆಳೆಯುತ್ತಾ ನಾವು ಇದನ್ನು 
ಪ್ರಪಂಚದ ಸಾಮಾನ್ಯ ತಿಳುವಳಕೆ ಎಂದು 


ಕರೆಯುತ್ತೇವೆ. ಉದಾಹರಣೆಗೆ, ರೈಲು ಕಂಜಟಯ ಮೇಲೆ 
ಸಿಕ್ಕಿಕೊಂಡಿರುವ ಚಿಕ್ಕ ಕಾರಿಗೆ ವೇಗವಾಗಿ ಬರುತ್ತಿರುವ 
ಭಾರೀ ಗಾತ್ರದ ರೈಲೊಂದು ಢಿಕ್ಕಿ ಹೊಡೆದಾಗ 
ಏನಾಗಬಹುದೆಂದು ಅವರಿಗೆ ಗೊತ್ತಿದೆ. ಗಾತ್ರದಲ್ಲ 
ಚಿಕ್ಕದಾದ ಕಾರು ನಜ್ಞುಗುಜ್ಞಾಗುತ್ತದೆ ಅಥವಾ 
ರಭಸದಿಂದ ದೂರಕ್ಷೆ ಎಸೆಯಲ್ಪಡುತ್ತದೆ: ಆದರೆ, 
ಗಾತ್ತದಲ್ಲ ದೊಡ್ಡದಾದ ರೈಅಗೆ ಅಷ್ಟೇನೂ 
ಹಾನಿಯಾಗುವುದಿಲ್ಲ. ಆದ್ದರಿಂದ. ವಿದ್ಯಾರ್ಥಿಗಳು. ಕಾರು 
ರೈಅಗಿಂತ ಹೆಚ್ಚನ ಪ್ರಮಾಣದ 
ಹೊಡೆಯಲ್ಲಟ್ಟದೆ ಎಂದು 
ಆಶ್ಲ್ಚರ್ಯವೇನಿಲ್ಲ. 


ಬಲದಿಂದ 
ಕೊಳ್ಳುವುದರಲ್ಲಿ 


80 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ ಜುಲೈ 2023 


pe) 


ಬಿ ಉಂ 


ಅವರ ಶಿಕ್ಷಕರು, ಅವರಿಗೆ ನ್ಯೂಟನ್‌ನ ಮೂರನೇ 
ನಿಯಮದಂತೆ (ಪ್ರತಿಕ್ರಿಯೆಗೂ ಸಮನಾದ ಮತ್ತು 
ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ), ಒಂದು ಕಾರ್‌ 
ಮತ್ತು ರೈಅನ ಮೇಲೆ ಕೆಲಸ ಮಾಡುತ್ತಿರುವ ಶಕ್ತಿಗಳು 
ಒಂದೇ ಎಂದು ಅವರು ಹೇಳುತ್ತಾರೆ. ಇದು 
ವಿದ್ಯಾರ್ಥಿಗಳು ಏನು ನಂಬುತ್ದಾರೋ, ಅದಕ್ಕೆ 
ವಿರುದ್ಧವಾಗಿ ಇರುತ್ತದೆ. ಇದರಿಂದ, ವಿದ್ಯಾರ್ಥಿಗಳ 
ಮನಸ್ತಿನಲ್ಲ ಕೋಲಾಹಲ ಉಂಬಾಗುತ್ತದೆ, ಅವರು ತಮ್ಯ 
ದೃಷ್ಟಿಕೋನವನ್ನು ಪ್ರಸ್ನುತಪಡಿಸಲು ಹವಣಿಸುತ್ತಾರೆ. 
ಆದರೆ, ಅಪರೂಪವಾಗಿ ಕೆಲವರನ್ನು ಹೊರತುಪಡಿಸಿ. 
ಇದು ತರಗತಿಯಲ್ಲ ಚಕಾರ ಎತ್ತುವುದಿಲ್ಲ. ಅದು ಅವರ 
ಒಳ ಅರಿವಿಗೆ ವಿರುದ್ಧವಾಗಿ ಇದು ಅನಿಸಿದರೂ 
(ಸಾಮಾನ್ಯಜ್ಞಾನದಿಂದ ನಿಜವೆಂದು ಅವರಿಗೆ 
ತಿಆದಿದ್ದರೂ). ವಿದ್ಯಾರ್ಥಿಗಳು ಮೌನವಾಗಿ ಶಿಕ್ಷಕರ 
ಮಾತನ್ನು ಕೇಳುತ್ತಾರೆ. ಹೆಚ್ಚು ಆತ್ಮಸಾಕ್ಷಿ ಇರುವವರು 
ಶಿಕ್ಷಕರು ಹೇಳದ್ದನ್ನು ಟಪ್ಪಣಿ ಮಾಡಿಕೊಳ್ಳುತ್ತಾರೆ. ಇದರ 
ಅರ್ಥ ಅವರ ಮನ ಬದಲಾಯುಸಿದೆ ಎಂದಲ್ಲ. ಅವರ 
ಮೌನಷ೩ಪ್ಪಿಗೆ ಇದೆ ಎಂದಾಗಲಆ ಅಥವಾ ನ್ಯೂಟನ್‌ 
ಮೂರನೇ ನಿಯಮ ಬಗೆಗಿನ ತಿಆವಳಕೆ ಎಂದಾಗಲ 
ಅಲ್ಲ. 


ವಾಸ್ತವವಾಗಿ, ಹೆಚ್ಚನ ವಿದ್ಯಾರ್ಥಿಗಳು ರೈಅಗಿಂತ ಕಾರಿನ 
ಮೇಲೆ ಹೆಚ್ಚು ಶಕ್ತಿಯ ಪ್ರಯೋಗಆಗುತ್ತದೆ ಎಂದು 
ನಂಬುತ್ತಾರೆ ಎಂಬುವುದಕ್ಕೆ ಸಾಕಷ್ಟು ಪ್ರಾಯೋಗಿಕ 
ಪುರಾಷೆಗಳು ಇವೆ. ಎಷ್ಟೇ ಹೇಆಕೊಟ್ಟರೂ ಅವರು ಈ 
ಆಂತರ್ಯದ ನಂಜಕೆಯನ್ನೇ ಗಟ್ಟಯಾಗಿ 
ಅಫ್ಪಿಕೊಳ್ಳುತ್ತಾರೆ. ಇದು ಭಾರತದಲ್ಲಷ್ಟೇ ಅಲ್ಲ, ಇಡೀ 
ಜಗತ್ತಿನ ಸತ್ಯ. ಸಾಮಾನ್ಯಜ್ಞಾನವು ನೇರ ಶಿಕ್ಷಣದ 


ಮುಖಾಮುಖಣಯಲ್ಲ, ಸಾಮಾನ್ಯಜ್ಞಾನವು ಸಾಮಾನ್ಯವಾಗಿ ಗೆಲ್ಲುತ್ತದೆ - ಆದರೂ 
ಇದು ತರಗತಿಯಲ್ಲನ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಯಿಂದ ಸ್ಪಷ್ಟವಾಗದೆ 
ಇರಬಹುದು. 


ಉದಾಹರಣೆಗೆ. ರೈಲ್ತೆ ಹಳಯ ಮೇಲೆ ಅತಿ ವೇಗವಾಗಿ ಚಆಸುತ್ತಿರುವ ರೈಲಗೆ 
ಸಣ್ಣದೊಂದು ಕಾರು ಸಿಕ್ಕಿ ಅಪಘಫಾತವಾದರೆ ಏನಾಗಬಹುದೆಂದು ಅವರಿಗೆ 


ಗೊತ್ತಾಗುತ್ತದೆ. ಸಣ್ಣ ಕಾರು ಜಬಂಗೊಳ್ಳುತ್ತದೆ ಅಥವಾ ದೂರಕ್ಕೆ 
ಎಸೆಯಲ್ಲಡುತ್ತದೆ; ಭಾರಿ ಗಾತ್ರದ ಕಡಿಮೆ ಹಾನಿಯುಂಬಾಗುತ್ತದೆ. ಹೀಗಾಗಿ 
ರೈಅಗಿಂತ ಕಾರು ಹೆಚ್ಚನ ರಭಸದಿಂದ ಹಾನಿಗೊಳಗಾಗುತ್ತದೆ ಎಂದು 
ವಿದ್ಯಾರ್ಥಿಗಳು ನಂಬುವುದರಲ್ತ ಯಾವ ಸಂದೇಹವೂ ಇಲ್ಲ. 


ws of Motion 


isaac Nowtdh 


ಮೂಲಕ ಬೆಳೆಸಿಕೊಳ್ಳುತ್ತಾರೆ. 


26 


ಸಾ ್ಸ fr 


ಚಿತ್ರ.1. ಮಕ್ಕಳು ಅವರ ಸುತ್ತಲಿನ ಜಗತ್ತನ್ನುಅಂತಃಕರಣದಿಂದ, ಕಲ್ಪನೆಯಿಂದ ಮತ್ತು ಸಾಮಾಜಿಕವಾಗಿಅರ್ಥ ಮಾಡಿಕೊಳ್ಳುತ್ತಾರೆ -ಜಗತ್ತಿನ ಬಗೆಗಿನ ತಿಳಿವಳಿಕೆಯನ್ನು ಸಾಮಾನ್ಯಜ್ಞಾನದ 


ಕೃಪೆ: ಎಡಕ್ಕಿರುವ ಚಿತ್ರವು ರಮೇಶ್‌ ಲಾಲ್ವಾಣಿ ಅವರದ್ದು ,ವಿಕಿಮೀಡಿಯಾ ಕಾಮನ್ಸ್‌ ನಿಂದ (URL: https:/fcommons.wikimedia.org/wiki/File:Girls_Playing.jpg; License: 
CC-BY). The image to the right is by foxypar4c, through Wikimedia Commons (URL: https://en.wikipedia.org/wiki/File:Street_Cricket,_Uttar_Pradesh,_India.jpg; 
License: CC-BY). Illustration and design by Punya Mishra. License CC-BY-NC. 


ಶಿಕ್ಷಕರಾಗಿ ನಮ್ಮ ಮುಂದಿರುವ ಪ್ರಶ್ನೆಯೆಂದರೆ-ಈ 
ಸಾಮಾನ್ಯ ಜ್ಞಾನದ ಅರ್ಥ ಮಾಡಿಕೊಳ್ಳುವಿಕೆಯು, 
ವಿಜ್ಞಾನದ ಕಲಕೆಗೆ ಹೇಗೆ ಸಂಬಂಧಿಸಿದೆ ಮತ್ತು ಏನು 
ಅರ್ಥಗಳನ್ನು ಹೊಂದಿದೆ? ಅವು ಪ್ರಮುಖವಾದವು 
ಎಂದಾದರೆ. ವಿದ್ಯಾರ್ಥಿಗಳು ಅವುಗಳು 
ವ್ಯಕ್ತಪಡಿಸುವುದು ಹೇಗೆ ಮಾಡುವುದು? ನಾವು 
ವಿದ್ಯಾರ್ಥಿಗಳನ್ನು ವೈಜ್ಞಾನಿಕ ಜ್ಞಾನವನ್ನು ಬೆಳೆಸಲು 
ವಿಚಾರ ವಿನಿಮಯದಲ್ಲ, ವಾದದಲ್ಲ ತೊಡಗಿಸಿ- 


ಕೊಳ್ಳುವುದು ಹೇಗೆ? ನಾವು ವಿದ್ಯಾರ್ಥಿಗಳ 
ವಿಚಾರಗಳ ಬಣ್ಣೆ ಹೇಗೆ ಯೋಚಿಸುತ್ತಿದ್ದೇವೆ 
ಎಂಬುವುದರ್ಲ ಭಾಗಶಃ ಉತ್ತರ ಅಡಗಿದೆ 


ಎಂಬುದು ನಮ್ಮ ನಂಜಕೆ. ಇದನ್ನು ನಾವು ಅಡಚಣೆ. 
ಕೊರತೆ ಅಥವಾ ನಿಜವಾದ ಅರ್ಥದ ಬೆಳವಣಿಗೆಗೆ 
ಸಂಪನ್ಮೂಲವಾಗಿ ನೋಡುತ್ತೇವೆಯೆ? 


ಕರಾಳ ಯುಗ, ನವೋದಯ ಮತ್ತು ಜ್ಞಾನೋದಯ 


'ಈ ಷಹ್ಟಯಂ ಪ್ರಚಾರದ ವ್ಯವಸ್ಥೆಯಿಂದ 
ಯಾರಾದರೂ ಶಿಕ್ಷಣ ಪಡೆದು ಅದರ ಪರೀಕ್ಷೇಯಲ್ವ 
ಉತ್ತೀರ್ಣರಾಗಿ, ಮತ್ತೆ ಇತರರಿಗೆ ಉತ್ತೀರ್ಣ- 
ರಾಗುವುದು ಹೇಗೆ ಎಂದು ಹೇಳ- 
ಕೊಡುತ್ತಾರಾದರೂ. ಹೇಗೆ ಶಿಕ್ಷತರಾಗುತ್ತಾರೆ 
ಎನ್ನುವುದು ನನಗಂತೂ ತಿಆಯುತ್ತಿಲ್ಲ.” 

-— ರಿಚರ್ಡ್‌ ಫೇಯ್ಸ್‌ಮನ್‌ 


ಕಾರು ಮತ್ತು ರೈಲು ಡಿಕ್ಕಿ ಸಂಭವಿಸುವ 
ಉದಾಹರಣಿಯಲ್ಲ, ಅನೇಕ ವಿದ್ಯಾರ್ಥಿಗಳು 
ರೈಅನಿಂದ ಉಂಟಾಗುವ ಶಕ್ತಿಯು ಕಾರಿನಿಂದ 
ಉಂಟಾಗುವ  ಶಕ್ತಿಗಿಂತಲೂ ಹೆಚ್ಚು ಎಂದು 
ನಂಬುತ್ತಾರೆ. ಶಿಕ್ಷಕರು ಮತ್ತು ಶೈಕ್ಷಣಿಕ 


ಸಂಶೋಧಕರು ಅಂತಹ ವಿದ್ಯಾರ್ಥಿ ಕಲ್ಪನೆಗಳ 
ಸ್ವರೂಪ ಮತ್ತು ಪಾತ್ರವನ್ನು ಮೂರು ಮುಖ್ಯ 
ರೀತಿಗಕಲ್ತ ರ್ರಹಿಸುತ್ತಾರೆ. 


1. ವಿದ್ಯಾರ್ಥಿಗಳ ಆಲೋಚನೆಗಳು ಸರಿ ಅಥವಾ 
ತಪ್ಪು ಎಂದು ಭಾವಿಸುವುದು - ಒಂದು 
ಇಬ್ಬಗೆಯ ಮೌಲ್ಯಮಾಪನ 


ವಿದ್ಯಾರ್ಥಿಗಳ ಆಲೋಚನೆಗಳನ್ನು ಸರಿ ಮತ್ತು ತಪ್ಪು 
ಎಂದು ನೋಡುವುದು ಬಹುಶಃ ಅತ್ಯ೦ತ ಹಳೆಯ 
ಮತ್ತು ಅತ್ಯ೦ತ ಸಾಂಪ್ರದಾಯಕ ವಿಧಾನವಾಗಿದೆ 
ಮತ್ತು ಇಂದಿಗೂ ವ್ಯಾಪಕವಾಗಿ ಪ್ರಚಅತದಲ್ಲದೆ. 
ಈ ವಿಧಾನವು ವೈಜ್ಞಾನಿಕ ಜ್ಞಾನವು ಪರಮ ಸತ್ಯ 
ಮತ್ತು ಬದಲಾವಣೆಗೆ ಅಥವಾ ಪರಿಷ್ಠರಣೆಗೆ 


ನಿಲುಕದ್ದು ಎಂಬ ಊಹೆಯನ್ನು ಆಧರಿಸಿದೆ. 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 81 


ವಿದ್ಯಾರ್ಥಿಯ ತಿಶುವಳಕೆ ಇದಕ್ಕೆ 
ಹೊಂದಿಕೆಯಾಗುತ್ತದೆ ಅಥವಾ ಹೊಂದಿಕೆ- 
ಯಾಗುವುದಿಲ್ಲ. ಹೊಂದಿಕೆಯಾಗದ ಯಾವುದೇ 
ಕಲ್ಪನೆ ತಪ್ಪು ಮತ್ತು ಅದನ್ನು ಬದಲಾಯುಸಬೇಕು. 


ಈ: ದೃಷ್ಟಿಕೋನವು ಸಾಮಾನ್ಯವಾಗಿ ದೊಡ್ಡ 
ನಿರೂಪಣಿಯ ಭಾಗವಾಗಿದೆ. ಇದರಲ್ಲ 
ಬೋಧಕರನ್ನು ಜ್ಞಾನದ ಪೂರೈಕೆದಾರ ಎಂದು 
ಪರಿಗಣಿಸಲಾಗುತ್ತದೆ. ಹೀಗಾಗಿ ಬೋಧಕರಿಂದ 
ಜ್ಞಾನವು ಸಂವಹಿಸುತ್ತದೆ, ಮತ್ತು ವಿದ್ಯಾರ್ಥಿಗಳು 
ಅದನ್ನು ಹಾಗೆಯೇ ಪ್ರೀಕರಿಸುವರೆಂದು ನಿರೀಕ್ಷಿಸ- 
ಲಾಗುತ್ತದೆ. ವಿದ್ಯಾರ್ಥಿಗಳಗೆ ಬೋಧಕರು ಹೇಗೆ 
ತಿಆಸಿದ್ದಾರೋ ಅದೇ ನಿಖರತೆ ಮತ್ತು ಶ್ರದ್ಧೆಯಿಂದ 


ಅದನ್ನು ಅವರು ಅರ್ಥೈಸಿಕೊಂಡಿದ್ದಾರೆಯೇ 
ಎನ್ನುವುದರ ಮೇಲೆಯೇ ಮೌಲ್ಯಮಾಪನ 
ಮಾಡಲಾಗುತ್ತದೆ. ಅವರ ತಿಳುವಳಕೆಯನ್ನು 


ಅದರಸನಿಬರತೆ ಮತ್ತು ಭೋಧಕರು ಹೇಳದಕ್ಷೆ 
ನಿಷ್ಠೆಯದೃಷ್ಟಿಯಿಂದ ಮೌಲ್ಯಮಾಪನ ಮಾಡ- 
ಲಾಗುತ್ತದೆ. ವಿದ್ಯಾರ್ಥಿಗಳ ಆಲೋಚನೆಗಳನ್ನು. 
ಅವರ ಪ್ರಭಾವ ಮತ್ತು ಅವುಗಳ ಮೂಲಗಳು ಸ 
ಪ್ರಕಿಯಣಗೆ ಅಪ್ರಸ್ಸುತವಾಗಿ ಬಡುತ್ತದೆ. 


2. ವಿದ್ಯಾರ್ಥಿಗಳ ಪರಿಕಲ್ಪ ನೆಗಳನ್ನು 
ತಪ್ಪುಗ್ರಹಿಕೆಗಳು ಎಂದು ನೋಡುವುದು - 
ಪರಿಣಿತಿಗೆ ಅಡಚಣೆ 


ಜೀನ್‌ ಪಿಯಾಜೆಯಂತಹವರ ಕೆಲಸದ ಆಧಾರದ 
ಮೇಲೆ. ಈ ದೃಷ್ಟಿಕೋನವು ಹೆಚ್ಚಿನ ವಿದ್ಯಾರ್ಥಿಗಳ 
ಆಲೋಚನೆಗಳು, ತಪ್ಪ್ತಾಗಿದ್ದರೂ ಸಹ, ಅವುಗಳಗೆ 
ರಚನೆ ಮತ್ತು ದೃಢತೆ ಇರುತ್ತದೆ. (ಬಾಕ್ಸ್‌ 1 ನೋಡಿ). 
ಇನ್ನೊಂದು ರೀತಿ ಹೇಳಬೇಕೆಂದರೆ, ಹ್ಟೇಚ್ಛೇಯ 
ವಿಚಾರಗಳನ್ನು ಇಟ್ಟುಕೊಳ್ಳುವುದಕ್ಕಿಂತ. 
ವಿದ್ಯಾರ್ಥಿಗಳು ಅವರದೇ ಆದ ಸುಸಂಬದ್ಧವಾದ 
ಪ್ರಾಪಂಚಿಕ ತಿಳುವಳಕೆಯನ್ನು ಬೆಳೆಸಿಕೊಳ್ಳುತ್ತಾರೆ. 


ಈ ದೃಷ್ಟಿಕೋನದಿಂದ, ವಿಜ್ಞಾನದ ಗುರಿಯು ತಪ್ಪಾದ 
ವಿಚಾರಗಳನ್ನು ಗುರುತಿಸಿ ಪ್ರತಿರೋಧಿಸುವುದು 
ಮತ್ತುಅದನ್ನು ಸರಿಯಾದ ವಿಚಾರಗಳ೦ದ 
ಬದಲಾಯುಸುವುದೇ ಆಗಿರುತ್ತದೆ. ಇಬ್ಬಗೆಯ 
(ಸರಿ/ತಪ್ಪು) ವಿಧಾನಕ್ಕಿಂತ ಪ್ವಲ್ಪ ಹೆಚ್ಚು 
ಪ್ರಗತಿಪರವಾಗಿದ್ದರೂ, ಈ ವಿಧಾನವು ವಿದ್ಯಾರ್ಥಿಗಳ 
ತಪ್ಪು ಗ್ರಹಿಕೆಗಳನ್ನು ಅಡಚಣೆಯಾಗಿವೆ ಎಂದು 


ನೋಡುತ್ತದೆ. ಒರಬಾಗಿ ವಿವರಿಸುವುದಾರರೆ, "ನಿಮ್ಮ 


ಆಲೋಚನೆಗಳನ್ನು ನಾವು ಕೇಳುತ್ತೇವೆ, ಆದರೆ 
ನಮ್ಯ ಆಲೋಚನೆಗಳಗೆ ಅವು ಹೊಂದಿಕೆ- 
ಯಾಗದಿದ್ದರೆ. ನೀವು ಅವುಗಳನ್ನು ಆದಷ್ಟು ಬೇಗ 
ತೊಡೆದುಹಾಕಬೇಕು” ಎಂಐ 

ವಿದ್ಯಾರ್ಥಿಗಳಗೆ ರವಾನಿಸಲಾಗುತ್ತದೆ. 


82 | ಐ೫ ಪಂಡರ್‌... 


ಸಂದೇಶವನ್ನು 


ಬಾಕ್ಸ್‌ 1B 
ನಿಮಗೆಗೊತ್ತೆ? 


ಜಾನ್‌ ಪಿಯಾಜೆರವರು, ಆಲೋಚನೆಗಳ ಮತ್ತು 
ಜ್ಞಾನ ಕಟ್ಟುವುದರ ಮಾದರಿಗಳನ್ನು ಮಕ್ಕಳು 
ಜ್ಞಾನರ್ರಹಣದ ಅಭವೃದ್ಧಿಯ ಪ್ರಕ್ರಿಯೆ ಮತ್ತು 
ಪ್ರಪಂಚದೊಂದಿಗಿನ ವ್ಯವಹಾರಗಳ ಮೂಲಕ 
ಹೇಗೆ ಕಅಯುತ್ತಾರೆ. ಕಂಡುಕೊಳ್ಳುತ್ತಾರೆ. ಮತ್ತು 
ಗುರುತಿಸುತ್ತಾರೆ ಎಂದು ಕ್ರಮಬದ್ಧವಾಗಿ ಅಧ್ಯಯನ 
ಮಾಡಿದರು. ಅವರ ಒಳನೋಟಗಳ ಆಧಾರದ 
ಮೇಲೆ ವಿಜ್ಞಾನ ಶಿಕ್ಷಣದ ಸಂಶೋಧಕರು ವಿಜ್ಞಾನದ 
ಹಲವು ವಿಷಯಗಳ ಬದ್ಗೆ ವಿದ್ಯಾರ್ಥಿಗಳು 
ಹೊಂದಿರುವ ಹಲವಾರು ತಪ್ಪು ಗ್ರಹಿಕೆಗಳು ಅಥವಾ 
ಪರ್ಯಾಯ ಪರಿಕಲ್ಪನೆಗಳನ್ನು ಗುರುತಿಸಿದ್ದಾರೆ. 


3. ವಿದ್ಯಾರ್ಥಿಗಳ ಪರಿಕಲ್ಪನೆಗಳನ್ನು 
ಸಂಪನೂ ಒಲಗಳೆಂದು: ನೋಡುವುದು - 
ಪರಿಣಿತಿಯ ಬೆಳವಣಿಗೆಗೆ ಅವಶ್ಯ 


ನಾವು ಮೊದಲು ವಿವರಿಸಿದ ಎರಡು 
ದೃಷ್ಟಿಕೋನಗಳನ್ನು ವಿಜ್ಞಾನದ ಕರಾಕ ಯುಗ 
ಮತ್ತು ವಿಜ್ಞಾನದ ನವೋದಯ ಎಂದು 
ಪರಿಗಣಿಸಿದರೆ, ಮುಂದಿನ 
ಜ್ಞಾನೋದಯದ ಯುಗೆ ಎಂದು ಕರೆಯಬಹುದು. 


ಈ: ವಿಧಾನವು ವಿದ್ಯಾರ್ಥಿಗಳ ಪರ್ಯಾಯ 
ಪರಿಕಲ್ಪನೆಗಳ ಸೃಜನಶೀಲ. ಉತ್ಪಾದಕ 
ಸಾಮರ್ಥ್ಯವನ್ನು ಗುರುತಿಸುತ್ತದೆ ಮತ್ತು 


ಸಂಘ್ರಮಿಸುತ್ತದೆ. ವಿಜ್ಞಾನಿಗಳು ಕೂಡ ತಮ್ಮೊಳಗೆ 
ಶ್ರೀಮಂತ, 
ತಿಶುವಳಕೆಗಳನ್ನು ಹೊಂದಿರುತ್ತಾರೆ ಎಂದು ಅದು 
ಗುರುತಿಸುತ್ತದೆ. ಹೀಗಾಗಿ, ಅಡಚಣಿಗಳಾಗಿ ಕಾಣುವ 


ಬದಲು, ಪರ್ಯಾಯ ಪರಿಕಲ್ಪನೆಗಳನ್ನು ಜಗತ್ತನ್ನು 
ಅರ್ಥಮಾಡಿಕೊಳ್ಳಲು ಸುಸಂಬದ್ಧ ಚೌಕಟ್ಟುಗಳನ್ನು 


ಬೆಳೆಸುವ ಹೊಸ ಪ್ರಯತ್ನಗಳಾಗಿ ಕಾಣಲಾಗುತ್ತದೆ. 
ಇದರರ್ಥ ವಿದ್ಯಾರ್ಥಿಗಳನ್ನು ಈಗ 
ವಿಜ್ಞಾನಿಗಳೊಂದಿಗೆ ನಿರಂತರತೆಯ ಸ್ಪರದಲ್ಪ 
ರಿಸಲಾಗುತ್ತದೆ. ವಿದ್ಯಾರ್ಥಿಗಳ ವಿಚಾರಗಳು ಹೆಚ್ಚು 
ಜ್ಞಾನ ರಚೆನೆಗಳು ನಿರ್ಮಾಣವಾಗಲು 


ಸೋಪಾನವಾಗುತ್ತದೆ, ಮತ್ತು ವಿದ್ಯಾರ್ಥಿಗಳ 


ಒಡೆತನ ಮತ್ತು ಸೂಕ್ಷ್ಯ ದೃಷ್ಟಿ ಭಾವನೆಯನ್ನು 


ಏರಿಸುವ ಹೆಚ್ಚುವರಿ ಲಾಭವೂ ಇದೆ. ಈ ವಿಧಾನವು 
ವಿದ್ಯಾರ್ಥಿಗಳು ತಮಗೆ ಠಗಾಗಲೇ ತಿಆದಿರುವುದರ 
ಮೇಲೆ ತಮ್ಮ ಜ್ಞಾನವನ್ನು ಕಟ್ಟಕೊಳ್ಳುವುದರಿಂದ 
ಅದು ರಚನಾತ್ಮಕತೆಯ ಹೃದಯಭಾಗದಲ್ಲಇದೆ. 
ಇದು ವಿದ್ಯಾರ್ಥಿಗಳ ಪಾತ್ರ, ತಜ್ಞರಿಗೆ 
ಸಂಬಂಧಿಸಿದಂತೆ ಅವರ ಸ್ಥಾನ ಮತ್ತು ಬೋಧನೆ 


ಮತ್ತು ಕಲಅಕೆಗೆ ಆಧಾರವಾಗಿರುವ ರೂಪಕಗಳನ್ನು 


ಬದಲಾಲುಸುತ್ತದೆ. 


ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ ' ಜುಲೈ 2023 


ಹಂತವನ್ನು 


ಸಂಕೀರ್ಣ ಮತ್ತು ಕೆಲವೊಮ್ಮೆ ವಿಭನ್ನು 


ನ್ಯೂಟನ್‌ನ ಮೂರನೇ ನಿಯಮವು ಸಾಮಾನ್ಯ 
ಜ್ಞಾನದ ಮೇಲೆ ನಡೆಸುವ ಅಆಕ್ರಮಣವೆ? 
ವಾಸ್ತವದಲ್ಲಿ, ಅಲ್ಲ! 


ರೈಲು ಮತ್ತು ಕಾರಿನ ಘರ್ಷಣಿಯನ್ನು ನ್ಯೂಟನ್‌ನ 
ಮೂರನೇ ನಿಯಮದ ಹಿನ್ನೆಲೆಯಲ್ಲಿ ಚರ್ಚಿಸಿದಾಗ, 


ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ತಮ್ಯ 
ಅನುಭವಗಳ ಆಧಾರದ ಮೇಲೆ ಸನ್ನಿವೇಶವನ್ನು 
ಕಲ್ಪಸಿಕೊಳ್ಳುತ್ತಾರೆ (ಚಿತ್ರ ೭2 ನೋಡಿ) ಅವರ 


ಕಲ್ಪನೆಯಲ್ಲ ಯಾವಾಗಲೂ ದೊಡ್ಡ, ವೇಗವಾಗಿ 
ಚಅಸುವ ವಸ್ತುವು ಸಣ್ಣ ವಸ್ತುಪೊಂದನ್ನು 
ಅಪ್ಪಳಸುತ್ತದೆ. ಅವರ ಅನುಭವದಲ್ಲಿ, ಇಂತಹ 
ಸಂದರ್ಭದಲ್ಲ ಸಣ್ಣ ವಸ್ತುವು ಹಾರಿ ಹೋಗುತ್ತದೆ 
ಅಥವಾ ಜಜ್ಜಿ ಹೋಗುತ್ತದೆ. ಈ ಮಾನಸಿಕ 
ಚಿತ್ರಣದಿಂದ ವಿದ್ಯಾರ್ಥಿಗಳು ರೈಅನಿಂದ ಕಾರಿನ 
ಮೇಲಅನ ಪ್ರಯೋಗಿಸಲ್ಪಡುವ ಬಲವು, ಕಾರಿನಿಂದ 
ರೈಅನ ಮೇಲೆ ಪ್ರಯೋಗಿಸಲ್ಲಡುವ ಬಲಕ್ಕಿಂತ 
ಹೆಚ್ಚಿರುತ್ತದೆ ಎಂದು ತರ್ಕಿಸುತ್ತಾರೆ. ಭೌತವಿಜ್ಞಾನವು 
ಬಲವನ್ನು ಡಿಕ್ಕಿ ಹೊಡೆಯುವ ವಸ್ತುಗಳ 
ವೇಗೋತ್ಸರ್ಷ ಮತ್ತು ದ್ರವ್ಯರಾಶಿ ಎರಡನ್ನೂ 
ಒಳಗೊಂಡ ಪ್ರಮಾಣ ಎಂದು ವ್ಯಾಖ್ಯಾನಿಸಿದರೆ, 
ಡಿಕ್ಕಿಯ ಬಲದ ಬಣ್ಣೆ ವಿದ್ಯಾರ್ಥಿಗಳ ಕಲ್ಲನೆಯು 
ಕೇವಲ ವೇಗೋತ್ಸರ್ಷದ ಲಕ್ಷಣಗಳ ಮೇಲೆ 
ಅವಲಂಚತವಾಗಿದೆ (ಅವರ ಸಾಮಾನ್ಯ ಜ್ಞಾನದ 
ತರ೯ದಂತೆ ಸೂಚ್ಯವಾಗಿ ಇಂಗಿತವಾಗಿದೆ). 
ಸಾಮಾನ್ಯ ಜ್ಞಾನದ ಕಲ್ಪನೆಗಳನ್ನು 
ಔಪಚಾರಿಕ ವ್ಯಾಖ್ಯಾನಕ್ಕೆ ಸಂಬಂಧೀಕರಿಸುವ 
ರೀತಿಯಲ್ಲ ನಾವು ಘರ್ಷಣಿಯ ಉದಾಹರಣೆಯನ್ನು 
ಗುರುತಿಸಿ ಪುನರ್ನಿರ್ಮಾಣ ಮಾಡಿದರೆ ಈ 
ರಹಿಕೆಯಲ್ಲನ ಅಂತರವನ್ನು ತಣಗ್ಗಿಸಬಹುದು. 
ಬೋಧನೆಯ ಮೇಲೆ ಈ ವಿಧಾನದ ಪರಿಣಾಮಗಳು 
ಏನು? 


ಬಲದ 


ಬೋಧನೆಯ ಮೇಲೆ ಪರಿಣಾಮ 


ಮೂರನೇ ನಿಯಮದಂತಹ 
ವಿಷಯಗಳನ್ನು ಸಾಮಾನ್ಯವಾಗಿ ಮೊದಲು 
ನಿಯಮವನ್ನು ಹೇಳ, ನಂತರ ಒಂದು 
ದೃಷ್ಟಾಂತವನ್ನು ಕೊಟ್ಟು, ತದನಂತರ ಕೆಲವು ವಾಕ್ಯ 
ರೂಪದ ಸಮಸ್ಯೆಗಳನ್ನು ಜಡಿಸಲಾಗುತ್ತದೆ. 
ಕಲಕೆಯ ದೃಷ್ಟಿಕೋನದಿಂದ ಈ ವಿಧಾನವು 
ನಿಷ್ಠರಿಣಾಮಕಾರಿಯಷ್ಟೇ ಅಲ್ಲ, ಇದು ವಿಜ್ಞಾನದ 
ಪರಿಕಲ್ಪನೆಗಳ ಬೆಳವಣಿಗೆಯನ್ನು ಮಕ್ಕಳು ಹೇಗೆ 
ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಗಣನೆಗೆ 


ತಡೆಗೆದುಕೊಳ್ಳದೇ. ಮಕ್ಕಆಗೆ ಅವರ ಕಲಕೆಯಲ್ಪ 
ಕತೃತ್ತ್ವವನ್ನು ನಿರಾಕರಿಸುತ್ತದೆ. ಹೆಚ್ಚು 
ಪರಿಣಾಮಕಾರಿಯಾದ ಬೋಧನಾ ವಿಧಾನದ 


ಅಭವೃದ್ಧಿಗೆ ಸಂಶೋಧನೆಯು ಈ ಅಂಶಗಳನ್ನು 
ಸೂಚಿಸುತ್ತದೆ. 


ಚಿತ್ರ 2: ರೈಲು ಮತ್ತು ಕಾರಿನ ಡಿಕ್ಕಿಯನ್ನು ನ್ಯೂಟನ್‌ನ ಮೂರನೇ ನಿಯಮದ ಬೆಳಕಿನಲ್ಲಿ ಚರ್ಚಿಸಿದಾಗ, ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ತಮ್ಮ ಅನುಭವಗಳ ಆಧಾರದ ಮೇಲೆ 
ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳುತ್ತಾರೆ. 
ಕೃಪೆ: Image by Akshayapatra Foundation on Pixabay (URL: https://pixabay.com/photos/children-infant-girl-school-306607/; License: CCO). Illustration and 
design by Punya Mishra. License CC-BY-NC. 


(ಅ) ವಿದ್ಯಾರ್ಥಿಗಳ ಆಲೋಚನೆಗಳಿಗೆ ಒತ್ತು ನೀಡಿ: 


ವಿದ್ಯಾರ್ಥಿಗಳನ್ನು ಬೋಧಕರು ನೀಡುವ ಜ್ಞಾನದ 
ಜಡ ಗ್ರಾಹಕರಂತೆ ನೋಡುವ ಬದಲಾಗಿ, ಅವರ 
ಆಲೋಚನೆಗಳಗೆ ಒತ್ತು ನೀಡಲು ಪ್ರಯತ್ನಿಸಿ. ನಮ್ಯ 
ತರಗತಿಯಲ್ಪ್ಲ ಇರುವ ಮೌನವಾಗಿ ಕುಆತುಕೊಳ್ಳುವ 
ಸಂಸ್ಕೃತಿಯು ಸಂಭಾಷಣಿ ಮತ್ತು ಚರ್ಚೆಗಳರುವ 
ಸಂಸ್ಕೃತಿಗೆ ಎಡೆಮಾಡಿಕೊಡಬೇಕು. ಒಂದು 
ಸಾಂಪ್ರದಾಯಿಕ ಉಪನ್ಯಾಸಾಧಾರಿತ ತರಗತಿಯಲ್ಲ 
ಈ ಬದಲಾವಣೆಯನ್ನು ಹೇಗೆ ತರಬಹುದು? 


ಕಾರ್ಯರೂಪಕ್ಕೆ ತರುವ ವಿಧಾನ: 


ಒಂದು ವಿಷಯವನ್ನು ಪರಿಚಯುಸಿದ ನಂತರ 5-10 
ನಿಮಿಷಗಳ ಕಾಲ ತರಗತಿಗೆ ಬಹು-ಆಯ್ದೆಯು 
ಪ್ರಶ್ನೆಗಳನ್ನು ಕೇಳ. ಪ್ರಶ್ನೆಗಳನ್ನು ವಿನ್ಯಾಸ- 
ಗೊಳಸುವಾಗ, ಉತ್ತರದ ಆಯ್ದೆಗಳು ವಿದ್ಯಾರ್ಥಿಗಳ 
ಆಲೋಚನೆಗಳು ಮತ್ತು ಪರ್ಯಾಯ 
ಪರಿಕಲ್ಪನೆಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. 
ಅಂದರೆ. ಉತ್ತರದ ಆಯ್ದೆಗಳು ವಿದ್ಯಾರ್ಥಿಗಳು 
ತರಗತಿಯಲ್ಲ ತಮ್ಮ ಆಲೋಚನೆಗಳನ್ನು ವಿವರಿಸಲು 
ಅನುಕೂಲಆಅಸುವಂತಿರಬೇಕು. ನಂತರ, 
ವಿದ್ಯಾರ್ಥಿಗಳ ನಡುವೆ, ಅವರು ತಮ್ಮ ತಮ್ಮಲ್ಲೇ 
ಚರ್ಚಿಸುವ ಮತ್ತು ತಮ್ಮ ಉತ್ತರ ಸರಿ ಎಂದು 


ಒಐರನ್ಸ್ನೊಬ್ಬರು ಒಪಿಸಲು ಪ್ರಯತ್ಛಿಸಲು 
ಐ CN) ಬ Re ( 


ಪ್ರೋತ್ಸಾಹಿಸುವಂತಹ 
ವಿದ್ಯಾರ್ಥಿಗಳ ನಡುವೆ ಅನುಕೂಲಸಿ. 


ಸಂವಾದವನ್ನು 


(ಆ) ವಿಜ್ಞಾನ ತರಗತಿಯ ಸಂವಾದದಲ್ಲಿ ಮಾನವ 
ಅಂಶಗಳನ್ನು ಅಳವಡಿಸಿಕೊಳ್ಳಿ: 


ವಿದ್ಯಾರ್ಥಿಗಳಗೆ ಒಂದು ವಿಷಯದ ಮುಖ್ಯ 
ವಿಚಾರಗಳನ್ನು ಮಾತ್ರ ಹೇಳಕೊಡುವುದಕ್ಕಿಂತ. 
ಅವರಿಗೆ ವಿಜ್ಞಾನಿಗಳು ಪರಿಕಲ್ಪನೆಗಳ ಬಧಣ್ಣೆ 
ಯೋಚಿಸಲು ಮತ್ತು ಪರಿಕಲ್ಪನೆಗಳನ್ನು ಕಟ್ಟಲು 
ಬಳಸುವ ಪ್ರಕ್ರಿಯೆಗಳ ಬಣ್ಣೆ ವಿಷದ ಜತ್ರಣ 
ನೀಡುವುದು ಮುಖ್ಯ. ವಿಜ್ಞಾನದಲ್ಲ ಜ್ಞಾನವನ್ನು 
ಕಟ್ಟುವ ಪ್ರಯತ್ನದಲ್ಲ ಮಾನವ ಅಂಶಗಳನ್ನು 
ನೋಡುವುದರಿಂದ ವಿದ್ಯಾರ್ಥಿಗಳಗೆ, ವಿಜ್ಞಾನಿಗಳು 
ಯಾವಾಗಲೂ ಸರಿಯಾಗಿರುವುದಿಲ್ಲ, ಮತ್ತು ಅವರು 
ತಮ್ಯ ಆಲೋಚನೆಗಳನ್ನು ಯಾವಾಗಲೂ 
ಪರಿಷ್ಠರಿಸಿಕೊಳ್ಳುತ್ತಿರುತ್ತಾರೆ ಎಂಬುದನ್ನು ಅರ್ಥ- 
ಮಾಡಿಕೊಳ್ಳಲು ನೆರವಾಗುತ್ತದೆ. ಇದು. ವಿಜ್ಞಾನಿಗಳು 
ಕೆಲವೊಮ್ಮೆ ಪರಸ್ಪರ ಗಂಭೀರ ಭಿನ್ನಾಭಿ- 
ಪ್ರಾಯಗಳನ್ನು ಹೊಂದಿರುತ್ತಾರೆ ಎಂಬುದನ್ನೂ 
ರಹಿಸಲು ನೆರವಾಗುತ್ತದೆ. ವಿಜ್ಞಾನವನ್ನು ಎಲ್ಲ 
ಮನುಷ್ಯರಲ್ಲಿ ಇರುವ ನ್ಯೂನತೆಗಳು ಮತ್ತು 
ಪೂರ್ವಾಗ್ರಹಗಳಂ೦ದ ತುಂಜರುವ ಒಂದು ಮನುಷ್ಯ 
ಪ್ರಯತ್ನ ಎಂದು ನೋಡುವುದರಿಂದ, 
ವಿದ್ಯಾರ್ಥಿಗಳಗೆ, ಪ್ರಪಂಚವನ್ನು ಮತ್ತೂ ಆಳವಾಗಿ 


ಅರ್ಥಮಾಡಿಕೊಳ್ಳುವ ವಿಜ್ಞಾನದ ಒಟ್ಟನ (ಅಥವಾ 
ಸಾಮಾಜಕ) ಪ್ರಕ್ರಿಯೆಯಲ್ಲ ತಮ್ಮ ಪಾತ್ರವನ್ನು 
ಗುರುತಿಸಿಕೊಳ್ಳಲು ನೆರವಾಗುತ್ತದೆ. 


ಕಾರ್ಯರೂಪಕ್ಕೆ ತರುವ ವಿಧಾನ: 


ಹಿಂದಿನ ಕಾಲದ ಶ್ರೇಷ್ಠ ಚಿಂತಕರೂ ಕೂಡ 
ವಿದ್ಯಾರ್ಥಿಗಳು ಈಗ ಹೊಂದಿರುವಂತಹ 
ಪರಿಕಲ್ಪನೆಗಳನ್ನು ಹೊಂದಿದ್ದರು ಎಂದು ತೋರಿಸುವ 
ಐತಿಹಾಸಿಕ ಪ್ರಸಂಗಗಳನ್ನು ಪರಿಚಯುಸಿ 
ಉದಾಹರಣೆಗೆ, ಬಹಳಷ್ಟು ವಿದ್ಯಾರ್ಥಿಗಳಂತೆ, 
ಅರಿಸ್ಹಾಟಲ್‌,  ನಿಶ್ನಲವಾಗಿರುವುದು ವಸ್ತುಗಳ 
ಸ್ತಾಭಾವಿಕ ಸ್ಥಿತಿ ಮತ್ತು ಚಲನೆಯ ಹಿಂಜೆ 
ಬಲಪೊಂದು ಇರುತ್ತದೆ ಎಂದು ನಂಜದ್ಧ. 


ಅಂತಿಮನುಡಿ 


'ನಮ್ಮ ದಿನನಿತ್ಯದ ಆಲೋಚನೆಯ ಪರಿಷ್ಟರಣಿಯೇ 
ವಿಜ್ಞಾನ” ಎಂದು ಐನ್‌ಸ್ಟೈನ್‌ ಒಮ್ಮೆ ಹೇಳದರು. 
ಆದರೆ, ದೈನಂದಿನ ಅನುಭವಗಳು ಮತ್ತು 
ಕಲ್ಪನೆಗಳಲ್ಲ ನೆಲೆಯೂರಿರುವ ಸಾರ್ವಜನಿಕ ಮತ್ತು 
ಸಂಧಾನದ ಮೂಲಕ ಆಲೋಚಿಸುವ 
ಪ್ರಕ್ರಿಯೆಯೆಂಬ ವಿಜ್ಞಾನದ ಚಿತ್ರಣವು ತರಗತಿಯ 
ಸಂದರ್ಭಗಳಲ್ಲ ಕೆಲವೊಮ್ಮೆ ಹಿನ್ನೆಲೆಗೆ ಸರಿಯುತ್ತದೆ. 
ಇದರಿಂದ ಪ್ರಾಮಾಣಿಕ ಮತ್ತು ಆಳವಾದ ಕಲಕೆಯ 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 ' 83 


ಹಲವು ಅವಕಾಶಗಳೂ ಕಳೆದುಹೋಗುತ್ತವೆ. ನೀಗಿಸಬಹುದು. ವಿಜ್ಞಾನದಲ್ಲನ ಹಲವು ಈ ಪರಿಕಲ್ಪನೆಗಳನ್ನು ಹಂತಹಂತವಾಗಿ 
ವಿಜ್ಞಾನದ ಜನಪ್ರಿಯ ರ್ರಹಿಕೆಯಲ್ಲರುವ ಈ ತರ್ಕಸಮ್ಮತವಾದ ಪರಿಕಲ್ಪನೆಗಳು ಮಕ್ಕಳ ಪರಿಷ್ಠರಿಸುತ್ತಾರೆ ಎಂದು ಗಮನಿಸಲು 
ಕೊರತೆಯನ್ನು ವಿದ್ಯಾರ್ಥಿಗಳ ಆಲೋಚನೆಗಳು  ಆಲೋಚನೆಗಳಗೆ ಹತ್ತಿರವಾದ ಪರಿಕಲ್ಲನೆಗಳಂದಲೇ  ಅನುಕೂಲಸುವ ಶೈಕ್ಷಣಿಕ ವಿಧಾನವನ್ನು 
ಮತ್ತು ವಿಜ್ಞಾನದ ಪರಿಕಲ್ಪನೆಗಳ ನಡುವಿನ ಹೊಮ್ಯುತ್ತವೆ. ಮತ್ತು ಪ್ರಯೋಗಾತ್ಮಕವಾಗಿ ಪಡೆದ ಆರಿಸಿಕೊಳ್ಳುವ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತೇವೆ. 
ಅಂತರವನ್ನು ಕಡಿಮೆ ಮಾಡುವ ಮೂಲಕ ಸಾಕ್ಸ್ಯಾಧಾರಗಳಗೆ ಅನುಗುಣವಾಗಿ ವಿಜ್ಞಾನಿಗಳು 


ಪ್ರಮುಖ ಕಲಿಕೆಗಳು 


ಮಕ್ಕಳು ತಮ್ಯ ದೈನಂದಿನ. ಅನುಭವಗಳ ಆಧಾರದ ಮೇಲೆ ಪ್ರಪಂಚದ ಬಗ್ಗೆ ಒಂದು ಸಾಮಾನ್ಯ ಜ್ಞಾನವನ್ನು 
ಕಟ್ಟಕೊಳ್ಳುತ್ತಾರೆ. 


ವಿದ್ಯಾರ್ಥಿಗಳ ಆಲೋಚನೆಗಳನ್ನು ಸರಿ ಅಥವಾ ತಪ್ಪು ಎಂದಾಗಲೀ, ಕಲಕೆಗೆ ತಡೆಯಾಗುತ್ತದೆ ಎಂದಾಗಲೀ 
ಪರಿಗಣಿಸುವ ಅವಶ್ಯಕತೆ ಇಲ್ಲ. ಅವುಗಳನ್ನು ವೈಜ್ಞಾನಿಕ ಪರಿಕಲ್ಪನೆಗಳ ಮತ್ತು ಪರಿಷ್ಟೃತ ಜ್ಞಾನವನ್ನು ಕಟ್ಟಲು 
ಅನುಕೂಲಅಸುವ ಸಂಪನ್ಯ್ಕೂಲಗಳೆಂದು ನೋಡಬಹುದು. 


ಸಾಮಾನ್ಯ ಜ್ಞಾನ ಎಣಿಕೆಗಳನ್ನು ಗುರುತಿಸಿ, ಅವುಗಳನ್ನು ವ್ಯವಸ್ಥಿತ ವ್ಯಾಖ್ಯಾನಗಳಗೆ ಜೋಡಿಸುವುದರಿಂದ 
ವಿದ್ಯಾರ್ಥಿಗಳ ಆಲೋಚನೆಗಳು ಮತ್ತು ವೈಜ್ಞಾನಿಕ ಪರಿಕಲ್ಪನೆಗಳ ನಡುವಿನ ಅಂತರವನ್ನು ಬೆಸೆಯಬಹುದು. 


ವಿದ್ಯಾರ್ಥಿಗಳ ಆಲೋಚನೆಗಳಗೆ ಧ್ಧನಿ ಕೊಡುವುದರಿಂದ ಮತ್ತು ವಿಜ್ಞಾನದ ತರಗತಿಯಲ್ಲಿ 'ಮಾನವ ಅಂಶವನ್ನು 
ತರುವುದರಿಂದ ವಿದ್ಯಾರ್ಥಿಗಳಗೆ ವಿಜ್ಞಾನವನ್ನು ಮನುಷ್ಯ ಪ್ರಯತ್ನ ಎಂದು ಗುರುತಿಸಲು ಸಾಧ್ಯವಾಗುತ್ತದೆ. 
ಇದರಿಂದ, ವಿಜ್ಞಾನದಲ್ಲ ಜ್ಞಾನ ಕಟ್ಟುವ ಪ್ರಕ್ರಿಯೆಯಲ್ಲ ತಮ್ಮ ಪಾತ್ರವನ್ನು ಗುರುತಿಸಲೂ ನೆರವಾಗುತ್ತದೆ. 


ಟಿಪ್ಪಣಿ: ಹಿನ್ನೆಲೆಯಲ್ಲಿರುವ ಚಿತ್ರ ಕೃಪೆ: Gerd Altmann from Pixabay (free for commercial use). URL: https://pixabay.com/illustrations/rays-pattern-center- 
abstract-5562064/. Wordcloud created on Wordart.com. Illustration and design by Punya Mishra. License: CC-BY-NC. 


ಪರಾಮರ್ಷಣ: 

1. Smith lll, J. P. DiSessa, A. A., & Roschelle, J. (1994). Misconceptions students using peer instruction. iwonder...(5), 24-28. URL: http://bit.do/ 
reconceived: A constructivist analysis of knowledge in transition. The Peer-instruction. 
Journal of the Learning Sciences, 32), 115-163. 4. MecKagan,S. (2021, March 12). Where can | find good questions to use 

2. Hammer, D., & Eloy, A. (2003). Tapping epistemological resources for with clickers or Peer Instruction? PhysPort. URL: https://www.physport. 
learning physics. The Journal of the Learning Sciences, 12(1), 53-90. org/recommendations/Entry.cfm?ID=93637. 

3. Close, K., Bowers, N., Mehta, R., Mishra, P., & J. Bryan Henderson (2019) 5, Karandikar, R. & Sen, S. The Birth of Antibiotics. iwonder (4), 52-55. URL: 
Students as teachers: How science teachers can collaborate with their https://ro.gy/nqbaq8. 


ಕೆ.ಕೆ. ಮಶೂದ್‌ರವರು ಹೋಮಿ ಭಾಭಾ ವಿಜ್ಞಾನ ಶಿಕ್ಷಣ ಕೇಂದ್ರ. ಬಾಬಾ ಮೂಲಭೂತ ಸಂಶೋಧನಾ ಸಂಫ್ಥೆ. ಮುಂಬೈ, ಇಲ್ಲ ಅಧ್ಯಾಪಕರಾಗಿದ್ದಾರೆ. 
ಅವರು ತಮ್ಮ ಪಿಎಚ್‌ಡಿ ಪ್ರಬಂಧಕ್ಷಾಗಿ, ಪರಿಥ್ರಮಣದ ಚಲನವಿಜ್ಞಾನದಲ್ಲನ ಪರಿಕಲ್ಪನೆಗಳ ಪಣ್ಟಯ ಅಭವೃದ್ಧಿ ಮತ್ತು ಮೌಲ್ಯಮಾಪನದ ಮೇಲೆ ಕೆಲಸ 
ಮಾಡಿದರು. ಭೌತವಿಜ್ಞಾನ ಶಿಕ್ಷಣ ಸಂಶೋಧನೆ ಮತ್ತು ಜ್ಞಾನಗ್ರಹಣ ವಿಜ್ಞಾನ ಮಶೂದ್‌ರವರ ಆಸಕ್ತಿಗಳು. ಅವರ ಈಮೇಲ್‌ ವಿಳಾಸ 


mashood@hbcse.tifr.res.in. 


ಪುಣ್ಯ ಮಿಶ್ರರವರು ಅರಿಜೋನ ಸ್ಟೇಟ್‌ ಯೂನಿವರ್ಸಿಟಯಲ್ಲ ಪ್ರಾಧ್ಯಾಪಕರಾಗಿ ಮತ್ತು ಸ್ಥಾಲರ್‌ಶಿಪ್‌ ಮತ್ತು ಇನೋವೇಷನ್‌ನ ಅಸೊಸಿಯೇಟ್‌ 
ಡೀನ್‌ ಆಗಿ ಅಸೋಸಿಯೇಟ್‌ ಡೀನ್‌ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. 


ಅನುವಾದ: ಸಹನಾ ರಾವ್‌ | ಪರಿಶೀಲನೆ: ಬಿ. ಎಮ್‌. ಚಂದ್ರಶೇಖರ್‌ 


84 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ | ಜುಲ್ಯೆ 2023 


§ § “ts 0 ) 


ಬೇಟಿ 'ಮತ್ತು ಬೀ 


ಗ್ಲಾತ್ರ:' 


EAN oY ವಿಕಾಸದಓಂದು ಕಥೆ" 


ಕಾಸದ ಕುರಿತ ಚರ್ಚೆಗಳೂ ಪದೇ ಪದೇ ಉದ್ಭವಿಸುವ ಕೆಲವು 
ಪ್ರಶ್ನೆಗಳೆಂದರೆ: ವಿಭನ್ನು ಜೀವಿಗಕಲ್ಲನ ಗುಣಲಕ್ಷಣಗಳು ಎಷ್ಟು ವೇಗವಾಗಿ 
ವಿಕಸನಗೊಳ್ಳುತ್ತವೆ? ವಿಕಾಸವನ್ನು ವರ್ತಮಾನದಲ್ಲ ನಾವು ಅಧ್ಯಯನ 
ಮಾಡಬಹುದೇ? ಮಾನವ ಕ್ರಿಯೆಗಳು ಇತರ ಜೀವಿಗಳಲ್ಲನ ಗುಣಲಕ್ಷಣಗಳ 

ಕಾಸದ ಮೇಲೆ ಪ್ರಭಾವ ಜೀರುತ್ತವೆಯೇ? 2೦13ರಲ್ಲ ವಿಜ್ಞಾನಿಗಳ ಒಂದು 
ಗುಂಪಿನಿ ದ ನಡೆದ ಅಧ್ಯಯನವು (ಗ್ಯಾಲೆಟ್ಟ ಇತರರು) ಇವನ್ನು ಕುರಿತು 
ಕೆಲವು ಆಸಕ್ತಿದಾಯಕ ಒಳನೋಟಗಳನ್ನು ನೀಡುತ್ತದೆ. 


ಹಿನ್ನೆಲೆ: ದಕ್ಷಿಣ ಅಮೇರಿಕವು ಹಣ್ಣುಗಳನ್ನು ತಿನ್ನುವ ಪಕ್ಷಿ ವೈವಿದ್ಯತೆಯನ್ನು 


ಹೊಂದಿರುವ ಶ್ರೀಮಂತ ಕಾಡುಗಳನ್ನು ಹೊಂದಿದೆ. ಕೆಲವು ಕಾಡುಗಳಕಲ್ಲ. 
ಮಾನವರು ಖಬೇಟಿಯಾಡುವುದು ಪ್ರಾಣಿನಿರ್ಮೂಲನೆಗೆ (ಪರಿಸರ 
ವ್ಯವಸ್ಥೆಯಿಂದ ದೊಡ್ಡ ಗಾತ್ರದ ಪ್ರಾಣಿಗಳನ್ನು ನಶಿಸಲು) ಕಾರಣವಾಗಿದೆ. 
ಗೆಲೆಟ ಮತ್ತು ಇತರರು ಈ ವಿದ್ಯಮಾನವನ್ನು ಕಾಡುಗಳಲ್ಲನ ಒಂದು 
ನಿರ್ದಿಷ್ಟ ಹಣ್ಣಿನ ಗಾತ್ರದ ಆಯ್ದೆಯು ಹಕ್ಕಿಗಳಂದ ಪಸರಿಸಿದ ತಾಳೆ 
ಜಾತಿಯ(ಯೂಟ್ವಿಪ್‌ ಎಡ್ಯುಅಸ್‌) ಸಂಖ್ಯೆಗಳಗೆ ಕಾರಣವಾಗಬಹುದೇ 
ಎಂದು ಪರಿಶೀಲಸಲು ಮಾಡುವುದರಲ್ಲ ಆಸಕ್ತಿ ಹೊಂದಿದ್ದರು. 


ಅವರ ಅನುಮಾನಿತ ಸಿದ್ದಾಂತ: ಪ್ರಾಣಿನಿರ್ಮೂಲನೆಯು ದೊಡ್ಡ ಗಾತ್ರದ 
ಪಕ್ಷಿಗಕನ್ನು ನಶಿಸಲು ಕಾರಣವಾಗುತ್ತದೆ ಮತ್ತು ಸಣ್ಣ ಹಕ್ಕಿಗಳು ಸಣ್ಣ 
ಜೀಜಗಳನ್ನು ಮಾತ್ರ ಪಸರಿಸಬಹುದು. ಸಣ್ಣ-ಗಾತ್ರದ ಬೀಜಗಳು ಬೆಳೆದು ಹೆಚ್ಚು 
ಸಣ್ಣ-ಜೀಜದ ತಾಳೆ ಮರಗಳನ್ನು ಉತ್ತಾದಿಸುತ್ತದೆ. ಆದ್ದರಿಂದ, 
ಪ್ರಾಣಿನಿರ್ಮೂಲನೆಗೊಂಡ ಅರಣ್ಯಗಳಲ್ಲ ಸಣ್ಣ-ಜೀಜದ ತಾಳೆಗಳೇ ಪ್ರಾಬಲ್ಯ 
ಹೊಂದುವ ಸಾಧ್ಯತೆಯುರುತ್ತದೆ. ಬೇರೆ ರೀತಿಯಲ್ಲ ಹೇಳುವುದಾದರೆ, ಸಣ್ಣ 
ಗಾತ್ರದ ಜೀಜಗಳನ್ನು ಹೆಚ್ಚಾಗಿ ಪ್ರಾಣಿಗಳು ನಿರ್ಮೂಲನೆ ಆದ ತಾಳೆಗಳ 
ಕಾಡುಗಳಲ್ಲ ಹೆಚ್ಚಾಗಿ ಕಾಣಬಹುದು. ಗ್ಯಾಲೆಟ ಮತ್ತು ಇತರರು ಅವರ ಈ 
ಪ್ರಮೇಯವನ್ನು ಹೇಗೆ ಪರೀಕ್ಷಿಸಿದರು? 


ಅಧ್ಯಯನ: ಸಂಶೋಧಕರು ಬ್ರೆಜಲ್‌ನ ಇ. ಎಡ್ಯುಅಸ್‌ನಲ್ಲ ೨೦ ಪ್ರಾಣಿ 
ನಿರ್ಮೂಲನೆ ಆದ ಮತ್ತು ಹಾನಿಯಾಗದ ಕಾಡುಗಳಲ್ಲ ಜಜದ ಗಾತ್ರವನ್ನು 
ಸಂಶೋಧನಾ ಮಾದರಿಯನ್ನಾಗಿ ಆಯ್ದೆ ಮಾಡಿದರು. ಅವರು ವಿವಿಧ ಬೀಜಗಳ 
ಗಾತ್ರಗಕ ಸಂಭವಿಸುವಿಕೆಯ ಆವರ್ತನವನ್ನು ಲೆಕ್ಕ ಹಾಕಿದರು. ಹೆಚ್ಚಿನ 
ಜೀಜಗಳನ್ನು ಸಣ್ಣ ಅಥವಾ ದೊಡ್ಡ ಹಣ್ಣು ತಿನ್ನುವ ಹಕ್ಕಿಗಳು ಪಸರಿಸಬಹುದೇ 
ಎನ್ನುವುದನ್ನು ಸಣ್ಣಹಕ್ಕಿಗಳು ತಿಂದು ಪಸರಿಸಬಹುದಾದ ಗರಿಷ್ಠ ಗಾತ್ರದ 
ಜೀಜದೊಂದಿಗೆ ಹೋಆಸಿ ನೋಡಿದರು. ಗ್ಯಾಲೆಟ ಮತ್ತು ಇತರರು ಏನನ್ನು 
ಗಮನಿಸಿದರು? 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ 2023 | 85 


ಪಲಿತಾಂಶಗಳು: ಅವರನಿರ್ಣಯ: 
* ಸಣ್ಣ ಗಾತ್ರದ ಜೀಜಗಳು (ಸಣ್ಣ ಹಕ್ಕಿಗಳು ತಿನ್ನಬಹುದಾದ ಗರಿಷ್ಟ ಗಾತ್ರಕ್ಕಿಂತ 
ಚಿಕ್ಕದು) ಇ.ಎಡ್ಯುಅಸ್‌ ಪ್ರಾಣಿ ನಿರ್ಮೂಲನೆ ಆದ ಕಾಡುಗಳಲ್ಲ ಹೆಚ್ಚನ ಸಂಶೋಧಕರು ಈ ಅಧ್ಯಯನದಿಂದ ಮುಂದಿನ ನಿರ್ಣಕ್ಷೆ ಬಂದರು: ಈ 
ಸಂಖ್ಯೆಯಲ್ಲಿ ಕಂಡುಬರುತ್ತದೆ. ಅರಣ್ಯದ ಪರಿಸರ ವ್ಯವಸ್ಥೆಗಳಿಂದ ದೊಡ್ಡ ಗಾತ್ರದ ಹಣ್ಣು ತಿನ್ನುವ ಹಕ್ಕಿಗಳನ್ನು 
ನಿರ್ಮೂಲನೆ ಮಾಡುವುದರಿಂದ ಅಲ್ಲ ಕೇವಲ ಸಣ್ಣ ಗಾತ್ರದ ಜೀಜಗಳ 
*  ಇ-ಎಡ್ಯುಅಸ್‌ನಲ್ಲ ದೊಡ್ಡ ಮತ್ತು ಸಣ್ಣ ಗಾತ್ರದ ಬೀಜಗಳೆರಡೂ ಪಸರಿಸುವಿಕೆ, ಉಳವು ಮತ್ತು ಸಂತಾನೋತ್ಪತ್ತಿಗೆ ಕಾರಣವಾಗಿದೆ. ಬೇರೆ 
ಸಂಖ್ಯೆಯು ಪ್ರಾಣಿ ನಿರ್ಮೂಲನೆ ಆಗದ ಕಾಡುಗಳಲ್ಲ ಮತ್ತೆ ಮತ್ತೇ ರೀತಿಯಲ್ಲ ಹೇಳುವುದಾದರೆ, ಪ್ರಾಣಿ ನಿರ್ಮೂಲನೆ ಆದ ಕಾಡುಗಳಲ್ಲ ಇ. 
ಕಂಡುಬರುತ್ತದೆ. ಎಡ್ಯುಅಸ್‌ನಲ್ಲ ಸಣ್ಣ ಬೀಜ ಗಾತ್ರವನ್ನು ಆಯ್ದೆ ಮಾಡಲಾಗಿದೆ. ಇದು ಠಗಿನ 
ದಿನಗಳಲ್ಲ ಸಸ್ಯ ಲಕ್ಷಣದ ತ್ವರಿತ ವಿಕಾಸಕ್ಕೆ ಉದಾಹರಣೆಯಾಗಿದೆ. 


Reference: Functional Extinction of Birds Drives Rapid Evolutionary Changes in Seed Size. Mauro Galetti, Roger Guevara, Marina C. Cortes, Rodrigo Fadini, 
Sandro Von Matter, Abrado B. Leite, Fabio Labecca, Thiago Ribeiro, Carolina S. Carvalho, Rosane G. Collevatti, Mathias M. Pires, Paulo R. Guimaraes Jr. 
Pedro H. Brancalion, Milton C. Ribeiro & Pedro Jordano. Science, 31 May 2013: Vol. 340, Issue 6136, pp. 1086-1090. URL: https://www.researchgate.net/ 
publication/236977795_Functional_Extinction_of_Birds_Drives_Rapid_Evolutionary_Changes_in_Seed_Size. 


ಗೀತಾ ರಾಮಸ್ವಾಮಿ ಸೀಸನ್‌ವಾಚ್‌ನ ಮುಖ್ಯಸ್ಥರು (www.5೭asonwatch.n), ಬೆಂಗಳೂರಿನಲ್ಲಿರುವ ಪ್ರಕೃತಿ ಸಂರಕ್ಷಣಾ ಪ್ರತಿಷ್ಠಾನ (ಎನ್‌ ಸಿ ಎಫ್‌)ವನ್ನು ಆಧರಿಸಿ ಮರದ 
ಪ್ರಕೃತಿಶಾಸ್ತ್ರದ ಮೂಲಕ ಖುತುವಿಗನುಗುಣವಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವ ಗುರಿಯನ್ನು ಹೊಂದಿರುವ ನಾಗರಿಕ ವಿಜ್ಞಾನದ ಯೋಜನೆ ಆಗಿದೆ. 
ಅವರನ್ನು 8eetha@ಗcf-india.org ಸಂಪರ್ಕಿಸಬಹುದು. 


ಅನುವಾದ: ಸಹನಾ ರಾವ್‌ | ಪರಿಶೀಲನೆ: ಬಿ. ಎಮ್‌. ಚಂದ್ರಶೇಖರ್‌ 


86 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ |! ಜುಲ್ಯೆ 2023 


ರೀಡಿಸವರಿಂಗ್‌ ಸೂಲ್‌ ಸ್ಕೈ 
[3 ಕ 


ನಮಗೆ ಬರೆಯಿರಿ 


ನೀವು ಶಾಲೆಯಲ್ಲಿ ವಿಜ್ಞಾನದ ಶಿಕ್ಷಕರಾಗಿ 
ಕಾರ್ಯನಿರ್ವಹಿಸುತ್ತಿದ್ದರೆ, ಶಿಕ್ಷಕ ಶಿಕ್ಷಕರಾಗಿ 
ಕೆಲಸ ಮಾಡುತ್ತಿದ್ದರೆ, ಶಾಲಾವಿಜ್ಞಾನದ ಬೋಧನೆ 


ಮತ್ತು ಕಲಿಕೆಗೆ ಸಂಬಂಧಿಸಿದಂತೆ ಆಸಕ್ತಿ ಕೆಳಗಿನ ವಸ್ತುವಿಷಯಗಳಿಗೆ ಸಂಬಂಧಿಸಿದಂತಹ 


ಹೊಂದಿರುವ ಸಂಶೋಧಕರಾಗಿದ್ದರೆ. 
ನಿಮ್ಮಿಂದ ಬರಹಗಳನ್ನು ನಿರೀಕ್ಷಿಸಲು ಲೇಖನಗಳಿಗೆ ಸ್ವಾಗತ 


ನಮಗೆ ಸಂತೋಷವಾಗುತ್ತದೆ. x * ವಿಜ್ಞಾನ ಮತ್ತು ವಿಜ್ಞಾನದ ಶಿಕ್ಷಣ ಕುರಿತಂತೆ ವಿಮರ್ಶಾತ್ಮಕ 
ದೃಷ್ಟಿಕೋನವನ್ನುಳ್ಳ ಲೇಖನ 

- ಶಾಲಾ ವಿಜ್ಞಾನ ಪಠ್ಯಯೋಜನೆಯಲ್ಲಿರುವ (ಪಠ್ಯಕ್ರಮ) ಮೂಲ ಪರಿಕಲ್ಪನೆಗಳು 
ಹಾಗೂ ಅವುಗಳ ಅಡಿಯಲ್ಲಿರುವ ಸಿದ್ದಾಂತಗಳ ಆಳ ಪರಿಶೋಧನೆ 

* ವಿದ್ಯಾರ್ಥಿಗಳ ಸಾಮಾನ್ಯ ವಿಚಾರಗಳು, ಅವುಗಳನ್ನು ಗುರುತಿಸುವ ಮಾರ್ಗಗಳು, 
ಅವುಗಳನ್ನು ಪರೀಕ್ಷೆಗೊಡ್ಡುವುದು ಅಥವಾ ಅವುಗಳನ್ನು ಆಧರಿಸಿ 
ಮುಂದುವರೆಯುವುದು 

* ವಿಜ್ಞಾನದಲ್ಲಿ ಎಳೆಯ ವಿದ್ಯಾರ್ಥಿಗಳು ಕುತೂಹಲದಿಂದ ತೊಡಗಿಕೊಳ್ಳುವಂತೆ 
ಮಾಡುವ ಹಾಗೂ ಅವರ ಕಲ್ಪನಾಶಕ್ತಿಯನ್ನು ಬೇಡುವ ಘಟಕ ಯೋಜನೆಗಳು, 
ಚಟುವಟಿಕೆಗಳು, ಚಿಂತನಾ ಪ್ರಯೋಗಗಳು, ಕ್ಷೇತ್ರ ಮಾರ್ಗದರ್ಶಿಗಳು 
ಹಾಗೂ ಕಥೆಗಳು 

* ವಿಜ್ಞಾನವನ್ನು ಹೆಚ್ಚು ಅರ್ಥಪೂರ್ಣವಾದ ರೀತಿಯಲ್ಲಿ ಹಾಗೂ 
ಶೋಧನೆ-ಪರೀಕ್ಷೆಯನ್ನು ಆಧರಿಸಿದ ರೀತಿಯಲ್ಲಿ ಕಲಿಯುವುದನ್ನು 
ಪ್ರೋತ್ಸಾಹಿಸುವ ಅಭ್ಯಾಸ/ಆಚರಣೆಗಳ ಉದಾಹರಣೆಗಳು 


[4 


ವಿಶೇಷ ಆಸಕ್ತಿಯ ವಿಷಯಗಳು 


ನಮ್ಮ ಉದ್ದೇಶಿತ ವೀಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು, ನಾವು ವಿಶೇಷವಾಗಿ ಶಾಲಾ ವಿಜ್ಞಾನ ಪಠ್ಯಯೋಜನೆಯಲ್ಲಿನ (ಪಠ್ಯಕ್ರಮ) ಈ ಕೆಳಗಿನ 
ವಿಷಯಗಳನ್ನು ನೆಲೆಯಾಗುಳ್ಳ, ಅವುಗಳಿಗೆ ಸಂಬಂಧಿಸಿದ ಅಥವಾ ಅವುಗಳಿಂದ ಮೂಡಿಬಂದ ಬರಹಗಳ ಸಲ್ಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದೇವೆ. 


- ಭೌತವಿಜ್ಞಾನ: ಚಲನೆ; ದ್ರವ್ಯರಾಶಿ ಮತ್ತು ತೂಕ; ಸಾಂದ್ರತೆ; ಬಲ ಮತ್ತು ಒತ್ತಡ; ಸಂವೇಗ; ಶಕ್ತಿ; ಕೆಲಸ; ಸಾಮರ್ಥ್ಯ; ಬೆಳಕು; ಶಬ್ದ; ಉಷ್ಣತೆ; 
ವಿದ್ಯುತೃಕ್ತಿ & ಮಂಡಲಗಳು; ಗುರುತ್ವಾಕರ್ಷಣೆ; ನಕ್ಷತ್ರಗಳು ಮತ್ತು ಸೌರವ್ಯೂಹ; ಮತ್ತು ಕಾಂತತೆ. 

* ರಸಾಯನ ವಿಜ್ಞಾನ: ಪರಮಾಣು ರಚನೆ; ಆವರ್ತಕ ಕೋಷ್ಠಕ; ವಸ್ತುವಿನಲ್ಲಿರುವ ಕಣಗಳ ಗುಣಸ್ವಭಾವ; ರಚನೆ ಮತ್ತು ಬಂಧ; ರಾಸಾಯನಿಕ 
ಪ್ರತಿಕ್ರಿಯೆಗಳು; ಆಮ್ಲಗಳು; ಲವಣಗಳು; ಗಾಳಿ ಮತ್ತು ನೀರು; ವಸ್ತುಗಳು- ಲೋಹಗಳು ಮತ್ತು ಅಲೋಹಗಳು; ಇಂಧನಗಳು. 

* ಜೀವವಿಜ್ಞಾನ: ಸಜೀವ ಮತ್ತು ನಿರ್ಜೀವ; ಜೀವಕೋಶದ ಸಂರಚನೆ ಮತ್ತು ಸಂಯೋಜನೆ; ಜೈವಿಕ ಅಣುಗಳು; ಜೀವಕೋಶಗಳ ಒಳ ಹೊರ ಚಲನೆ; 
ಸಸ್ಯ ಪೋಷಣೆ ಮತ್ತು ಸಾಗಣೆ; ಮಾನವ ಪೋಷಣೆ ಮತ್ತು ಪ್ರಾಣಿಗಳಲ್ಲಿ ಸಾಗಣೆ; ರೋಗಗಳು ಮತ್ತು ರೋಗ ನಿರೋಧಕ ಶಕ್ತಿ; ಉಸಿರಾಟ; 
ವಿಸರ್ಜನೆ; ಸಂಯೋಜನೆ ಮತ್ತು ಪ್ರತಿಕ್ರಿಯೆ; ಆನುವಂಶೀಯತೆ; ಭಿನ್ನತೆ ಮತ್ತು ಆಯ್ಕೆ; ಜೀವಿಗಳು ಮತ್ತು ಅವುಗಳ ಪರಿಸರ; 
ಪರಿಸರ ವ್ಯವಸ್ಥೆಗಳ ಮೇಲೆ ಮಾನವನ ಪ್ರಭಾವ. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜುಲ್ಯೆ 2023 


87 


ದೀರ್ತ ಲೇಖನಗಳ ವಿಷಯಗಳು (1500 ಪದಗಳು) 


* ವಿಜ್ಞಾನ ಪ್ರಯೋಗಾಲಯ: ಪರಿಕಲ್ಲನೆಯೊಂದನ್ನು ಕಲಿಸಲು ಅದಾಗಲೇ ಪ್ರಯತ್ನಿಸಿ, ಪರೀಕ್ಷಿಸಿರುವ ಆಲೋಚನೆಗಳು 
ಅಧವಾ ಕಾರ್ಯಸಾಧ್ಯ ಪ್ರಯೋಗಗಳು 
° ಇತಿಹಾಸದ ಪುಟಗಳಿಂದ: ಮುಖ್ಯವಾದ ದೃಷ್ಟಿಕೋನವೊಂದರ, ಶೋಧನೆಯ, ಪರಿಕಲ್ಪನೆಯ ಅಥವಾ ಅನ್ವೇಷಣೆಯ ಇತಿಹಾಸ 
- ಇಲ್ಲಿ, ಅಲ್ಲಿ: ಜೀವನ ವ್ಯವಸ್ಥೆಗಳೊಳಗಿನ ಭಾಗಪೊಂದರ (ಹೊಟ್ಟೆ) ಅಥವಾ ನಮ್ಮ ಭೌತಿಕ ಪ್ರಪಂಚದಾಚೆಗೆ ತನ್ನ ವ್ಯಾಪ್ತಿಯನ್ನು ಹೊಂದಿರುವ 
ಭಾಗವೊಂದರ (ಕಪ್ಪುರಂಧ್ರಗಳು) 'ಜೀವನ ಚರಿತ್ರೆ." ಉತ್ತಮ ಪುರುಷ ನಿರೂಪಣೆಯಲ್ಲಿ ಬರೆದಿದ್ದರೆ ಒಳ್ಳೆಯದು. 
* ವಿಜ್ಞಾನಿಯೊಬ್ಬರ ಜೀವನಚರಿತ್ರೆ: ವಿಜ್ಞಾನಕ್ಕೆ ಅವರು ನೀಡಿದ ಕೊಡುಗೆಗಳ ಪಟ್ಟಕದ ಮೂಲಕ ಅವರ ಬದುಕು ಮತ್ತು ಕಾಲಘಟ್ಟವನ್ನು ನೋಡುವುದು 
- ಭೂಮಿಯೇ ಮುಖ್ಯ ಎಂಬಂತೆ ಕಲಿಸುವುದು: ಸುಸ್ಪಿರತೆ, ಭೂ ವಿಜ್ಞಾನ, ಹವಾಮಾನ ವಿಜ್ಞಾನ, ವ್ಯವಸ್ಥೆಯ ಚೆಂತನೆಗಳ ಕುರಿತಾದ 
ಪರಿಪ್ರೇಕ್ಷೈಗಳು ಮತ್ತು ಬೋಧನೆ-ಕಲಿಕೆ ವಿಧಾನಗಳು 
- ಕಾರ್ಯನಿರತ ವಿಜ್ಞಾನ ಶಿಕ್ಷಕ: ಉತ್ತಮ ಪುರುಷ ನಿರೂಪಣೆಯಲ್ಲಿ ಬರೆದ, ವಿಜ್ಞಾನವನ್ನು ಕಲಿಸುವ ದೃಷ್ಟಿಕೋನ ಮತ್ತು ಅಭ್ಯಾಸ-ಆಚರಣೆಗಳು 
- ದೊಡ್ಡ ಆಲೋಚನೆಗಳು: ಬಹಳಷ್ಟು ಗೊಂದಲಮಯವಾದ ಅನುಭವಗಳು ಮತ್ತು ಪ್ರತ್ಯೇಕವಾಗಿರುವಂತೆ ತೋರುವ ಸಂಗತಿಗಳನ್ನು ಚೆನ್ನಾಗಿ 
ಅರ್ಥ ಮಾಡಿಕೊಳ್ಳಲು ನೆರವಾಗುವಂತಹ, ವಿಜ್ಞಾನದಲ್ಲಿನ ಶಕ್ತಿಯುತ ಹಾಗೂ ಉದ್ದೀಪಕ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಪರಿಚಯಿಸುವುದು? 
- ನಾನೊಬ್ಬ ವಿಜ್ಞಾನಿ: ವಿಜ್ಞಾನಿಯಾಗುವುದು ಅಂದರೆ ಏನು, ಈ ಮಾರ್ಗವನ್ನು ಆಯ್ದುಕೊಳ್ಳಲು ನಿಮಗಿರುವ ಸ್ಫೂರ್ತಿ ಏನು, ಯಾವ ತರಹದ 
ಪ್ರಶ್ನೆಗಳು ನಿಮ್ಮನ್ನು ಪ್ರಚೋದಿಸುತ್ತವೆ? ಮತ್ತು ಶಾಲೆಯಲ್ಲಿ ಏನನ್ನು ಕಲಿತಿರಬೇಕಿತ್ತು ಎಂದು ನಿಮಗನ್ನಿಸುತ್ತದೆ? 
* ಬಿಸಿಬಿಸಿ ಸುದ್ದಿ: ಇತ್ತೀಚಿನ ಪತ್ರಿಕೆಯ ಮುಖ್ಯಾಂಶಗಳು, ವಿದ್ಯಾರ್ಥಿ ಮತ್ತು ಶಿಕ್ಷಕರಿಬ್ಬರಿಗೂ ಏಕೆ ಕುತೂಹಲಕಾರಿಯಾಗಿವೆ 
* ಪುಸ್ತಕ ವಿಮರ್ಶೆ: ನೀವು ಓದಿದ ಒಂದು ಪುಸ್ತಕವು ಶಾಲಾ ವಿಜ್ಞಾನವನ್ನು ಕಲಿಸುವುದಕ್ಕೆ ಮತ್ತು ಕಲಿಯುವುದಕ್ಕೆ ಏಕೆ ಮತ್ತು ಹೇಗೆ 
ಕೊಡುಗೆ ನೀಡಬಲ್ಲುದು? 


ಚಿಕ್ಕ ಲೇಖನಗಳ ವಿಷಯಗಳು (200-600 ಪದಗಳು) 


« ಕಥೆ ಅಥವಾ ವಾಸ್ತವ: ಸಾಧಾರಣವಾಗಿ ನಂಬಲಾಗುವ ತಪ್ಪು ನಂಬಿಕೆಗಳು ಮತ್ತು 
ಅದಕ್ಕೆ ವಿರುದ್ಧವಾದ ವಸ್ತುನಿಷ್ಠ ಮತ್ತು ಪರೀಕ್ಷಿಸಬಹುದಾದ ಅವಲೋಕನಗಳು 

* ನಿಮಗೆ ಗೊತ್ತೇ ಇರದ ವಿಷಯದ ಬಗ್ಗೆ 10 ಅಂಶಗಳು: ಯಾವುದರ ಕುರಿತು 
ಸಾಧಾರಣವಾಗಿ ಬರೆದಿಲ್ಲವೋ ಅಥವಾ ಕೇಳಿಲ್ಲವೋ ಅಂತಹ ಒಂದು ಪರಿಕಲ್ಪನೆ, 
ಸಂಗತಿ ಅಥವಾ ಮುಖ್ಯ ವಿಷಯದ ಬಗ್ಗೆ ಹತ್ತು ಕುತೂಹಲಕಾರೀ ಸಂಗತಿಗಳು 

* ನಮಗೆ ಹೇಗೆ ಗೊತ್ತು: ಭೂಮಿಯಿಂದ ನಕ್ಷತ್ರವೊಂದು ಎಷ್ಟು ದೂರದಲ್ಲಿದೆ ಅಥವಾ 
ಮಾನವ ಶರೀರದಲ್ಲಿ ಎಷ್ಟು ಸೂಕ್ಷ್ಮಜೀವಿಗಳಿವೆ ಎನ್ನುವುದನ್ನು ತಿಳಿದುಕೊಳ್ಳುವುದು 
ಹೇಗೆ? ನಿಮ್ಮ ಉತ್ತರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. 

* ತುಣುಕುಗಳು: ನಿಮಗೆ ವಿಜ್ಞಾನ ಅಥವಾ ವಿಜ್ಞಾನಿಗಳಿಗೆ ಸಂಬಂಧಿಸಿದಂತೆ 
ಯಾವುದಾದರೂ ತಮಾಷೆಯ, ಮೋಹಕ, ನಿಗೂಢ ಅಧವಾ ಸ್ಫೂರ್ತಿದಾಯಕ 
ಅಂಶಗಳು ತಿಳಿದಿವೆಯೇ? 

* ಪೋಸ್ಪರ್ಗಳು: ಶಿಕ್ಷಕರು ತರಗತಿಯಲ್ಲಿ ಸಂಪನ್ಮೂಲವಾಗಿ ಬಳಸಬಹುದಾದ 
ಯಾವುದೇ ವಿಷಯ ಅಥವಾ ಪ್ರಸಂಗಗಳನ್ನು ಕುರಿತು 


ನೀವು ಕಳುಹಿಸುವ ಪರಿಚಯ ಮತ್ತು ವೈಯಕ್ತಿಕ ವಿವರಗಳು ಇಂಗ್ಲಿಷ್‌, ಹಿಂದಿ ಅಥವಾ ಕನ್ನಡದಲ್ಲಿ ಇರಬಹುದು. 


ಅವುಗಳನ್ನು wonder@apu.edu.in ಗೆ ಕಳುಹಿಪಿ. ನಾವು ವರ್ಷವಿಡೀ ಲೇಖನಗಳನ್ನು ಸ್ವೀಕರಿಸುತ್ತೇವೆ, 


88 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌. ಜುಲೈ 2023 


mM © 
ನಮ್ಮನ್ನು ಸಂಪರ್ಕಿಸಿ 


ಓದಿ 

ನಾವು ಇಂಗ್ಲಿಷ್‌, ಹಿಂದಿ ಮತ್ತು ಕನ್ನಡದಲ್ಲಿ ವರ್ಷಕ್ಕೆ ಎರಡು ಸಂಚಿಕೆಗಳನ್ನು ಪ್ರಕಟಿಸುತ್ತಿದ್ದೇವೆ. ಪ್ರತಿಯೊಂದು ಸಂಚಿಕೆಯೂ ಒಂದು ಮುಖ್ಯ ವಿಷಯದ ವಿಭಾಗ 
ಮತ್ತು ವಿಷಯೇತರ ಹಲವಾರು ವಿಭಾಗಗಳನ್ನು ಒಳಗೊಂಡಿರುತ್ತದೆ. ನಮ್ಮ ಹೊಸ ಸಂಚಿಕೆಯಲ್ಲಿನ ಮುಖ್ಯ ವಿಷಯದ ವಿಭಾಗವು, ದೊಡ್ಡ ಪ್ರಶ್ನೆಗಳು, 
ವಿಕಸನದತ್ತ ಮರುನೋಟ, ಪಿಡುಗುಗಳನ್ನು ಒಳಗೊಂಡಿರುತ್ತದೆ ಮತ್ತು ಮುಖ್ಯ ವಿಷಯವಲ್ಲದ ವಿಭಾಗಗಳು ವಿಜ್ಞಾನ ಪ್ರಯೋಗಾಲಯ, ಚಾರಿತ್ರಿಕ ದಾಖಲೆಗಳು, 
ಕಾರ್ಯಸ್ಥಾನದಲ್ಲಿ ವಿಜ್ಞಾನ ಶಿಕ್ಷಕ, ವಿಜ್ಞಾನದ ಗುಣಸ್ವರೂಪ /ವಿಜ್ಞಾನ ಏಕೆ ಮುಖ್ಯವಾಗುತ್ತದೆ, ಹಿತ್ತಲೊಳಗಣ ಬದುಕು, ನಾನು ಒಬ್ಬ ವಿಜ್ಞಾನಿ, 

ಪುಸ್ತಕ ವಿಮರ್ಶೆ, ಜೀವನ ಚರಿತ್ರೆ, ಸಂಶೋಧನೆಯಿಂದ ಆಚರಣೆಯವರೆಗೆ, ನಿಮಗೆ ತಿಳಿದಿರದ ಹತ್ತು ಸಂಗತಿಗಳನ್ನು ಕುರಿತು, ಭೂಮಿಯೇ ಮುಖ್ಯವೆನ್ನುವ 
ಹಾಗೆ ಕಲಿಸುವುದನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಸಂಚಿಕೆಯೂ ಚಿಕ್ಕದಾದ ತುಣುಕುಗಳನ್ನು, ಭಿತ್ತಿಪತ್ರಗಳನ್ನು, ಚಟುವಟಿಕೆಯ ಹಾಳೆಗಳನ್ನು ಮತ್ತು 
ಶಾಲಾ ಮಟ್ಟದ ಕ್ಷೇತ್ರ-ಮಾರ್ಗದರ್ಶಿಗಳನ್ನು ಕೂಡ ಒಳಗೊಂಡಿರುತ್ತದೆ. 


ಕೇಳಿ ಮತ್ತು ಚರ್ಚಿಸಿ 
ನಾವ ಪ್ರತಿ ತಿಂಗಳು ಎರಡನೆಯ ಬುಧವಾರ, ಲೇಖಕರು ಮತ್ತು ಓದುಗರನ್ನು ಲೈವ್‌, ಆನ್‌ಲೈನ್‌ ಚರ್ಚೆಗಳಿಗೆ ಆಹ್ವಾನಿಸುತ್ತೇವೆ. ಕಳೆದ ವರ್ಷ ನಾವು 
ಚರ್ಚೆಗಳಿಗೆ ಎತ್ತಿಕೊಂಡ ವಿಷಯಗಳು ಕೆಳಗಿನಂತಿವೆ. 


* ಪ್ರತಿಜೀವಕಗಳ ಹುಟ್ಟು - ರೋಹಿಣಿ ಕರಂದೀಕರ್‌, ಶುಭೋಜಿತ್‌ ಸೇನ್‌ ಮತ್ತು ಶಿವ ಪಾಂಡೆ ಅವರೊಂದಿಗೆ 

* ವಿಜ್ಞಾನದಲ್ಲಿ ಕಥೆ ಹೇಳುವಿಕೆ - ರೋಹಿಣಿ ಚಿಂಥಾ ಮತ್ತು ವಿನಯ್‌ ಸುರಮ್‌ ಅವರೊಂದಿಗೆ 

- ಖಗೋಳಶಾಸ್ತ್ರದಲ್ಲಿ ಅಂತರಗಳು (ದೂರ)- ಆನಂದ್‌ ನಾರಾಯಣ್‌ ಮತ್ತು ಅಮೋಲ್‌ ಕಾಟೆ ಅವರೊಂದಿಗೆ 

* ಕೋವಿಡ್‌ ಪರೀಕ್ಷೆ - ಯಾಸ್ಮಿನ್ನಯತೀರ್ಥ ಮತ್ತು ವಿಜೇತಾ ರಘುರಾಮ್‌ ಅವರೊಂದಿಗೆ 

* ಶಿಕ್ಷಕರಾಗಿ ವಿದ್ಯಾರ್ಥಿಗಳು - ಸೌರವ್‌ ಶೋಮ್‌ ಮತ್ತು ಶಿವ್‌ ಪಾಂಡೆ ಅವರೊಂದಿಗೆ 

* ಕೊಳಕು ಕೈಗಳೊಂದಿಗಿನ ಶಿಕ್ಷಣಶಾಸ್ತ್ರ (ಬೋಧನಾಕ್ರಮ) - ದೇಬೊರ ದತ್ತಾ ಮತ್ತು ರಾಧಾ ಗೋಪಾಲನ್‌ ಅವರೊಂದಿಗೆ 


ಅಂತರ್ಜಾಲದಲ್ಲಿ: 
ನಮ್ಮ ಹೊಸ ಪ್ರಕಟಣೆಗಳು ಮತ್ತು ಆನ್‌ಲೈನ್‌ ಚರ್ಚೆಗಳ ಕುರಿತಾದ ಪ್ರಕಟಣೆಗಳಿಗಾಗಿ, 


https://bit.do/IWRegister. ನಲ್ಲಿ ನೋಂದಾಯಿಸಿಕೊಳ್ಳಿ. ಅಥವಾ ಫೇಸ್‌ಬುಕ್‌ನಲ್ಲಿ ನಮ್ಮನ್ನು ಫಾಲೋ ಮಾಡಿ: https://bit.ly/2UcVMaE 
ನಮ್ಮ ಎಲ್ಲ ಆನ್‌ಲೈನ್‌ ಚರ್ಚೆಗಳನ್ನು ವೀಕ್ಷಿಸಲು ಇಲ್ಲಿ ಕ್ಲಿಕ್‌ ಮಾಡಿ: 
https://www.youtube.com/playlist?list=PLVI4qkjTdM70DMzfEuffUoRglycXZ589u 


ನಮ್ಮ ಮಿಂಚಂಚೆಯ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರಿಸಲು ಮತ್ತು ಪ್ರತಿ ಸಂಚಿಕೆಯ ಉಚಿತ ಪ್ರತಿಗಳನ್ನು ಪಡೆಯಲು ನಿಮ್ಮ ಅಂಚೆ ವಿಳಾಸವನ್ನು 
wonder @apu.edu.in ಗೆ ಕಳುಹಿಸಿ. ಮುದ್ರಿತ ಪ್ರತಿಗಳನ್ನು ಕೇವಲ ಭಾರತದ ಅಂಚೆ ವಿಳಾಸಗಳಿಗಷ್ಟೇ ಕಳುಹಿಸಲಾಗುವುದು. 


Printed and published by Manoj P on behalf of Azim Premji Foundation for Development. 
Printed at Lakshmi Mudranalaya, Chamarajapet, Bengaluru - 560 018 
Published at Azim Premji University, Survey No 66, Burugunte Village, Bikkanahalli Main Road, Sarjapura, Bangalore 562125. 
Editors: Ramgopal Vallath, Chitra Ravi & Radha Gopalan 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಥೂಲ್‌ ಸೈನ್‌ | ಜುಲೈ 2023 | 89 


4 Azim Premji 
University 


Anuvada Sampada 
ಅನುವಾದ ಸಂಪದ 


ಅಜೀಂ ಪ್ರೇಮ್‌*ಜ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಂಪನ್ಮೂಲಗಳ ಸಂಗ್ರಹ 


ಇಂದ್ಲಿಷ್‌ನಿಂದ ಕನ್ನಡ ಮತ್ತು ಹಿಂದಿ ಭಾಷೆಗಳಗೆ ಅನುವಾದಗೊಂಡಿರುವ ೭೦೦೦ಕ್ಕೂ ಹೆಚ್ಚು ಉನ್ನತ ಗುಣಮಟ್ಟದ 
ಶೈಕ್ಷಣಿಕ ಸಂಪನ್ಕೂಲಗಳ ಮುಕ್ತ ಮತ್ತು ವಿನೂತನವಾದ ಆನ್‌ಲೈನ್‌ ಸಂಪದ. ವಿಜ್ಞಾನ, ಗಣಿತ, ಸಮಾಜ 
ವಿಜ್ಞಾನ, ಮಾನವಿಕ, ಶಿಕ್ಷಣ ಮತ್ತು ಭಾಷಾ ವಿಷಯಗಳ ಪರಿಕಲ್ಪನೆಗಳು ಮತ್ತು ಚಿಂತನೆಗಳಲ್ಲ ಸಂಪೂರ್ಣವಾಗಿ 
ತೊಡಗಿಸಿಕೊಂಡಿರುವ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಪಾಅನ ಕಣಜ. 


ಕನ್ನಡ ಮತ್ತು ಹಿಂದಿಯಲ್ಲ ಉಚಿತವಾಗಿ ಹಾಗೂ ಮುಕ್ತವಾಗಿ 
ಡೌನ್‌ಲೋಡ್‌ ಮಾಡಿಕೊಳ್ಳಬಹುದಾದ ಶೈಕ್ಷಣಿಕ 
ಸಂಪನ್ಮೂಲಗಳ ಆನ್‌ಲೈನ್‌ ವೆಬ್‌ಸೈಟ್‌. 

* ಪುಸ್ತಕಗಳು ಮತ್ತು ಪುಸ್ತಕದ ಅಧ್ಯಾಯಗಳು 


* ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ನಿಯತಕಾಲಕೆಗಳು ಮತ್ತು 
ಲೆೇಣಉುನಗಳು 


* ಸಂಪಾದಿತ ವಾಚಿಕೆಗಳು ಮತ್ತು ವಿಚಾರಗೋಷ್ಠಿಗಳ ಬರಹಗಳು 


ಅನುವಾದ ಸಂಪದಕ್ಷೆ ಭೇಟ ಕೊಡಿ: 
https://anuvadasampada.azimpremjiuniversity.edu.in/ 


WAVAVAVAYAVAYAV AVY AVLV AVIVA AYAY 


TOO TINT TT TT TT TTT RTT 


IW TA 
ಕಜ [4 ಕ್‌ ಹನ 
822222222922525255555222222255522552555555222529822225555552522225925955255555229222252292259222552222522222222222522255552 
Pd ಕೌನ್‌ ಕೌ, 
ಕತಕ 2292999929999299999259259999999999999229229999922999299992292222559905259979 


"ಕತತ ಕತತ A: ತಕನತ 
"ಕನಕನ ಕೌ 


df 


Azim Premji 
University 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿಯ ಪ್ರಕಟಣೆಗಳು 


ಅಟ್‌ ದೈಟ್‌ KA 
ಜ್ಞಾ೦ಗಲ್ಟ್‌ ; ಪ೦ಡೆರ್‌... 


H s 3 k 
amd dere ne: | Hekpidcrs rige in 


Re ಜೇದ್ಗುಸದ್‌ 


ಐ ವಂಡರ್‌ನ ಹಿಂದಿನ ಸಂಚಿಕೆಗಳನ್ನು ಡೌನ್‌ಲೋಡ್‌ ಮಾಡಬಹುದು 


https://azimpremjiuniversity.edu.in/SitePages/resources-iwonder.aspx 
ನಮ್ಮ ಮಿಂಚಂಚೆ iwonder@apu.edu.in 


ಮುದ್ರಣ ಮತ್ತು ಪ್ರಕಟಣೆ: ಮನೋಜ್‌ ಪಿ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ಫಾರ್‌ ಡೆವಲಪ್‌ಮೆಂಟ್‌ ಪರವಾಗಿ 
ಮುದ್ರಣ: ಲಕ್ಷೀ ಮುದ್ರಣಾಲಯ, ಚಾಮರಾಜಪೇಟೆ, ಬೆಂಗಳೂರು - 56೦ ೦18 


ಪ್ರಕಟಣೆ: ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ, ಸರ್ವೇ ನಂ. 66, ಬುರುಗುಂಟಿ ಗ್ರಾಮ, 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ, ಬೆಂಗಳೂರು - 5621೭25 


ನಿಮ್ಮ ಕೊಳದ 
ಜೊತೆಗಾರರನ್ನು ತಿಳಿಯಿರಿ 


ಕೀಟಗಳು & ಸಂಧಿಪದಿಗಳು 


ಕಾಡಿಸ್‌ ಫ್ಲೈ ಮರಿಗಳು 


ಡೆ ವಿಂಗ್‌ ಜೀರುಂಡೆ 


ಡ್ರಾಗನ್‌ ವೈ ಅಪ್ಪರೆ ಡೈವಿಂಗ್‌ ಜೀರುಂಡೆ ಮರಿಗಳು 


ಕೀಟಗಳು & ಸಂಧಿಪದಿಗಳು 


ನೀರಿನ ದೋಣಿಗಾರ 


ವಾಟರ್‌ ಕ್ರಿಕೆಟ್‌ 


ನೀರಿನ ಚೇಳು 


ವರ್ಲಿಗಿಗ್‌ ಜೀರುಂಡೆ 


ಪ್ರೋಟೋಸೋವಾ ಮತು ಸಣ ಜೀವಿಗಳು 
0 ಗ) 


ಡಯಾಟಮ್‌ ವೋರ್ಟಿಸೆಲಾ ಪಾಂಡೋರಿನ 


KY 
ಮೈಕ್ರಾಸ್ಟೇರಿಯಸ್‌ 


ಪ್ರೋಟೋಸೋವಾ ಮತು ಸಣ ಜೇವಿಗಳು 
0 ಗ) 


ಸ್ನಿರೋಗಿರಾ ಆಸಿಲೇಟೋರಿಯಾ 


ಪ್ರೋಟೋಸೋವಾ ಮತು ಸಣ ಜೇವಿಗಳು 
0 ಗ) 


ವಾಟರ್‌ ಬೇರ್‌ 
(ಟರ್ಡಿಗ್ರೇಡ್‌) 


ಸೈಕ್ಲೋಪ್ಸ್‌ ನೀರು ಸೀಗಡಿ ವಾಟರ್ಥೀ 


ಆಲ್ಲೇ ಮತ್ತು ಇತರೆ ಸೂಕ್ಷಾಣು ಜೀವಿಗಳು 


ಔ “Y 7ಈ Ni 
2 COTO NSS 

ವೋಲ್ವೋಕ್ಸ್‌ ಹೆಮಟೊಕೊಕಸ್‌ ಸ್ಪಿರೋಗೈರಾ 
(ಹಸಿರು) (ಕೆಂಪು ಬಣ್ಣದ) (ಹಸಿರು) 


ಡಿನೋಫ್ಥಾಜೆಲೇಟ್‌ ಡೆಸ್ಮಿಡ್ಸ್‌ 
(ಕೆಂಪು, ಹಸಿರು, (ಹಸಿರು) 
ಕೆಲವು ಬಹುವರ್ಣದ) 


ನೀವು ಕೊಳದ ಎಷ್ಟು 
ಜೊತೆಗಾರರನ್ನು ಹುಡುಕಿದಿರಿ 


ಚಿತ್ರಗಳನ್ನು ಸ್ಕ್ಯಾನ್‌ಗಳು, ಸಾರ್ವಜನಿಕವಾಗಿ ಲಭ್ಯವಿರುವ ಚಿತ್ರಕೃತಿಗಳು 
ಮತ್ತು ಕ್ಲಿಪ್‌ ಆರ್ಟ್‌ ಇಟಿಸಿ ಇವುಗಳಿಂದ ಸಂಗ್ರಹಿಸಲಾಗಿದೆ. 


URL: https://www.biologycorner.com/work- 
sheets/identifypond.html. License: 

This work is licensed under a Creative Commons 
Attribution-NonCommercial-ShareAlike 

4.0 International License. 


ನಾನು ಆಯ್ಲೆ ಮಾಡುತೇನೆ 


ಲೇಖಕಿ: ರೋಹಿಣಿ ಚಿಂತಾ 


vt 


ey 
\l Il il 


| Ty 


ಮಿತ್ತು ತನಗೆ ಪ್ರಿಯವಾದ ಆಲೂಗೆಡ್ಡೆ ಚಿಪ್ಸೃ ಪೊಟ್ಟಣವನ್ನು (ಪ್ಯಾಕನ್ನು) ರನೆ ಹರಿದು ತೆರೆದು, ಟಿಅವಿಷನ್‌ ಆನ್‌ 
ಮಾಡಿದ, ಶಾಲೆಯು ನೀಡಿದ ಯೋಜತ ಕೆಲಸ (ಪ್ರಾಜೆಕ್ಟ್‌) ವನ್ನು ಮಾಡಲು ಕುಆತ. ಅಂತರ್ಜಾಲವನ್ನು ಸ್ವಲ್ಲ ಸಮಯ 
ಜಾಲಾಡಿ, ಕೆಲವು ಪರಿಕಲ್ಪನೆಗಳನ್ನು ಬರೆದುಕೊಂಡ. ಬರೆದುಕೊಂಡದ್ದು ಸಮಾಧಾನ ನೀಡದಕಾರಣ ಹಾಳೆಯನ್ನು 
ಮುದುರಿ ಪಕ್ಷಕ್ಷಿರಿಸಿ, ಮತ್ತೆ ಮೊದಲನಿಂದ ಆರಂಭನಸಿದ. 


ತಾತ ಗೊಣಗಿದರು. 

ಮಿತ್ತು ಅದನ್ನು ನಿರ್ಲಕ್ಷಿಸಿ ತನ್ನ ಕೆಲಸವನ್ನು ಮುಂದುವರೆಸಿದ. ಮುಂದಿನ ಮೂವತ್ತು ನಿಮಿಷಗಳಲ್ಲ ಅವನು ಎರಡು 
ಪ್ಯಾಕೆಟ್‌ ಚಿಪ್ಸ್‌ ತಿಂದು ಮುಗಿಸಿ, 15 ಹಾಳೆಗಳನ್ನು ಉಂಡೆ ಉಂಡೆ ಮಾಡಿದ್ದ. ಟೆಅವಿಷನ್‌ನಲ್ಲ ಮೂರು 
ಚಾನಲ್‌ಗಳನ್ನು ಬದಲಾಯುಸಿದ್ದ. ನಂತರ ಸ್ನೇಹಿತನಿಗೆ ಘೋನ್‌ ಮಾಡಲೆಂದು ತನ್ನು ಅಮ್ಮನ ಮೊಬೈಲ್‌ ಬಳಸಿದ. 
ಈ ಬಾರಿ ತಾತ ಸ್ಪಷ್ಟವಾಗಿ ಕೇಳಸುವಂತೆಯೇ ಗೊಣಗಿದರು. "ಏನಾಯುತು ಮಿತ್ತು?' 

'ಏನು? ನನ್ನು ಸ್ನೇಹಿತ ಏನು ಮಾಡುತ್ತಿದ್ದಾನೆ ಎಂದು ತಿಆಯಲು ಬಯಸುತ್ತಿದ್ದೇನೆ ಅಷ್ಟೆ" ಎನ್ನುತ್ತ ಮಿತ್ತು ಘೋನ್‌ 


ಡಿಸ್‌ಕನೆಕ್ಸ್‌ ಮಾಡಿದ. "ನಾನು ಹೋಂ ವರ್ಕ್‌ ಮಾಡಲು ಪ್ರಯತ್ನಿಸುತ್ತಿದ್ದೇನೆ. ಸಹಾಯ ಮಾಡು, ಗೊಣಗಖೇಡ'" 
ಎಂದು ಕೇಆಕೊಂಡ ಮಿತ್ಸು. 


"ಇಷ್ಟೊಂದು ಹಾಳೆಗಳನ್ನು ಮುದುರಿ ಇಷ್ಟೆಲ್ಲ ಕಸ ಮಾಡಬೇಕಾಗಿತ್ತೇನು? ಕೆಲಸ ಮಾಡುವಾಗ ಟಿಅವಿಷನ್‌ ನೋಡುವ 
ಅವಶ್ಯಕತೆ ಇದೆಯೇನು?' ತಾತ ಚುರುಕಾಗಿ ಗದರಿದರು. "ನೀನು ನಿನ್ನ ಸಮಯವನ್ನು ವ್ಯರ್ಥಗೊಳಸುತ್ತಿರುವೆ. 
ಜಾಗತಿಕ ತಾಪ ವರ್ಧನೆ ಹೆಚ್ಚಿಸುತ್ತಿರುವೆ ಹಾಗೂ ನಿನ್ನ ಇಂಗಾಲದ ಹೆಜ್ಜೆ ಗುರುತನ್ನು ಹೆಚ್ಚಿಸುತ್ತಿರುವ." 

ಮಿತ್ತು ಏನೋ ಹೇಳಲು ಬಾಲು ತೆರೆದವನುಥಟ್ಟನೆ ಸುಮ್ಮನಾದ. 


"ಎಂತಹ ಜಾಗತಿಕ ತಾಪಮಾನ? ಯಾವ ಕಪ್ಪು ಹೆಜ್ಜೆ ಗುರುತುಗಳು” ಎಂದ ಮಿತ್ತು ನೆಲದ ಕಡೆಗೆ ದೃಷ್ಟಿ ಹರಿಸುತ್ತಾ 
'ಪಚ್ಛವಾಗಿಯೇ ಇದೆಯಲ್ಲ!” ಎಂದ. 


'ನಾನು ಹೇಳದ್ದು ಇಂಗಾಲದ ಹೆಜ್ಜೆಗುರುತು. ಕಪ್ಪು ಹೆಜ್ಜೆಗುರುತಲ್ಲ. ನಿನ್ನ ಪ್ರತಿಚಟುವಟಕೆಯಕಾರಣದಿಂದ ಹೊರಮೊಮ್ಮಿ 
ವಾತಾವರಣಕ್ಕೆ ಸೇರುವಇಂಗಾಲಾಮ್ಲದ ಪ್ರಮಾಣವೇ ನಿನ್ನಇಂಗಾಲದ ಹೆಜ್ಜೆಗುರುತುಆಗುತ್ತದೆ" ವಿವರಿಸಿದರು ತಾತ. 


"ನನಗೆ ಅರ್ಥವಾಗಲಲ್ಲ' ಗೊಂದಲದದನಿಯಲ್ಲ ನುಡಿದ ಮಿತ್ತು. 


"ಸರಿ. ವಿವರಿಸುತ್ತೇನೆ. ಈ ಮುದುರಿರುವ ಹಾಳೆಗಳನ್ನು 
ನೋಡು. ಇವು ಎಲ್ಪಿಂದ ಬರುತ್ತವೆ?” 


"ಮರಗಳಂ೦ದ ಅಲ್ಲವೆ?” ಉತ್ತರಿಸಿದ ಮಿತ್ತು. 

"ಹೌದು. ಮೊದಲನೆಯದಾಗಿ ಮರಗಳ ಕಡಿತ, ಕಾಡುಗಳ 
ನಿರ್ನಾಮ. ಮರಗಳು ಕಡಿಮೆಯಾದಷ್ಟೂ. 
ಇಂಗಾಲಾಮ್ಲವನ್ನು ಹೀರಿಕೊಳ್ಳದಿರುವ ಕಾರಣ 
ವಾತಾವರಣದಲ್ಲ ಇಂಗಾಲಾಮ್ಲವು ಹೆಚ್ಚಾಗುತ್ತದೆ. ದ್ಯುತಿ 
ಸಂಶ್ಲೇಷಣೆ (ಹೋಟೋಸಿಂಥೆಸಿಸ್‌) ನೆನಪಿದೆಯೇನು?” 


ಮಿತ್ತು ತಲೆಯಾಡಿಸಿದ. 


ತಾತ ಮುಂದುವರೆಸುತ್ತಾ "ಎರಡನೆಯ ಅಂಶ; ಕಡಿದ 
ಮರಗಳನ್ನು ವಾಹನಗಳಲ್ಪ್ಲ ಕಾರ್ಬಾನೆಗೆ ಸಾಗಿಸುವುದು. 
ಪಾಹನಗಳು ಚಲಅಸಲು ಪಳೆಯುಳಆಕೆಗಳ೦ದ ದೊರೆತ 
ಇಂಧನಗಳಾದ ಪೆಟ್ರೋಲ್‌, ಡೀಸೆಲ್‌ ಮುಂತಾದವನ್ನು 
ಬಳಸಲಾಗುತ್ತವೆ. ಪಕೆಯುಳಕೆ ಇಂಧನವನ್ನು ಬಐಕಸಿದಾಗ 
ಉತ್ಪಾದನೆಯಾಗುವ ಇಂಗಾಲಾಮ್ಲವು ವಾತಾವರಣವನ್ನು 
ಸೇರುತ್ತದೆ. ಮೂರನೆಯ ಅಂಶ; ಆವಿ(ಹಬೆ) ಮತ್ತು 
ವಿದ್ಯುತ್‌ ಬಳಸಿ ಮರವನ್ನುಕಾಗದ ಮಾಡುವ ಮೆದು 
ಪದಾರ್ಥ()ವಾಗಿ ಸಂಸ್ಥರಿಸಲಾಗುತ್ತದೆ. ಆಮೇಲೆ ತಿರುಳು 
ಮತ್ತು ಸಿದ್ಧಗೊಂಡ ಕಾಗದದ ಉತ್ತನ್ನಗಳನ್ನು ವಾಹನಗಳಲ್ಲ 
ಸಾಗಿಸಲಾಗುತ್ತದೆ. ಇಲ್ಲ ಮತ್ತೆ ಇಂಗಾಲಾಮ್ಲವು 
ಜಡುಗಡೆಯಾಗುತ್ತದೆ.” 


"ಸಾಕು ತಾತ” ಮಿತ್ತು ಇದ್ದಕ್ಕಿದ್ದಂತೆ ನುಡಿದ. "ನನ್ನ ತಲೆ 
ಸುತ್ತುತ್ತಿದೆ. ಇಂಗಾಲಾಮ್ಲದ ಬದ್ದೆ ಇಷ್ಟೊಂದು ಮಾತೇಕೆ? 
ಪ್ರತಿ ಉಸಿರಿನಲ್ಲೂ ಕೊಂಚ ಇಂಗಾಲಾಮ್ಲವನ್ನು ನಾನು 
ಹೊರಬಡುತ್ತಲೇ ಇರುತ್ತೇನಲ್ಲ!” 


'ಹೌದು' ನುಡಿದರು ತಾತ. "ಬದುಕಿರಲು ನಾವೆಲ್ಲರೂ ಹಾಗೆ 
ಮಾಡುತ್ತೇವೆ. ಆಮ್ಲಜನಕವನ್ನು ಒಳಗೆಳೆದುಕೊಂಡು 
ಇಂಗಾಲಾಮ್ಲವನ್ನು ಹೊರಜಡುತ್ತೇವೆ. ನಾನು ಅದರ ಬಧ್ಣೆ 
ಹೇಳುತ್ತಿಲ್ಲ. ನಾವೆಲ್ಲರೂ ಸೇರಿ ವಾತಾವರಣಕ್ಕೆ ಹೆಚ್ಚುವರಿ 
ಇಂಗಾಲಾಮ್ಲವನ್ನು ಸೇರಿಸುತ್ತಿರಬಹುದಾದುದರ ಬಣ್ಣ 
ಹೇಳುತ್ತಿದ್ದೇನೆ. ಈ ಹೆಚ್ಚುವರಿ ಇಂಗಾಲಾಮ್ಲವೇ ಅಪಾಯಕಾರಿ." 


'ಓಹೋ' ಮಿತ್ತು ನಿಧಾನವಾಗಿ ನುಡಿದ. 'ಕಾಗದ ತಯಾರಿಕೆಯು 
ವಾತಾವರಣಕ್ಕೆ ಹೆಚ್ಚುವರಿ ಇಂಗಾಲಾಮ್ಲವನ್ನು ಬಡುಗಡೆ 
ಮಾಡುವುದೇನು?” 


"ಹೌದು” ಎಂದರು ತಾತ. "ಕಾಗದವನ್ನು ವ್ಯರ್ಥಗೊಳಸುವುದರಿಂದ 
ನೀನು ಮತ್ತಷ್ಟು ಇಂಗಾಲಾಮ್ಲವನ್ನು ಜಡುಗಡೆ ಮಾಡುತ್ತಿರುವೆ.” 


"ಆದರೆ ನನ್ನು ಇಂಗಾಲದ ಹೆಜ್ಜೆ ಗುರುತು ಜಾಗತಿಕ ತಾಪವರ್ಧನೆಗೆ 
ಹೇಗೆ ಕಾರಣವಾಗುತ್ತದೆ?” 


'ನೀನು ನಮ್ಮ ತೋಟದಲ್ಪರುವ ಹಸಿರು ಗೃಹ(ದ್ರೀನ್‌ ಹೌಸ್‌) 
ಅನ್ನು ಗಮಸಿಸಿರುವೆಯೇನು?' ಕೇಆದರು ತಾತ. 


"ಹೂಂ! ತೋಟದಲ್ಪರುವ ಗಾಜನ ಕೊಠಡಿತಾನೆ? ಅಮ್ಮ ಸೊಪ್ಪು 
ತರಕಾರಿಗಳನ್ನು ಬೆಳೆಯುವುದು ಅಲ್ಪ್ಲಯೇ.” 


"ಹೌದು. ಆದರೆ ಆ ಕೊಠಡಿಗೆಗಾಜನ ಗೋಡೆಗಳು ಮತ್ತು ಗಾಜನ 
ಛಾವಣಿ ಇರುವುದು ಏಕೆಂದು ಗೊತ್ತೇನು?" 


"ಯಾಕೆ?' 


'ಆ ಕೊಠಡಿಯಲ್ಲ ಬೆಳೆಯುತ್ತಿರುವ ಸಸ್ಯಗಳು ನೀರಿನ ಆವಿ ಮತ್ತು 
ಇಂಗಾಲಾಮ್ಲಗಳನ್ನು ಹೊರಹೊಮ್ಮಿಸುತ್ತವೆ. ಅವು ಆ 
ಕೊಠಡಿಯಲ್ಲಯೇ ಬಂಧಿತವಾಗಿ ಉಆಯುತ್ತವೆ. ಈ ಅನಿಲಗಳು 
ಸೂರ್ಯನಿಂದ ಶಾಬವನ್ನು ಸೆಳೆದುಕೊಂಡು ಕೊಠಡಿಯನ್ನು ಬೆಚ್ಚಗೆ 
ಇರಿಸುತ್ತವೆ. ಆದ್ದರಿಂದಲೇ ನಾವು ಇಂಗಾಲಾಮ್ಲ ಮತ್ತು ನೀರಿನ 
ಆವಿಗಳನ್ನು ಹಸಿರು ಗೃಹದ ಅನಿಲಗಳು (ಜಹೆಚ್‌ಜ) ಎಂದು 
ಕರೆಯುತ್ತೇವೆ.” 


'ಅದಕ್ಸೂ ಜಾಗತಿಕ ತಾಪಮಾನ ಏರುವುದಕ್ಲೂ ಏನು ಸಂಬ ಧ?' ಮಿತ್ತು ಗೊಂದಲಕ್ಕೀಡಾಗಿದ್ದ. 


"ಹಪಿರು ಗೃಹವು ಒಂದು ಪುಟ್ಟ ಭೂಮಿ ಇದ್ದಂತೆ” ಹೇಆದರು ತಾತ. 'ಭೂಮಿಯು ಸೂರ್ಯನಿಂದ ಶಾಖವನ್ನು 
ಹೀರಿಕೊಳ್ತುತ್ತದೆ.” 


'ಅದು ಗೊತ್ತು...!' ತಾತನ ಮಾತನ್ನು ಮಧ್ಯದಲ್ಲೇ ತಡೆದ ಮಿತ್ತು. 'ಹಾಗೆ ಹೀರಿದ ಶಾಬದಲ್ಲ ಕೊಂಚ ಅಂಶವು ನಮ್ಮ 
ಭೂಮಿ ಮತ್ತು ಸಮುದ್ರಗಳನ್ನು ಬೆಚ್ಚಗೆ ಇಡುತ್ತದೆ. ಮಿಕ್ಕ ಅಂಶವು ವಾತಾವರಣಕ್ಷೆ ಪ್ರತಿಫಲನವಾಗಿ ಸೇರಿಕೊಳ್ಳುತ್ತದೆ” 
ಮಿತ್ತು ನಿರೀಕ್ಷೆಯ ದೃಷ್ಟಿಬುಂದ ತಾತನತ್ತ ನೋಡಿದ. 


ತಾತ ಮುಗುಳ್ನಗುತ್ತಾ "ಸರಿಯಾಗಿ ಹೇಆದೆ. ಆದರೆ ಭೂಮಿಯ ಮೇಲ್ಭಾಗದಲ್ಲರುವ ವಾತಾವರಣದಲ್ಲ ಇರುವ ನೀರಿನ 
ಆವಿ ಮತ್ತು ಇಂಗಾಲಾಮ್ಲಗಳು ಹೊದಿಕೆಯಂತಹ ಒಂದು ರಕ್ಷಣಾ ಪದರವನ್ನು ನಿರ್ಮಿಸುತ್ತವೆ. ಅವು ಪ್ರತಿಫಅತ ಶಾಖದ 
ಕೊಂಚ ಅಂಶವನ್ನು ತಡೆಹಿಡಿಯುತ್ತವೆ. ಹೀಗಾಗಿ ಭೂಮಿಯು ಬೆಚ್ಚಗೆ ಇರುತ್ತದೆ." 


"ಆದರೆ ಹಾಗೆ ತಡೆಹಿಡಿದ ಶಾಖವು ಭೂಮಿಯ ಮೇಲಅನ ಜೀವಿಗಳಗೆ ಅಧಾರ ಆಗುವುದಿಲ್ಲವೆ?” ಕೇಆದ ಮಿತ್ತು. 


'ಆಗುತ್ತದೆ ಮಿತ್ತು. ಹಸಿರು ಗೃಹದಲ್ಲ ಇರುವ ಶಾಖವು ಸಸ್ಯಗಳ ಬೆಳವಣಿಗೆಗೆ ನೆರವಾಗುವಂತೆಯೇ ಇದು ಸಹ 
ನೆರವಾಗುತ್ತದೆ. ಆದರೆ ವಾತಾವರಣದಲ್ಲ ಇಂಗಾಲಾಮ್ಲ ಮತ್ತು ನೀರಿನ ಆವಿಯ ಸಾಂದ್ರತೆ ಹೆಚ್ಚಿದಂತೆ ಮತ್ತಷ್ಟು ಶಾಖವು 
ಹಿಡಿದಿಡಲ್ಲಡುತ್ತದೆ. ಇದರಿಂದ ಜಾಗತಿಕ ಮಟ್ಟದಲ್ಲ ಶಾಖವು ಹೆಚ್ಚುತ್ತದೆ. ವಾತಾವರಣದಲ್ಲ ಈ ಅನಿಲಗಳ ಸಾಂದ್ರತೆಯು 
ನಮಗೆ ತಿಆದಂತೆ ಇರುವ ಅವುಗಳ ಸ್ವಾಭಾವಿಕ ಮಿತಿಯನ್ನು ಮೀರುತ್ತಾ ಸಾಗಿದಂತೆ ಅವು ಭೂಮಿಯ ಮೇಲ್ಮೈಯನ್ನು 
ಬಹಳ ಬಸಿ ಮಾಡಿಬಡುತ್ತವೆ. ಎಷ್ಟು ಬಅಸಿಯೆಂದರೆ, ಆ ಶಾಖಕ್ಕೆ ಭೂಮಿಯ ವಾತಾವರಣ ಬದಲಾಗಲು 
ಆರಂಭವಾಗುತ್ತದೆ.” 


"ಅದು ಸ್ವಾಭಾವಿಕವಲ್ಲವೆ?' ಕೇಳದ ಮಿತ್ತು. ಕೊಂಚ ಸಮಯದ ನಂತರ, 'ವಾತಾವರಣದ ಬದಲಾವಣೆಯುಂದ 
ನನಗೇನೂ ತೊಂದರೆಯುಲ್ಲ. ನನಗೆ ಬೆಚ್ಚನೆಯ ವಾತಾವರಣ ಇಷ್ಟ" ಎಂದ. 


"ಹೌದು ಮಿತ್ತು, ಠ ವಾತಾವರಣದಲ್ಲನ ಬದಲಾವಣೆಯ ಆವರ್ತವು ಸ್ತಾಭಾವಿಕವಾದದ್ದೇ' ತಾತ ನಗುತ್ತಾ ನುಡಿದರು, 
'ಆದರೆ ನಮ್ಮ ಚಟುವಟಕೆಗಳ ತೀವ್ರತೆಬಂದ ಆ ಪ್ರಕ್ರಿಯೆಯನ್ನು ತ್ವರಿತಗೊಳಸುತ್ತಿದ್ದೇವೆ. ಉದಾಹರಣೆಗೆ, 
ಹಸಿರುಗೃಹದಲ್ಲ ಸಸ್ಯಗಳು ತಾವು ಈಗ ಪಡೆಯುತ್ತಿರುವ ಶಾಖವನ್ನು ಇಷ್ಟ ಪಡುತ್ತವೆ. ಆದರೆ ಹಸಿರುಗೃಹದ ಶಾಖ ಪದೇ 
ಪದೇಏರುತ್ತಲೇ ಹೋದರೆ ಸಸ್ಯಗಳ ಗತಿ ಏನಾಗಬಹುದೆಂದು ಕಲ್ಪನೆ ಮಾಡಿಕೊಳ್ಳಬಲ್ಲೆಯ? ಈಗ ನಾವು ಕಾಣುತ್ತಿರುವ 
ವಾತಾವರಣ ಬದಲಾವಣಿಯೂ ಅದೇ ತರಹದ್ದೇ. ನಮಗೆ ಅಭ್ಯಾಸವಾಗಿರುವ ತಾಪಕ್ಕೂ ಅದಕ್ಕೂ ವ್ಯತ್ಯಾಸವಿದೆ. ಈಗಿನ 
ಸರಾಸರಿ ಜಾಗತಿಕ ತಾಪಮಾನವು ಕಳೆದ ಮಂಜು ಯುಗದಲ್ಪ್ಲ ಇದ್ದುದಕ್ಷಿಂತ 4-5 ಡಿರ್ರಿ ಸೆಲ್ಲಯಸ್‌ನಷ್ಟು ಹೆಚ್ಚಿದೆ. 
ವಾತಾವರಣವು ಬದಲಾದಂತೆ. ಬೇಸಿಗೆಗಳು ತಡೆಯಲಾರದಷ್ಟು ಬಸಿಯಾಗುತ್ತವೆ. 2೦16ರ ಬೇಗೆಗಿಂತ ಹೆಚ್ಚಾಗುತ್ತವೆ." 


"ಠವರೆಗಿನ ಅತಿ ತಾಪಮಾನದ ವರ್ಷವದು ಎಂದ ಮಿತ್ತು ದಿನ ಪತ್ರಿಕೆಗಕಲ್ಲ ತಾನು ಓದಿದ್ದ ಶೀರ್ಷಿಕೆಗಳನ್ನು 
ನೆನೆಯುತ್ತಾ. 

"ಹೌದು. ಮಿತ್ತು. ಆ ವರ್ಷ ಭಾರತದಲ್ಲ 2೦,೦೦೦ ಕ್ಲೂ ಹೆಚ್ಚು ಜನರು ಶಾಖ ತಡೆಯಲಾರದೆ ಮರಣ ಹೊಂದಿದ್ದರು 
ನೆನಪಿದೆಯೆ? ಶಾಖ ಹೆಚ್ಚಾದಾಗ ಹಾಗೆಯೇ ಆಗುವುದು. ಭೂಮಿ ಒಣಗಿ ಹೋಗುತ್ತದೆ. ಸೀರು ದುರ್ಲಭವಾಗುತ್ತದೆ” 
ತಾತ ಮಾತಿಗೆ ಅಲ್ಲವಿರಾಮ ನೀಡಿದರು. 


ಮಿತ್ತು ನಡುಗಿದ. 


"ಅಷ್ಟೇ ಅಲ್ಲ ಮಿತ್ತು. ವಾತಾವರಣದ ಬದಲಾವಣೆಯು ಮುಕಾ, ಕೋವಿಡ್‌-1೨ರಂತಹ ಸಾಂಕ್ರಾಮಿಕ ರೋಗಗಳ 
ಹರಡುವಿಕೆಯನ್ನೂ ಹೆಚ್ಚಿಸಬಹುದು. ತಂಪಾದ ಜಾಗಗಳಗೆ ವಲಸೆ ಹೋಗದಿರುವ ಪ್ರಾಣಿಗಳು ಸರ್ವನಾಶವಾಗಬಹುದು. 
ತಂಪಾದ ಜಾಗಗಳಗೆ ವಲಸೆ ಹೋಗುವ ಪ್ರಾಣಿಗಳು ಕ್ರಿಮಿಕೀಟಗಳು. ತಮ್ಮನ್ನು ಬೇಟಿಯಾಡುವ ಪ್ರಾಣಿಗಳು ಮತ್ತು 
ಪ್ರತಿಸ್ಪರ್ಧಿ ಪ್ರಾಣಿಗಳ೦ಂದ ತೊಂದರೆಗಳನ್ನು ಎದುರಿಸಬಹುದು. ಅವು ಎಲ್ಲದ್ದವೋ ಅಲ್ಲಯೇ ಇದ್ದರೆ ಇವೆಲ್ಲ 
ತೊಂದರೆಗಳನ್ನು ಅವು ಎದು ರಿಸಬೇಕಾದ ಅಗತ್ಯವಿರುವುದಿಲ್ಲ. "ಮತ್ತೆ?" ಕೇಅದ ಮಿತ್ತು. 


ಮತ್ತ ವಿವಿಧ ಜಾತಿಯ ಜೀವಿಗಳು ಪರಪ್ಪರ ಹೇಗೆ ನಡೆದುಕೊಳ್ಳುತ್ತವೆ ಎನ್ನುವುದೂ ಬದಲಾಗುತ್ತದೆ. ಉದಾಹರಣೆಗೆ 

ಸ್‌ ಮರಗಳ ಮೇಲೆ ತೊಗಟಿ ರೆಕ್ಕೆಹುಳಗಳು (ಬಾರ್ಕ್‌ ಜೀಟಲ್ಸ್‌) ಸ ಸಾಮಾನ್ಯವಾಗಿ ದಾಆ ಮಾಡುವುದಿಲ್ಲ. ಆದರೆ 
ದ ವಾತಾವರಣವು ಮರದ ನೈಸ ಸರ್ಗಿಕ ರಕ್ಷಣಾಂಶಗಳನ್ನು ದುರ್ಬಲಗೊಳಸಿ, ಮತ್ತು ತೊಗಟೆ ರೆಕ್ಕೆಹುಳಗಳು 
ಅತಿಕಡಿಮೆ ಸಮಯದಲ್ಲ ಅತಿ ಹೆಚ್ಚು ಸಂಖ್ಯೆಯಾಗಿ ವರ್ಧಿಸಿ ಶೀಘ್ರವೇ ವಿಸೃತವಾಗಿ ಹರಡಿಕೊಂಡಿತು. ಪರಿಣಾಮವಾಗಿ 
ಈ ರೆಕ್ಕೆಹುಳಗಳು ಅಲಾಸ್ಥಾದಲ್ಲ ನಾಲ್ಲು ಮಿಅಯನ್‌ ಎಕರೆಗಳಷ್ಟು ವಿಸ್ತೀರ್ಣದಲ್ಲ ಬೆಳೆದಿದ್ದ ಅಷ್ಟೂ ಸ್ವೂಸ್‌ ಮರಗಳನ್ನು 
ನಾಶಗೊಳಸಿದವು!” 


'ಅಯ್ಯೋ! ಮರಗಳು ಕಡಿಮೆಯಾದವೆಂದರೆ ವಾತಾವರಣದಲ್ಲ ಹೆಚ್ಚು ಇಂಗಾಲಾಮ್ಲ ಎಂದೇ ಅರ್ಥ ಅಲ್ಲವೆ?' ಕೇಆದ 
ಮಿತು. 


ತಾತ ಹೌದೆಂದು ತಲೆಯಾಡಿಸಿದರು. "ಇದು ಭೂಮಿಯ ಸರಾಸರಿ ತಾಪಮಾನವನ್ನು ಮತ್ತಷ್ಟು ಹೆಚ್ಚಲು ಕಾರಣವಾಗುತ್ತದೆ 
ಮತ್ತು ವಾತಾವರಣದ ಬದಲಾವಣೆಯನ್ನು ವೇಗಗೊಳಸುತ್ತದೆ. ನೋಡಿದೆಯಾ? ಇದೊಂದು ವಿಷವರ್ತುಲ.' 


'ಅಷ್ಟೊ೦ದು ಶಾಖ ಹೆಚ್ಚಾದರೆ ನಾವು ಏರ್‌ ಕಂಡೀಷನರ್‌ಗಳನ್ನು ಚಾಲೂ ಮಾಡಿಕೊಳ್ಳಬಹುದೆ?' ತನ್ನದೇ ವಾದವನ್ನು 
ಮುಂದುವರೆಸಿದ ಮಿತ್ತು. 


"ಓಹ್‌ ಮಿತ್ತು!" ತಾತ ಅನುಕಂಪದ ದನಿಯಲ್ಲ ನುಡಿದರು. "ಚಾಲೂ ಮಾಡಲು ಏನೇನೂ ಉಳದಿರುವುದಿಲ್ಲ. ತಾಪಮಾನ 
ಹೆಚ್ಚದಂತೆ ಹಿಮಗೆಡ್ಡೆಗಳು ಬೇಗನೆ ಕರಗಿಬಡುತ್ತವೆ. ಹೀಗೆ ಕರಗಿದ ಹಿಮಗೆಡ್ಡೆಗಳು ಮಿಅಲಯನ್‌ಗಟ್ಟಲೆ ಜನರಿಗೆ 
ಆಧಾರವಾಗಿರುವ ತಿಆನೀರಿನ ಮೂಲಗಳನ್ನು ಇಲ್ಲವಾಗಿಸಿಬಡುತ್ತವೆ. ಆಗ ಬಹುತೇಕ ಜನರಿಗೆ ಕುಡಿಯುವ ನೀರು, 
ವಿದ್ಯುತ್‌ ಎರಡೂ ದೊರಕುವುದಿಲ್ಲ.” 


"ನೀರಿಲ್ಲದಿದ್ದರೆ ನಮಗೆ ಹಸಿರು ಗೃಹವಾಗಲ, ತೋಟವಾಗಲ ಇರುವುದಿಲ್ಲ. ನಮ್ಮ ತೋಟದ ಮಾಲಗೆ ಕೆಲಸವೇ 
ಇರುವುದಿಲ್ಲ!" ಉದ್ದರಿಸಿದ ಮಿತ್ತು. 


'ವಸ್ತು 
ಸಹ” 


ತಿ ಹೀಗೆಯೇ ಮುಂದುವರಿದರೆ ನಾವು ನಮ್ಮ ಮನೆಗಳನ್ನು ಬಟ್ಟು ಹೋಗಬೇಕಾಗಬಹುದು. ನಮ್ಮ ದೇಶವನ್ನೂ 


ಸ್ಥಿತಿ 
ಹೇಆದರು ತಾತ. 


'ಆದರೆ ನಾವು ಕಲ್ಪದ್ದಲನ್ನು ಸುಟ್ಟು ವಿದ್ಯುತ್‌ ಪಡೆಯಬಹುದಲ್ಲವೆ?' 


ಆಟ 


Wid oi sik 


a _— 


AS 


'ಹೌದು, ಪಡೆಯಬಹುದು' ನುಡಿದರುತಾತ, 'ಆದರೆಕಲ್ಲದ್ದಲನ್ನು ಸುಟ್ಟು ವಿದ್ಯುತ್‌ ಉತ್ಪಾದನೆ ಮಾಡುವಾಗ ಮತ್ತಷ್ಟು 
ಇಂಗಾಲಾಮ್ಲವು ವಾತಾವರಣವನ್ನು ಸೇರುತ್ತದೆ. ಜಾಗತಿಕ ತಾಪಮಾನವು ಕೇವಲ ಕೆಲವೇ ಡಿಗ್ರಿಗಳಷ್ಟು ಹೆಚ್ಚಿದರೂ 
ಧ್ರುವಗಳಲ್ಪರುವ ಹಿಮಪದರವು ಕರಗಿಬಡುತ್ತದೆ. ಆಗ ಆರ್ತಿಕ್ಸೂ ಇಲ್ಲ, ಅಂಬಾರ್ಕಿಕ್ಲೂ ಇಲ್ಲ!' 


'ಏನು? ಹಾಗೇನಾದರೂ ಆದರೆ ಹಿಮಕರಡಿಯೂ ಇರುವುದಿಲ್ಲ. ಅಲ್ಲದೆ ಪೆಂದ್ದಿನ್‌ಗಳೂ ಇರುವುದಿಲ್ಲ!" ಮಿತ್ತು ದಿದ್ದಮೆಯುಂದ 
ನುಡಿದ. ಅವನ ಮನದಲ ಕೆಲವು ದಿನಗಳ ಹಿಂದೆತಾನು ಟೆಅವಿಷನ್ನಿನಲ್ಪ ಕಂಡ ವನ್ಯಮೃಗಗಳ ಕಾರ್ಯಕ್ರಮದ ನೆನಪೊಂದು 
ಹಾದು ಹೋಲುತು. 


'ಹಿಮಕರಡಿಯೂ ಇರುವುದಿಲ್ಲ, ಪೆಂದ್ದಿನ್ನೂ ಇರುವುದಿಲ್ಲ. ನಾವೂ ಇರುವುದಿಲ್ಲ! ಹೇಳದರು ತಾತ. 
'ನಾವೂ ಇರುವುದಿಲ್ಲವೆ?' ಮಿತ್ತು ನಡುಗಿಹೋದ. 


'ನಾವೂ ಇರುವುದಿಲ್ಲ" ತಾತ ವಿಷಾದದಿಂದ ನುಡಿದರು. ತಾವು ಹೇಳದುದು ಮಿತ್ತುವಿನ ಮನಸ್ಸಿಗೆ ನಾಟುವುದಕ್ಕೆ ಕೊಂಚ 
ಸಮಯ ನೀಡಿ ನಂತರ ಮುಂದುವರೆಸಿದರು. "ಏಕೆಂದರೆ ಕರಗಿದ ಹಿಮವೆಲ್ಲ ನಮ್ಯ ಸಮುದ್ರಗಳನ್ನು ಪ್ರವೇಶಿಸುತ್ತದೆ. 
ಸಮುದಮಟ್ಟವು ಏರಿ ಕರಾವಳ ಪ್ರದೇಶಗಳಲ್ಲ ಪ್ರವಾಹ ಏಳುತ್ತದೆ. ನೀರನ್ನು ಬಟ್ಟದ್ದಾಗ ಬಕೆಬ್‌ನಿಂದ ನೀರು ಹೊರ 
ಹರಿಯುವಂತೆಯೇ ಇಲ್ಪ್ಲಯೂ ನೀರು ಎಲ್ಲೆಡೆಗೆ ಹರಿಯತೊಡಗುತ್ತದೆ. ಬಕೆಟ್‌ ನೀರು ಹೊರಹರಿವುದಕ್ಕೂ. ಸಮುದದ 
ನೀರುಚಿಮ್ಮಿ ಬರುವುದಕ್ಲೂ ಒಂದೇ ವ್ಯತ್ಯಾಸವೆಂದರೆ ಸಮುದ್ರದ ನೀರು ನುಗ್ಗಿದ ಜಾಗಗಳಲ್ಲ ನಾವು ವಾಸಿಸುತ್ತಿರುತ್ತೇವೆ. 
ಪ್ರವಾಹವು ಸಸ್ಯಗಳು. ಪ್ರಾಣಿಗಳು. ಆಸ್ತಿಪಾಸ್ತಿ, ಜಮೀನುಗಳು ಮತ್ತು ಮನುಷ್ಯರನ್ನೂ ಧ್ವಂಸ ಮಾಡಿಬಡುತ್ತದೆ." 


'ಸರಿ' ಮಿತ್ತು ಫ್ಟೈರ್ಯದಿಂದ ನುಡಿದ, 'ನಾನು ಇನ್ನು ಮುಂದೆ ಕಾಗದವನ್ನು ಹಾಳು ಮಾಡುವುದಿಲ್ಲ. ಇದರಿಂದ ವಾತಾವರಣ 
ಬದಲಾಗುವುದು ನಿಲ್ಲುವುದೇನು?' 


"ಕಾಗದ ಹಾಳು ಮಾಡುವುದು ಮತ್ತು ಪಳೆಯುಕೆಗಳ ಇಂಧನವನ್ನು ಕಾಗದ ಮತ್ತು ಕಾಗದದ ಉತ್ಪನ್ನಗಳ 
ಸಾಗಾಣಿಕೆಕಾಗಿ ಬಳಸುವುದು ವಾತಾವರಣದ ಬದಲಾವಣೆಯನ್ನು ಶೀಘ್ರಗೊಆಸುವ ಚಟುವಟಕೆಗಳ ಪೈಕಿ ಕೆಲವು 
ಉದಾಹರಣಿಗಳಷ್ಟೆ ಮಿತ್ತು” ಎಂದರು ತಾತ, 'ವಿದ್ಯತ್‌ಉತ್ತಾದನೆ. ಕೈಗಾರಿಕೆ ಮತ್ತು ವಾಹನಗಳು ಹೊರಡಿಸುವ 
ಮಾಲನ್ಯ, ಕೃಷಿಗಾಗಿ ಅರಣ್ಯವನ್ನು ನಾಶ ಮಾಡುವಿಕೆಯಂತಹ ಬೃಹತ್‌ ಪ್ರಮಾಣದ ಚಟುವಟಕೆಗಳು ಈ ಬದಲಾವಣೆಗೆ 
ಹೆಚ್ಚನಕೊಡುಗೆ ನೀಡುತ್ತವೆ.” 


'ನಾವು ಇಂಗಾಲದ ಹೆಜ್ಜೆಗುರುತುಗಳನ್ನು ಹೇಗೆ ಕಡಿಮೆ ಮಾಡಬಹುದುತಾತ?' ಕೇಳದ ಮಿತ್ತು. "ಪರಿಸ್ಥಿತಿಯು 
ವಿಕೋಪಕ್ಕೆ ಹೋಗದಂತೆ ಬದಲಾವಣಿತರಲು ನಾನು ಏನು ಮಾಡಬಹುದು?” 


"ಹೇಗೆ?" ಪ್ರಶ್ನಿಸಿದರು ತಾತ. 


"ನಾನು ಶಾಲೆಗೆ ಸ್ಯಕಲ್‌ನಲ್ಲ ಹೋಗುತ್ತೇನೆ ತಾತ' ಮಿತ್ತು ನುಡಿದ, 'ಮತ್ತೆ ವಾರದಲ್ಲ ಕೆಲವು ದಿನಗಳು ನಾನು 
ಯಂತ್ರೋಪಕರಣಗಳನ್ನು ಬಳಸುವುದಿಲ್ಲ. ಒ೦ದು ದಿನ ಟೆಅವಿಷನ್‌ ನೋಡುವುದಿಲ್ಲ. ಒಂದು ದಿನ ಮೊಬೈಲ್‌ 
ಬಳಸುವುದಿಲ್ಲ!” 


'ಅದು ಒಳ್ಳೆಯ ಆರಂಭ ಮಿತ್ತು" ತಾತ ನಗೆಯ ಸುಳವೂ ಇಲ್ಲದೆ ಮಿತ್ತುವಿನತ್ತ ನೋಡುತ್ತಾ ನುಡಿದರು, "ಆದರೆ ಹಾಗೆ 
ಮಾಡಿದರೆ ನೀನು ಏನನ್ನು ಬಡುತ್ತೀಯೆಎಂದು ನಿನಗೆ ತಿಆದಿದೆಯೆ?' 


'ಏನನ್ನು?' ಭಯದಿಂದಲೇ ಕೇಆದ ಮಿತ್ತು. 


"ವಾತಾವರಣದ ಮೇಲೆ ಒಂ೦ದುಧನಾತ್ಕಕ ಪರಿಣಾಮ. ನಿನ್ನಇ೦ಗಾಲದ ಕೈಗುರುತುಗಳು!' ತಾತ ನಗುತ್ತಾ ನುಡಿದರು. 
ಮಿತ್ತು ಸಂತೋಷದಿಂದ ಜಗಿದ. ಕೂಡಲೆ ಟೆಅವಿಷನ್ನನ್ನು ಆಫ್‌ ಮಾಡಿದ. ಮುದುರಿ ಉಂಡೆಕಟ್ಟ ಎಸೆದಿದ್ದ 
ಕಾಗದಗಳನ್ನು ಎತ್ತಿಕೊಂಡು ಅವುಗಳ ಸುಕ್ಕುಗಳನ್ನು ಕೈಯಿಂದ ತೀಡಿ ಹೋಗಲಾಡಿಸತೊಡಗಿದ. ಕೆಲವು ಕಾಗದಗಳನ್ನು 
ಮುಂದಿನ ದಿನಗಳಲ್ಲ ಬಳಸಲೆಂದು ಎತ್ತಿಟ್ಲುಕೊಂಡ. ಒ೦ದು ಕಾಗದದಲ್ಲ ಕೆಲವು ಪರಿಕಲ್ಪನೆಗಳನ್ನು ಗುರುತು 
ಹಾಕಿಕೊಂಡ. ತನ್ನ ಶಾಲಾ ಚಟುವಟಕೆಯನ್ನು ಮುಗಿಸಿದ ನಂತರ, ತನ್ನತಾತನ ಪಕ್ಷದಲ್ಲ ಕುಳತುಕೊಂಡು. 
ಸಂತೋಷದಿಂದ ಪೆಂದ್ದಿನ್‌ಗಳ ಬಣ್ಣೆ ಇದ್ದ ಪುಸ್ತಕವೊಂದನ್ನು ತಿರುವಿಹಾಕತೊಡಗಿದ. 


ಲೇಖಕಿಯ ಬಧ್ದೆ 


ರೋಹಿಣಿ ಚಿಂತಾ ಹೈದರಾಬಾದಿನ ಯೂನಿವರ್ಸಿಟ್‌ ಕಾಲೇಜ್‌ ಫಾರ್‌ ವಿಮೆನ್‌ ನಲ್ಲ ತಳಶಾಸ್ತ್ರ ಮತ್ತು ಜೈವಿಕ 
ತಂತ್ರಜ್ಞಾನ ವಿಭಾಗದಲ್ಲ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಮಕ್ಕಳಗಾಗಿ ಲೇಖನಗಳನ್ನು ರಚಿಸುವುದರಲ್ಲಅಪಾರ ಆಸಕ್ತಿ 

ಹೊಂದಿರುವಇವರು 'ಸಂತೋಷಭರಿತ ಬಾಲ್ಕವು ಸಂತೋಷಭಛರಿತ ಸಮಾಜವನ್ನು ಸೃಷ್ಟಿಸುತ್ತದೆ” ಎಂಬ ನಂಬಕೆಗೆ 

ಬದ್ಧರಾಗಿದ್ದಾರೆ. ಮಕ್ಷಳಗಾಗಿ ಅವರು ಬರೆದ ಸುಮಾರು 85 ಕಥೆಗಳು ವಿವಿಧ ಪತ್ರಿಕೆಗಳ ಪ್ರಕಟವಾಗಿವೆ. ಅವರ 
ಕಾರ್ಯಗಳನ್ನು ಅರಿತುಕೊಳ್ಳಲು ಅವರ ಜಾಲತಾಣಕ್ಕೆ ಭೇಟ ನೀಡಿ. ಅವರ ಸಂಪಕ್ಕಕೊಂಡಿ: www.popscicles.com 


ಚಿತ್ರಗಳು ಮತ್ತು ವಿನ್ಯಾಸ: ವಿದ್ಯಾ ಕಮಲೇಶ್‌. 


"...ನಮ್ಮ ಮಕ್ಕಳಿಗೆ ನಮ್ಮ ಈ ಭೂಮಿಯ ಮೇಲಿನ ಪ್ರೀತಿಯನ್ನು ರವಾನಿಸಲು ಮತ್ತು ನಮ್ಮ ಕತೆಗಳನ್ನು ಹೇಳಲು ಒಂದು * 
ಸಣ್ಣ ಅವಕಾಶವಿದೆ. ಈ ಕ್ಷಣಗಳಲ್ಲೇ ಜಗತ್ತು ಸಂಪೂರ್ಣಗೊಳ್ಳುವುದು.." | Ks 


ಹಲೋ | 
| 
| | 
\ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ 
ಸರ್ವೇ ನಂ. 66, ಬುರುಗುಂಟಿ ಗ್ರಾಮ, 
ಬಕ್ಕನಹಳ್ಳ ಮುಖ್ಯ ರಸ್ತೆ, ಸರ್ಜಾಪುರ, ಬೆಂಗಳೂರು-562125 


ದೂರವಾಣಿ: 080-66144900 
www.azimpremjiuniversity.edu.in 


ಫೇಸ್‌ಬುಕ್‌: /azimpremjiuniversity ಇನ್‌ಸ್ಟಾಗ್ರಾಂ: @azimpremjiuniv ಟ್ವಿಟರ್‌: @azimpremjiuniv 


